ಪದವಿಪೂರ್ವ ಶಿಕ್ಷಣ ಇಲಾಖೆ 
ಅನುಮೋದಿಸಿದ ಪಠ್ಯಪುಸ್ತಕ 


ಪಿಯುಸಿ ಮೊದಲ ವರ್ಷ 


ಪ್ರಸಾರಾಂಗ 
₹5 ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 


ಪಿ. ಯು. ಸಿ. ಮೊದಲ ವರ್ಷ 


ರಸಾಯನ ವಿಜ್ಞಾನ 


ಸದಸ್ಯರು 
ಡಾ. ಕೆ. ವಿ. ನಾರಾಯಣ 
ಪ್ರೊ. ಲಕ್ಷ್ಮಣ್‌ ತೆಲಗಾವಿ 
ಡಾ. ಕರೀಗೌಡ ಬೀಚನಹಳ್ಳಿ 
ಡಾ. ಹಿ.ಚಿ. ಬೋರಲಿಂಗಯ್ಯ 


ನಿರ್ದೆಶಕರು 
ಡಾ. ಟಿ.ಆರ್‌. ಚ೦ದ್ರಶೇಖರ 


ಸಹಾಯಕ ನಿರ್ದೆಶಕರು 
ಜೈನುಲ್ಲಾ ಬಳ್ಳಾರಿ 


ಪದವಿಪೂರ್ವ ಶಿಕ್ಷಣ ಇಲಾಖೆ 
ಅನುಮೋದಿಸಿದ ಪಠ್ಯಪುಸ್ತಕ 


ಪಿ ಯುಸಿ ಮೊದಲ ವರ್ಷ 


ರಸಾಯನ ವಿಜ್ಞಾನ 


ಸಂಪಾದಕ 
ಡಾ. ಯು. ಶಾಂತಮೂರ್ತಿ ಐತಾಳ 


ಪ್ರಸಾರಾಂಗ 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 


PP 


RasAYANA VIJNANA - Chemistry 
Prescribed Text Book for First Year P.U.C 


Edited by 

Dr. U. Shanthamurthy Aithal 
Retd. Principal 

Bhandarkar's College 

KUNDAPURA 576 201, Udupi Dist. 


Published by 

Dr. H.C. Boralingaiah 

Director, Prasaranga 

Kannada University, Hampi 
Vidyaranya 583 276 

Pages : xviii + 390 Price: Rs. 120/- 
First Impression : 2005 
www.kavihampi.org 

© ಕನ್ನಡ ವಿಶ್ವವಿದ್ಯಾಲಯ, ಹಂಪಿ ೨೦೦೫ 
ಬೆಲೆ: ರೂ. ೧೨೦/- 

ಮುಖಪುಟ: ಕೆ.ಕೆ. ಮಕಾಳಿ 

ಪ್ರಕಾಶಕರು 

ಡಾ. ಹಿ.ಚಿ. ಬೋರಲಿಂಗಯ್ಯ 
ನಿರ್ದೇಶಕರು, ಪ್ರಸಾರಾಂಗ 

ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 
ವಿದ್ಮಾರಣ್ಮ ೫೮೩ ೨೭೬ 

ಮುದ್ರಣ 

ಸ್ನೇಹಾ ಪ್ರಿಂಟರ್ಸ್‌, ಬೆಂಗಳೂರು 


ನಿರ್ದೇಶಕರ ಮಾತು 


ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಪಠ್ಯಪುಸ್ತಕ ರಚನಾ ಕೇಂದ್ರವು ಶಿಕ್ಷಣದ ಎಲ್ಲಾ 
ಹಂತಗಳಿಗೆ ಮತ್ತು ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದಂತೆ ಪಠ್ಯಪುಸ್ತಕಗಳು, ಆಕರ 
ಗ್ರಂಥಗಳು, ಪರಾಮರ್ಶನ ಕೃತಿಗಳು, ಅಧ್ಯಾಪಕರ ಕೈಪಿಡಿಗಳು ಮುಂತಾದವುಗಳನ್ನು 
ಸಿದ್ಧಪಡಿಸುವ ಮತ್ತು ಪ್ರಕಟಿಸುವ ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದೆ. ಈ 
ದಿಶೆಯಲ್ಲಿ ಪದವಿಪೂರ್ವ ಶಿಕ್ಷಣ ಇಲಾಖೆ 2004-2005ರಲ್ಲಿ ಜಾರಿಗೆ ತಂದಿರುವ 
ಹೊಸ ಪಠ್ಯಕ್ರಮವನ್ನು ಆಧರಿಸಿ ಪಠ್ಯಪುಸ್ತಕಗಳನ್ನು ಪ್ರಕಟಿಸುತ್ತಿದೆ. ಈ ಪಠ್ಯಕ್ರಮಕ್ಕೆ 
ಅನುಗುಣವಾಗಿ ಅಧ್ಯಾಪಕರ ಕೈಪಿಡಿಗಳನ್ನು ಸಿದ್ಧಪಡಿಸುವ ಕಾರ್ಯವನ್ನು ಕೇಂದ್ರ 
ಆರಂಭಿಸಿದೆ. 

ಈ ಕಾರ್ಯ ಅನೇಕರ ಸಹಕಾರ-ಸಹಯೋಗದಿಂದ ನಡೆಯಬೇಕಾಗಿದೆ. ನಾವು 
ಸಿದ್ಧಪಡಿಸುತ್ತಿರುವ ಪಠ್ಯಗಳಿಗೆ ಪದವಿಪೂರ್ವ ಶಿಕ್ಷಣ ಇಲಾಖೆಯು ಅಧಿಕೃತ 
ಪಠ್ಯಗಳೆ೦ದು ಮನ್ನಣೆ ನೀಡಿದೆ. ಇದು ತಂಬಾ ಮಹತ್ವದ ಸಂಗತಿಯಾಗಿದೆ. 
ಪದವಿಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕರಾದ ಶ್ರೀ. ಡಿ.ಎನ್‌.ನಾಯಕ್‌ ಇವರಿಗೆ 
ನಾವು ತುಂಬಾ ಕೃತಜ್ಞರಾಗಿದ್ದೇವೆ. 


ಪಠ್ಯಪುಸ್ತಕಗಳ ಸಂಪಾದಕರಾಗಿ ನಾಡಿನ ಅನೇಕ ಹಿರಿಯ ವಿದ್ವಾಂಸರು ಕೆಲಸ 
ಮಾಡುತ್ತಿದ್ದಾರೆ. ಇವರೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. 


ಈ ಕೇಂದ್ರದ ಹಿಂದಿನ ಶಕ್ತಿಯೆಂದರೆ ಕುಲಪತಿಗಳಾದ ಡಾ. ಬಿ.ಎ. ವಿವೇಕ ರೈ 
ಅವರ ಮಾರ್ಗದರ್ಶನದಲ್ಲಿ ಕೇಂದ್ರವು ಕೆಲಸ ಮಾಡುತ್ತಿದೆ. ಈ ಸಂದರ್ಭದಲ್ಲಿ 
ಮಾನ್ಯ ಕುಲಪತಿಗಳಿಗೆ, ಕುಲಸಚಿವರಿಗೆ, ಕೇಂದ್ರದ ಸಲಹಾ ಮಂಡಳಿ ಸದಸ್ಯರಿಗೆ, 
ಪ್ರಸಾರಾಂಗದ ನಿರ್ದೇಶಕರು ಮತ್ತು ಸಿಬ್ಬಂದಿಗೆ ಕೇಂದ್ರದ ಪರವಾಗಿ ನಾನು ಕೃತಜ್ಞತೆ 
ಸಲ್ಲಿಸುತ್ತೇನೆ 


ಪ್ರಸ್ತುತ ಪದವಿಪೂರ್ವ ಮೊದಲ ವರ್ಷದ ರಸಾಯನ ವಿಜ್ಞಾನ ಪಠ್ಯವನ್ನು 
ತುಂಬಾ ಅಚ್ಚುಕಟ್ಟಾಗಿ ಸಿದ್ಧಪಡಿಸಿಕೊಟ್ಟಿರುವ ಅದರ ಸಂಪಾದಕರಾದ 
ಡಾ. ಯು. ಶಾಂತಮೂರ್ತಿ ಐತಾಳ ಅವರಿಗೆ ಹಾಗೂ ವಿವಿಧ ಅಧ್ಯಾಯಗಳನ್ನು 
ಬರೆದುಕೊಟ್ಟಿರುವ ಪ್ರೊ. ಬಿ.ಎನ್‌. ವಿಶ್ವನಾಥಯ್ಯ, ಡಾ. ಎಸ್‌.ಬಿ. ಬಾಲಾಜಿ ರಾವ್‌, 
ಡಾ. ಜಿ.ಕೆ. ಹೆಬ್ಬಾರ್‌ ಅವರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. 


ಡಾ. ಟಿ.ಆರ್‌. ಚಂದ್ರಶೇಖರ 


ಸಂಪಾದಕರ ಮಾತು 


ಕನ್ನಡ ವಿಶ್ವವಿದ್ಯಾಲಯವು ಪದವಿಪೂರ್ವ ಹಂತದ ವಿದ್ಯಾರ್ಥಿಗಳಿಗಾಗಿ 
ಕನ್ನಡ ಮಾಧ್ಯಮದಲ್ಲಿ ವಿಜ್ಞಾನ ವಿಷಯಗಳ ಪಠ್ಯಪುಸ್ತಕ ರಚನಾಕಾರ್ಯವನ್ನು 
ಕೈಗೊಂಡಿರುವುದು ಸ್ತುತ್ಯಾರ್ಹ. 2004-2005ನೇ ಸಾಲಿನಿಂದ ಪ್ರಾರಂಭವಾದ 
ಹೊಸ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಈ ಪುಸ್ತಕವನ್ನು ರಚಿಸಲಾಗಿದೆ. ಈ ಹಿಂದಿನ 
ರಸಾಯನಶಾಸ್ತ್ರ ಪಠ್ಯಪುಸ್ತಕ ರಚನೆಯಲ್ಲಿ ಭಾಗಿಯಾಗಿದ್ದವರು ಹಾಗೂ ಪದವಿ 
ಪೂರ್ವ ತರಗತಿಗಳಿಗೆ ದೀರ್ಫಕಾಲ ಅಧ್ಯಾಪನ ಮಾಡಿದ ಅನುಭವಿಗಳು ಲೇಖಕರಾಗಿ 
ದೊರೆತಿರುವುದು ಸಂತಸದ ವಿಷಯ. | 

ವಿಶ್ವವಿದ್ಯಾಲಯದ ಮಾರ್ಗದರ್ಶಿ ಸೂತ್ರಗಳನ್ವಯ ವಿದ್ಯಾರ್ಥಿಗಳನ್ನು 
ಗಮನದಲ್ಲಿಟ್ಟುಕೊಂಡು ರಚಿಸಿದ ಪುಸ್ತಕವಿದು. ವಿಷಯದ ಹರವು ಮತ್ತು ಆಳಗಳನ್ನು 
ಅವರ ಜ್ಞಾನಮಟ್ಟಕ್ಕೆ ತಕ್ಕುದಾಗಿರಿಸಲು ಪ್ರಯತ್ನಿಸಲಾಗಿದೆ. ಮೇಲ್ನೋಟಕ್ಕೆ ಇದು 
ಅಧಿಕೃತ ಪಠ್ಯಕ್ಕೆ ಸೀಮಿತವೆನಿಸಬಹುದು. ಅದರೆ ಅಗತ್ಯವಿರುವೆಡೆಯಲ್ಲಿ ಪಠ್ಯದ 
ಪರಿಧಿಯನ್ನು ತುಸುಹಿಗ್ಗಿಸಿ, ವಿದ್ಯಾರ್ಥಿಗಳ ಜ್ಞಾನತೃಷೆಗೆ ನೀರೆರೆಯುವ ಪ್ರಯತ್ನ 
ಮಾಡಿರುವುದನ್ನು ಗಮನಿಸಬಹುದು. ಈ ಪಠ್ಯಪುಸ್ತಕವು ಕನ್ನಡ ಮಾಧ್ಯಮ 
ಎದ್ಯಾರ್ಥಿಗಳಿಗೆ ಮಾತ್ರ ಮೀಸಲು ಎ೦ದು ಯಾರೂ ಭಾವಿಸಬಾರದು. ಇಂಗ್ಲಿಷ್‌ 
ಮಾಧ್ಯಮದವರು ಕೂಡ ಕ್ಷಿಷ್ಟ ವಿಷಯಗಳನ್ನು ಅರ್ಥೈಸಿಕೊಳ್ಳಲು ಇದರ ನೆರವು 
ಪಡೆಯಬಹುದು. 

ಕನ್ನಡಕ್ಕೆ ಅಂತಃಸತ್ವವಿದೆ. ಇಂಗ್ಲಿಷ್‌ ಪದಗಳಿಗೆ ಸಮಂಜಸವಾದ ಕನ್ನಡದ 
ಸಮಾನ ಪದಗಳು ದೊರೆಯದಿದ್ದಾಗ ನೂತನ ಪದಪ್ರಯೋಗ ಮಾಡಲಾಗಿದೆ. 
ಉದಾಹರಣೆಗೆ, ಖಚಿತಾನುಪಾತತೆ (Stoichiometry), ಶಿಷ್ಟ ದ್ರಾವಣ (Standard 
Solution), ಪ್ರಶಸ್ತ ತಾಪಮಿತಿ (Optimum Temperature Range), ಇತ್ಯಾದಿ ಪದಗಳು. 
ಕನ್ನಡದಲ್ಲಿ ಬರೆದರೆ ಲಂಬಿಸುತ್ತದೆ ಎಂಬ ಭಾವನೆಯಿದೆ. ಆದರೆ ಹಾಗೇನೂ 
ಇಲ್ಲವೆಂದು ಲೇಖಕರ ಅನುಭವಕ್ಕೆ ಬಂದಿದೆ. 

ಭಾಷಾಶೈಲಿಯು ಸರಳವಾಗಿರುವಂತೆ ಪ್ರಯತ್ನಿಸಲಾಗಿದೆ. ಪ್ರೌಢಶಾಲಾ ವಿಜ್ಞಾನ 
ಪಠ್ಯಪುಸ್ತಕಗಳಲ್ಲಿ ಬಳಸಿರುವ ತಾಂತ್ರಿಕ-ಪಾರಿಭಾಷಿಕ ಪದಗಳನ್ನೇ ಇಲ್ಲಿ ಹೆಚ್ಚಾಗಿ 
ಉಪಯೋಗಿಸಲಾಗಿದೆ. ವಿಷಯ ವಿವರಣೆಗೆ ಪೂರಕವಾಗುವಂತೆ ಚಿತ್ರಗಳನ್ನು, 
ಕೋಷ್ಟಕಗಳನ್ನು ಮತ್ತು ಸಾಕಷ್ಟು ಸಂಖ್ಯೆಯ ಬಿಡಿಸಿದ ಲೆಕ್ಕಗಳನ್ನು ನೀಡಲಾಗಿದೆ. 


VI 


ಇ 


ಸಮಸ್ಯೆಗಳನ್ನು ಕೊಡಲಾಗಿದೆ. 

ತಾಂತ್ರಿಕ ಪದ ಅಥವಾ ಪದಪುಂಜಗಳನ್ನು ಪ್ರಪ್ರಥಮವಾಗಿ ಬಳಸಿದಾಗ 
ಅವುಗಳ ಇಂಗ್ಲಿಷ್‌ ಸಮಾನಗಳನ್ನು ಆವರಣದಲ್ಲಿ ನಮೂದಿಸಿರುವುದರಿಂದ, ಪುಸ್ತಕದ 
ಕೊನೆಯಲ್ಲಿ ಪಾರಿಭಾಷಿಕ ಶಬ್ದಕೋಶ ನೀಡುವುದು ಅನಗತ್ಯವೆಂದು ಭಾವಿಸಲಾಗಿದೆ. 
ಅಂತಾರಾಷ್ಟ್ರೀಯ ಮಾನಪದ್ಧತಿ (51 ಪದ್ಧತಿ)ಯ ಮಾನಗಳನ್ನು ಇಂಗ್ಲಿಷ್‌ ಸಂಕೇತಗಳಲ್ಲಿ 
ನೀಡಲಾಗಿದೆ. ಉದಾ:- ಣ್‌ (ಘನ ಸೆಂಟಿ ಮೀಟರ್‌), ೬8 (ಕಿಲೋಗ್ರಾಮ್‌), 
JK”'mor' (ಜೌಲ್‌;/ಕೆಲ್ವಿನ್‌/ಮೋಲ್‌) ಇತ್ಯಾದಿ. ಪ್ರಾದೇಶಿಕ ಉಚ್ಚಾರ ವ್ಯತ್ಯಾಸಗಳನ್ನು 
ನೀಗಿಸಲು ಪ್ರಯತ್ನಿಸಲಾಗಿದ್ದರೂ (ಉದಾ: "ಎಲೆಕ್ಟಾನ್‌' ಬದಲಿಗೆ "ಇಲೆಕ್ಟ್ರಾನ್‌' ಪದ 
ಬಳಕೆ) ಪೂರ್ಣಪ್ರಮಾಣದಲ್ಲಿ ನಿವಾರಿಸಲಾಗಿಲ್ಲ. ಬಹು ಲೇಖಕರಿಂದ ರಚಿತವಾದ 
ಇಂತಹ ಪಠ್ಯಪುಸ್ತಕದಲ್ಲಿ ಪ್ರತಿಶತ ನೂರರಷ್ಟು ಏಕರೂಪತೆ ಸಾಧಿಸುವುದು 
ಕಷ್ಟಸಾಧ್ಯವೆ೦ಂಬುದು ವಾಸ್ತವ (ಉದಾ: ಸಾವಯವ;ಕಾರ್ಬನಿಕ/ಆರ್ಗ್ಯಾನಿಕ). 

ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಪ್ರಯೋಗಗಳ ಕೈಪಿಡಿಯನ್ನು ಪಠ್ಯಪುಸ್ತಕದಲ್ಲೇ 
ಅಳವಡಿಸಲಾಗಿದೆ. ವಿವಿಧ ಅಧ್ಯಾಯಗಳಲ್ಲಿ ಪ್ರಸ್ತಾಪಿಸಲಾದ ವಿಜ್ಞಾನಿಗಳನ್ನು 
ಅನುಬಂಧದಲ್ಲಿ ಸ್ಥೂಲವಾಗಿ ಪರಿಚಯಿಸಲಾಗಿದೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯು 
ಸೂಚಿಸಿರುವ ಮಾದರಿ ಪ್ರಶ್ನೆಪತ್ರಿಕೆ ಮತ್ತು ವಿಷಯವಾರು ಅಂಕಗಳ ಹಂಚಿಕೆಯ 
ನೀಲಿ ನಕಾಶೆಗಳನ್ನೂ ಪುಸ್ತಕದಲ್ಲಿ ಪ್ರಕಟಿಸಲಾಗಿದೆ. 

ಸಮಯ ಮಿತಿ, ಗಾತ್ರಮಿತಿ ಮತ್ತು ಪಠ್ಯಮಿತಿಗಳ ಚೌಕಟ್ಟಿನಲ್ಲಿ ಕಾರ್ಯವೆಸಗಿ 
ರುವುದರಿಂದ, ವಿದ್ಯಾರ್ಥಿಗಳಿಗೆ ಉತ್ತಮ ಪಠ್ಯಪುಸ್ತಕವನ್ನು ನೀಡಬೇಕೆಂಬ ನಮ್ಮ 
ಪ್ರಯತ್ನ ಅದೆಷ್ಟು ಫಲಿಸಿತೆ೦ಬುದನ್ನು ವಿದ್ವಾಂಸರು ಪರಾಮರ್ಶಿಸಬೇಕು. ಭಾಷೆ, 
ನಿರೂಪಣೆ ಮತ್ತು ವಿಜ್ಞಾನ ಸಂವಹನಕ್ಕೆ ಸಂಬಂಧಿಸಿದ ಯಾವುದೇ ಸಕಾರಾತ್ಮಕ 
ಸಲಹೆಗಳಿಗೆ ಸ್ವಾಗತವಿದೆ. 

ವೈಜ್ಞಾನಿಕ ಚಿಂತನೆಯ ಕನ್ನಡ ನಿರೂಪಣೆಯ ತೊಡಕುಗಳ ನಿವಾರಣೆ 
ಮತ್ತು ಪಾರಿಭಾಷಿಕ ಶಬ್ದಗಳ ಆಯ್ಕೆಗೆ ತಜ್ಞರ ನೆರವು ಪಡೆಯಲಾಗಿದೆ. ಹೊಸಶಬ್ದಗಳನ್ನು 
ಟಂಕಿಸುವುದರಿಂದ ಹಿಡಿದು ವಿಷಯ ಪ್ರತಿಪಾದನೆಯವರೆಗೆ ವಿಮರ್ಶಾತ್ಮಕ 
ಸಲಹೆಗಳನ್ನು ನೀಡಿರುವ "ಬಾಲವಿಜ್ಞಾನ'ದ ಪ್ರಧಾನ ಸಂಪಾದಕರೂ, ಬೆಂಗಳೂರಿನ 
ಸರ್ಕಾರಿ ವಿಜ್ಞಾನ ಕಾಲೇಜಿನ ಪ್ರಾಧ್ಯಾಪಕರೂ ಆಗಿರುವ ಪ್ರೊ. ಎಮ್‌.ಆರ್‌. ನಾಗರಾಜು 
ಅವರಿಗೆ ಕೃತಜ್ಞತೆಗಳು. ಭಾಷಾ ಶುದ್ಧಿ ಮತ್ತು ಕನ್ನಡ ಪದಪ್ರಯೋಗಗಳ ಬಗ್ಗೆ ಸಲಹ 
ನೀಡಿರುವ ಉತ್ತಮ ಅನುವಾದಕಿ-ಸಾಹಿತಿಗಳಾದ ಕುಂದಾಪುರದ ಭಂಡಾರ್ಕಾರ್ಸ್‌ 
ಕಾಲೇಜಿನ ಪ್ರಾಧ್ಯಾಪಕರಾದ ಪ್ರೊ. ಪಾರ್ವತೀ ಜಿ. ಐತಾಳ್‌ರವರಿಗೆ ನಾನು 
ಆಭಾರಿಯಾಗಿದ್ದೇನೆ. 


ಪ್ರತಿ ಅಧ್ಯಾಯದ ಕೊನೆಗೆ ಮಾದರಿ ಪ್ರಶ್ನೆಗಳು ಮತ್ತು ಉತ್ತರ ಸಹಿತವಾದ ಸಂಖ್ಯಾತ್ಮಕ 


1/1] 


ಪಠ್ಯಪುಸ್ತಕದ ಲೇಖಕರ ಜವಾಬ್ದಾರಿ ಗುರುತರವಾದದ್ದು. ನನ್ನ ಕರೆಗೆ ಸಂದಿಸಿ, 
ಅನೇಕ ಅಧ್ಯಾಯಗಳನ್ನು ರಚಿಸಿ, ಚರ್ಚಿಸಿ ಸಹಲೇಖಕರು ಸಹಕರಿಸಿದ್ದಾರೆ. ಅವರೆಲ್ಲರಿಗೆ 
ನನ್ನ ವಂದನೆಗಳು. 

ವಿಜ್ಞಾನದ ವಿಷಯಗಳು ಕನ್ನಡದಲ್ಲಿ ಅನುಷ್ಠಾನಗೊಳ್ಳಬೇಕೆ೦ಂಬ ಮಹತ್ತರವಾದ 
ಆಶಯವನ್ನು ಹೊಂದಿರುವ ಕನ್ನಡ ವಿಶ್ವವಿದ್ಯಾಲಯ ಕನ್ನಡದಲ್ಲಿ ರಸಾಯನ ವಿಜ್ಞಾನದ 
ಪಠ್ಯಪುಸ್ತಕದ ಜವಾಬ್ದಾರಿಯನ್ನು ನನಗೆ ವಹಿಸಿದೆ. ಅದಕ್ಕಾಗಿ ಕುಲಪತಿಗಳಾದ 
ಡಾ. ಬಿ.ಎ. ವಿವೇಕ ರೈ ಅವರಿಗೆ, ಮಾರ್ಗದರ್ಶನ ನೀಡಿದ ಪಠ್ಯಪುಸ್ತಕದ ರಚನಾ 
ಕೇಂದ್ರದ ನಿರ್ದೇಶಕರಾದ ಡಾ.ಟಿ.ಆರ್‌. ಚಂದ್ರಶೇಖರ್‌ರವರಿಗೆ, ಪ್ರಕಟಿಸಿದ ಪ್ರಸಾರಾಂಗದ 
ನಿರ್ದೇಶಕರಾದ ಡಾ.ಹಿ.ಚಿ. ಬೋರಲಿಂಗಯ್ಯ ಅವರಿಗೆ, ಪುಸ್ತಕವನ್ನು ವಿನ್ಯಾಸಿಸಿದ 
ಶ್ರೀ ಕೆ.ಎಲ್‌. ರಾಜಶೇಖರ್‌ ಅವರಿಗೆ ಕೃತಜ್ಞನಾಗಿದ್ದೇನೆ. 

ಬಹು ತ್ರಾಸದಾಯಕವಾದ ಈ ಪಠ್ಯಪುಸ್ತಕದ ಅಕ್ಷರ ಸ೦ಯೋಜನೆಯನ್ನು 
ಬಹಳ ತಾಳ್ಮೆಯಿಂದ ಅಚ್ಚುಕಟ್ಟಾಗಿ ನಿರ್ವಹಿಸಿ, ರೇಖಾಚಿತ್ರಗಳನ್ನು ರಚಿಸಿದ 
ಶ್ರೀಮತಿ ಕೆ.ಎಸ್‌. ನಿರ್ಮಲ, ಶ್ರೀ ದೀಪಕ್‌ ದೇಗಿನಾಳ ಅವರಿಗೆ, ಈ ಸ೦ದರ್ಭದಲ್ಲಿ 
ಔಚಿತ್ಯಪೂರ್ಣ ಸಲಹೆಗಳನ್ನು ನೀಡಿ ಸಹಕರಿಸಿದ ಶ್ರೀ. ಹೆಚ್‌.ಕೆ. ವೆಂಕಟೇಶ್‌ ಭಟ್‌ 
ಅವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. 

ಡಾ. ಯು. ಶಾಂತಮೂರ್ತಿ ಐತಾಳ 


VIII 


ಪ್ರಥಮ ಪಿ.ಯು.ಸಿ. ರಸಾಯನ ವಿಜ್ಞಾನದ 
ಪರಿಷ್ಕತ ಪ ಪಠ್ಯ 


ಸೂಚನೆ: 


1. 
ತೆ 
1. ಲೋಹವಿದೈೆ 4 ಗಂ. 


$1 ಮಾನಗಳನ್ನು ಮಾತ್ರ ಉಪಯೋಗಿಸಬೇಕು. 
IUPAC ನಾಮಕರಣ ಪದ್ಧತಿಯನ್ನು ಅನುಸರಿಸಬೇಕು. 


ಲೋಹಗಳ ನಿಕ್ಷೇಪ - ಖನಿಜಗಳು ಮತ್ತು ಅದಿರುಗಳು. ಲೋಹೋದ್ಧರಣದ 
ಸಾಮಾನ್ಯ ತತ್ವಗಳು: 


- ಗುರುತ್ವ ವಿಧಾನ, ನೊರೆಗಟ್ಟಿಸಿ ತೇಲಿಸುವ ವಿಧಾನ ಮತ್ತು ಕಾಂತವಿಧಾನಗಳಿಂದ 


ಅದಿರಿನ ಸಾರೀಕರಣ. 


K ಕ್ಯಾಲ್ಸಿನೀಕರಣ ಮತ್ತು ಹುರಿಯುವಿಕೆ 


ಪ್ರದ್ರವೀಕರಣ, ಸ್ರಾವಕ ಮತ್ತು ಕಿಟ್ಟ 


ಶುದ್ಧೀಕರಣ - ದ್ರವನ ವಿಧಾನ, ಪೋಲಿಂಗ್‌ ವಿಧಾನ, ವಿದ್ಯುತ್‌ವಿಧಾನ 


ಮತ್ತು ರೋನ್‌ ಶುದ್ಧೀಕರಣ ವಿಧಾನ. 

ಉತ್ತಾಪ ಲೋಹವಿದ್ಕೆ : ಜಿಂಕ್‌ ಬ್ಲೆಂಡ್‌ನಿಂದ ಜಿಂಕ್‌ ಉದ್ಧರಣ. 

ಜಲ ಲೋಪವಿದ್ಕೆ ; "ಸಯನೈಡ್‌ ಎಧಾನದಿಂದ ಚಿನ್ನದ ಉದ್ಧರಣ. 
ವಿದ್ಯುತ್‌ ಲೋಹವಿದ್ಕೆ ಸಮುದ್ರದ ನೀರಿನಿಂದ ಮ್ಯಾಗಿ ೀಸಿಯಮ್‌ ಉದ್ಧರಣ. 


2. ಪರಮಾಣು ರಚನೆ 6 ಗಂ. 


ಪೀಠಿಕೆ - ಪರಮಾಣುಗಳ ಘಟಕಗಳು, ಅವುಗಳ ವಿದ್ಯುದಾವೇಶ ಮತ್ತು ರಾಶಿ. 
ಪರಮಾಣುಸಂಖ್ಯೆ ಮತ್ತು ಪರಮಾಣುರಾಶಿ. 

ಬೆಳಕಿನ ಅಲೆಯ ಸ್ವರೂಪ, ವಿದ್ಯುತ್ಕಾಂತೀಯ ರೋಹಿತ, ಹೈಡ್ರೋಜನ್‌ನ 
ಉತ್ಸರ್ಜನ ರೋಹಿತ - ಲೈಮನ್‌ ಶ್ರೇಣಿ, ಬಾಮರ್‌ ಶ್ರೇಣಿ, ಪ್ಯಾಷನ್‌ ಶ್ರೇಣಿ, 
ಬ್ರಾಕೆಟ್‌ ಶ್ರೇಣಿ ಮತ್ತು ಫಂಡ್‌ ಶ್ರೇಣಿ. ರೈಡ್‌ಬರ್ಗ್‌ ಸಮೀಕರಣ, ಹೈಡ್ರೋಜನ್‌ 
ರೋಹಿತರೇಖೆಗಳ ತರಂಗಾಂತರ ಮತ್ತು ತರಂಗ ಸಂಖ್ಯೆಗಳ ಲೆಕ್ಕಾಚಾರದ 
ಸಂಖ್ಯಾತ್ಮಕ ಸಮಸ್ಯೆಗಳು. ಪರಮಾಣು ಮಾದರಿ - ಬೋರನ ಸಿದ್ಧಾಂತ 
(ಚೈ ತನ್ಯ ಮತ್ತು ತ್ರಿಜ್ಯಗಳ ಸಮೀಕರಣಗಳನ್ನು ನಿಷ್ಠನ್ನಿಸುವ ಅಗತ್ಯವಿಲ್ಲ.) 
ಹೈಡ್ರೋಜನ್‌ ರೋಹಿತ ರೇಖೆಗಳ ಉಗಮ. ಬೋರ್‌ ಸಿದ್ಧಾಂತದ ಮಿತಿಗಳು. 
ಇಲೆಕ್ಟ್ರಾನಿನ ದ್ವಿತ್ವ ಸ್ವರೂಪ - ಕಣ ಮತ್ತು ತರ೦ಗದ ವ್ಯತ್ಯಾಸ ಸಗಳು. ಡಿ ಬ್ರಾಗ್ಲೀ 
ಸಿದ್ಧಾಂತ. ದ್ರವ್ಯ 3ತರಂಗ ಸಮೀಕರಣ (ನಿಷ್ಠನ್ನಿಸಬೇಕು). ಹೈಸೆ ಸೆನ್‌ಬರ್ಗನ ಅನಿಶ್ಚಿತತಾ 
ನಿಯಮ. (ಲಕ್ಷಣಾತ್ಸಕ). ಕ್ವಾಂಟಮ್‌ ಸಂಖ್ಯೆಗಳು - 1,1 mಮತ್ತು $s ಮತ್ತು 


IX 


ಅವುಗಳ ಮಹತ್ವ ಕಕ್ಷಕದ ಪರಿಕಲ್ಪನೆ - , 0 ಮತ್ತು 6 ಕಕ್ಷಕಗಳ ಆಕಾರಗಳು. 
ಪಾಲಿಯ ಬಹಿಷ್ಕರಣ ತ ತತ್ವ ಮತ್ತು ರಚನಾ (ಆಫ್‌ಬಾ) ತತ್ವ "ಚೈತನ್ಯ ಮಟ್ಟ ನಕ್ಷೆ 
ಮತ್ತು (8 * 0 ತತ್ವ ಪರಮಾಣುಸಂಖ್ಯೆ | ರಿಂದ 54 ವರೆಗಿನ ಧಾತುಗಳ 
ಇಲೆಕ್ಟ್ರಾನ್‌ ವಿನ್ಯಾಸ. * ಹುಂಡನ ಗರಿಷ್ಠ ಗುಣಿತತೆಯ ನಿಯಮ. $, p, 4 ಮತ್ತು 
ಬ್ಲಾಕ್‌ ಧಾತುಗಳ ಸಾಮಾನ್ಯ ಇಲೆಕ್ಟ್ರಾನ್‌ ವಿನ್ಯಾಸ. 


3. ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಆವರ್ತ ಲಕ್ಷ ಣಗಳು 6 ಗಂ. 
18 ಗುಂಪುಗಳಿರುವ ಆವರ್ತ ಕೋಷ್ಟಕವನ್ನು ಉಪಯೋಗಿಸ ಬೇಕು. ಪರಮಾಣು 
ತ್ರಿಜ್ಯ (ವಾನ್‌ ಡರ್‌ ವಾಲ್ಟ್‌ ಮತ್ತು ಸಹ ವೇಲೆನ್ಸೀಯ) ಮತ್ತು ಅಯಾನಿಕ ತ್ರಿಜ್ಯ 
ಧನ ಅಯಾನು ಮತ್ತು ಯಣ ಅಯಾನುಗಳ ತ್ರಿಜ್ಯಗಳನ್ನು ಮಾತೃ 
ಪರಮಾಣುಗಳೊಡನೆ ಹೋಲಿಸುವುದು. ಸಮ ಇಲೆಕ್ಟಾನೀಯ ಅಂ ತುಗಳ 
ಗಾತ್ರ. 
ಅಯಾನೀಕರಣ ಶಕ್ತಿ. ಇಲೆಕ್ಟಾನ್‌ಕಾಂಕ್ಷ, ವಿದ್ಯುದೃಣೀಯತೆ. ಉದಾಹರಣೆಗಳೊಂದಿಗೆ 
ವ್ಯಾಖ್ಯೆಗಳು. ಗುಂಪಿನಲ್ಲಿ ಮತ್ತು ಆರ್ವಗಳಲ್ಲಿ ತೆ ಸು ತ್ರಿಜ್ಯ, ಅಯಾನೀಕರಣ 
ಶಕ್ತಿ ಇಲೆಕ್ಟಾನ್‌ಕಾಂಕ್ಷೆ ಮತ್ತು ವಿದ್ಯುದ್ಯಣೀಯತೆಗಳು ಬಡಾ ನಮೂನೆ 
ಹಾಗೂ ಅವುಗಳ ವಿವರಣೆ. 


4. ಉತ್ಕರ್ಷಣ ಸಂಖ್ಯೆ 3 ಭ್‌ 
ಉತ್ಕರ್ಷಣ ಮತ್ತು gM ೯ಣ - ಭಿ ವಿವರಣೆ. ಉತ್ಕಷ 
ಸಂಖ್ಯೆ ವ್ಯಾಖ್ಯೆ” ಉತ್ಕರ್ಷಣ ಸಂಖ್ಯೆ ನೆಗದಿಪ ಸುವ ಹೊ 
ಸಂಯುಕ್ತದಲ್ಲಿರುವ mL ಆಸಾ ಸಂಖ್ಯೆಯನ್ನು 
ನಿರ್ಧರಿಸುವ ಲೆಕ್ಟಾಚಾರ. ಉತ್ಕರ್ಷಣಸಂಖ್ಯಾ ವಿಧಾನದಿಂದ ಉತ್ಕರ್ಷಾಪಕಷ ಕ 
ಸಮೀಕರಣಗಳನ್ನು ಸಂತುಲಿಸುವುದು. ಉತ್ಕರ್ಷಣ ಮತ್ತು ಅಪಕಷ ರ್ಷಣಕಾರಕಗಳ 
ಸಮಾನರಾಶಿಯನ್ನು ಲೆಕ್ಕ ಹಾಕುವುದು. 


5. *-ಬ್ಲಾಕ್‌ ಧಾತುಗಳು 3 ಗಂ. 
1ನೇ "ಗುಂಪು - ಕ್ಷಾರಲೋಹಗಳು. 
ಸಾಮಾನ್ಯ ಲಕ್ಷಣಗಳು: ಗಾತ್ರ, ಇಲೆಕ್ಟ್ರಾನ್‌ ವಿನ್ಯಾಸ, ಸಾಂದ್ರತೆ, ಅಯಾನೀಕರಣ 
ಶಕ್ತಿ, ವಿದ್ಯುದ್ಧನೀಯ ಲಕ್ಷಣ, ಉತ್ಕಷ ರ್ಷಣ ತಿ, ತೋಹೀಯು ಲಕ್ಷಣಗಳು, 
ಜ್ಞಾಲೆ ಪರೀ ಕ ಅಪಕಷ ರ್ಷಣ ಲಕ್ಷಣ: ಗಾಳಿ ಮತ್ತು ನೀರಿನೊಂದಿಗೆ "ವರ್ತನೆ, 
ಲೀಥಿಯಮ್‌- ಮತ್ತು ಮ್ಯಾಗ್ನೀಸಿಯಮ್‌ ನಡುವಣ ವಿಕಣ್ಮೀಯ ಸಂಬಂಧ. 


0. p-ಬ್ದಾಕ್‌ ಧಾತುಗಳು 3 ಗಂ. 
14ನೇ ಗುಂಪು - ಸಾಮಾನ್ಯ ಲಕ್ಷಣಗಳು : ಗಾತ್ರ, ಇಲೆಕ್ಟ್ರಾನ್‌ ಎನ್ಯಾಸ, 
ಅಯಾನೀಕರಣ ಶಕ್ತಿ, ಅಲೋಹೀಯ ಲಕ್ಷಣಗಳು, ಉತ್ಕರ್ಷಣ” ಸ್ಥಿತಿ, ದ್ರವನ 
ಬಿಂದು ಮತ್ತು ಕುಡಿಬಿಂದು, ಕೇಟನೀಕರಣ. ಮತ್ತು ಬಡು ೫ ವಜ್ರ ಮತ್ತು 

ಫೈಟುಗಳ ಸಂರಚನೆಯ ಆಧಾರದಲ್ಲಿ ಅವುಗಳ ಭೌತಲಕ್ಷಣಗಳ ಸಂಬಂದ 
ಸಾ ುತನ, ಉಷ್ಣ ಮತ್ತು ವಿದ್ಯುದ್ಧಹನ, ಹೊಳಪು ಮತ್ತು. ದ್ರವನ ಬಿಂದು). 


X 


ಘುಲ್ಲರೀನಿನ ಸಂರಚನೆ ಮತ್ತು ಅದರ ಉಪಯೋಗಗಳು. ಅರೆವಾಹಕಗಳಾಗಿ 
ಸಿಲಿಕಾನ್‌ ಮತ್ತು ಜರ್ಮೇನಿಯಮ್‌ - ಅಂತರ್ಗತ ಮತ್ತು ಬಹಿರ್ಗತ. 


7. ರಾಸಾಯನಿಕ ಬಂಧಗಳು 7 ಗಂ. 
ಅಯಾನಿಕ ಬಂಧ : ವ್ಯಾಖ್ಯೆ, ಅಯಾನಿಕ ಬಂಧ 
ಜಾಲಕ ಶಕ್ತಿ ೫೩೮1 ರೂಪಣೆಗೆ ಬಾರ್ನ್‌ - ಹೇಬರ್‌ ಚಕ್ರ (ಜಾಲಕ ಶಕ್ತಿಯ 
ಲೆಕ್ಕಾಚಾರ ಅನಗತ್ಯ). ಸಹವೇಲೆನ್ಸೀಯ ಬಂಧ. ವ್ಯಾಖ್ಯೆ. ಸಹವೇಲೆನ್ಸೀಯ 
ಬಂಧ. ವೇಲೆನ್ಸ್‌ ಬಂಧ ಸಿದ್ಧಾಂತ. (ಸಹವೇಲೆನ್ನಿಯ ಕಕ್ಷಕ ಪರಿಕಲ್ಪನೆ) ಕಕ್ಷಕಗಳ 
ಅಧಿವ್ಯಾಪನೆಯ ನಮೂನೆಗಳು - 5-8, ಇ) ಮತ್ತು p -p. *ಮತ್ತು p 
ಬಂಧಗಳು, * ಮತ್ತು p ಬಂಧಗಳ ವ್ಯತ್ಯಾಸಗಳು. ಕಕ್ಷಕಗಳ ಸಂಕರಣ : ವ್ಯಾಖ್ಯೆ 
ಸಂಕರಣಗಳ ನಮೂನೆಗಳು - $p”,5p? ಮತ್ತು 5 ಸಂಕರಣಗಳು 
(೮ಗ[, C)H,, BF} ಮತ್ತು C,H, ಉದಾಹರಣೆಗಳೊಂದಿಗೆ). ೫5800 
ಸಿದ್ಧಾಂತ (1೦ ಮತ್ತು ೫೫, ಅಣುಗಳ ಸಂರಚನೆಗಳ ಉದಾಹರಣೆಗಳೊಂದಿಗೆ). 
ಧ್ರುವೀಯ ಮತ್ತು ಅಧ್ರುವೀಯ ಬಂಧಗಳು. (01, 10೦, ೮, ೦H ಮತ್ತು 
೮೦, ಉದಾಹರಣೆಗಳೊಂದಿಗೆ). ಜಲೀಯ ದ್ರಾವಣಗಳಲ್ಲಿ ಅಯಾನುಗಳ 
ಜಲೀಕರಣ. ದ್ವಿಧ್ರುವ ಗತಿಮಾನ: ವ್ಯಾಖ್ಯೆ, ಮಾನಗಳು. ದ್ವಿಧ್ರುವಗತಿಮಾನ 
ಮತ್ತು 0೦), ೦, BF, ಮತ್ತು ಅಮೋನಿಯಾ ಅಣುಗಳ ಆಕಾರಗಳು. 
ಸಮನ್ವಯೀ ಬಂಧ: ವ್ಯಾಖ್ಯೆ. NH; ಮತ್ತು H;N- BF, ಸಂಕಲ್ಯಗಳ 
ಉದಾಹರಣೆಗಳೊಂದಿಗೆ ವಿವರಣೆ. 
ಹೈಡ್ರೋಜನ್‌ ಬಂಧ: ವ್ಯಾಖ್ಯೆ. 8,೦. ೫ ಮತ್ತು ನೈಟ್ರೋ ಫೀನಾಲ್‌ 
ಉದಾಹರಣೆಗಳೊಂದಿಗೆ ಅಂತರಾಣು ಮತ್ತು ಆಣ್ವಂತರಿಕ ಹೈಡ್ರೋಜನ್‌ 
ಬಂಧಗಳು. ನೀರಿನ ಅಪಸಾಮಾನ್ಯ ಲಕ್ಷಣಗಳು. ವಾನ್‌ ಡರ್‌ ವಾಲ್ಟ್‌ ನ ಬಲ: 
ಉದಾಹರಣೆಗಳು, ಅಣುರಾಶಿ ಮತ್ತು ಭೌತಸ್ಥಿತಿಗಳ ಮೇಲೆ ಅವಲಂಬನ. 


8. ಖಚಿತಾನುಪಾತತೆ 8 ಗಂ. 
ಧಾತುಗಳ ಸಮಾನರಾಶಿ - ವ್ಯಾಖ್ಯೆ, ಹೈಡ್ರೋಜನ್‌ ಸ್ಥಾನಪಲ್ಲಟನ ವಿಧಾನ, 
ಆಕ್ಸೈಡ್‌ ವಿಧಾನ, ಕ್ಲೋರೈಡ್‌ ವಿಧಾನ ಮತ್ತು ಅಂತರ್‌ - ಪರಿವರ್ತನ 
ವಿಧಾನಗಳಿಂದ ಧಾತುಗಳ ಸಮಾನರಾಶಿಗಳನ್ನು ನಿರ್ಧರಿಸುವುದು (ಪ್ರಯೋಗದ 
ವಿವರಣೆ ಅನಗತ್ಯ). ಸಂಖ್ಯಾತ್ಮಕ ಸಮಸ್ಯೆಗಳು. ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳ 
ಸಮಾನರಾಶಿಗಳು. 
ಪರಮಾಣುರಾಶಿ, ಅಣುರಾಶಿ, ಆವಿಸಾಂದ್ರತೆ - ವ್ಯಾಖ್ಯೆಗಳು. ಅಣು ಇಶಿ ಮತ್ತು 
ಆವಿ ಸಾಂದ್ರತೆಯ ಸಂಬಂಧ. ಶಿಷ್ಟ ಸ್ಥಿತಿ (STP ಸ್ಥಿತಿ) ಯ ಪರಿಕಲ್ಪನೆ. ಗ್ರಾಮ್‌ 
ಮೋಲಾರ್‌ ಗಾತ್ರ. ವಿಕ್ಷರ್‌ ಮೇಯರನ ವಿಧಾನದಿಂದ ಆವಿಶೀಲ ವಸ್ತುವಿನ 
ಅಣುರಾಶಿಯನ್ನು ಪ್ರಯೋಗದಿಂದ ನಿರ್ಧರಿಸುವುದು. 

' ಮೋಲ್‌ ಪರಿಕಲ್ಪನೆ ಮತ್ತು ಅವೊಗೆಡ್ರೋ ಸಂಖ್ಯೆ. ಈ ಕೆಳಗಿನವುಗಳನ್ನೊಳಗೊಂಡ 


XI 


ಸಂಖ್ಯಾತ್ಮಕ ಸಮಸ್ಯೆಗಳು: 

ವಸು ವಿನ ರಾಶಿಯಿಂದ, ಮೋಲ್‌ ಸಂಖ್ಯೆಯ ಲೆಕ್ಕಾಚಾರ. 

ii. ಭೋರ್‌ ಸಂಖ್ಯೆಯಿಂದ, ವಸ್ತುವಿನ ರಾಶಿಯ ಲೆಕ್ಕಾಚಾರ. 

iii ವಸ್ತುವಿನ ರಾಶಿಯಿಂದ ಕಣಗಳ ಸಂಖ್ಯೆಯ ಲೆಕ್ಕಾಚಾರ. 

al ಕ್ರಿಯೆಗಳಲ್ಲಿ ರಾಶಿ-ರಾಶಿ, ರಾಶಿ-ಗಾತ್ರ ಸಂಬಂಧಗಳ ಸಂಖ್ಯಾತ್ಮಕ 
ಸಮಸೆ ಗಳು. 

ದ್ರಾವಣಗಳ ಸಾರತೆಯ ಪದೋಕ್ತಿಗಳು - . ಮಿಲಿಯಾಂಶ (89088). ನಾರ್ಮಲತೆ, 
ಮೊಲಾರತೆ ಮತ್ತು ಮೋಲ್‌ ಅಂಶ. ಗಾತ್ರಾನುಸಾರ ವಿಶ್ಲೇಷಣೆಯ ತತ್ವಗಳು - 
ಶಿಷ್ಟ ದ್ರಾವಣ, 'ಅನುಮಾಪನ ಮತ್ತು ಸೂಚಕಗಳು. - ಆಮ್ಲ-ಪ್ರತ್ಯಾಮ್ಲ 
(ಫೀನಾಪ್ಕಲೀನ್‌ ಮತ್ತು ಮೀಥೈಲ್‌ ಅರೆಂಜ್‌) ಮತ್ತು ಉತ್ಕರ್ಷಾಪಕರ್ಷಕ 
(ಡೈಫಿ ಫೀನೈಲಮೈನ್‌). ಸಂಖ್ಯಾತ ಸಮಸ್ಯೆಗಳು. 


9. ದ್ರವ್ಯದ ಸ್ಥಿ ಸ್ಥಿತಿಗಳು-ಅನಿಲಸ್ಥಿತಿ 5 ಗಂ. 
ಅನಿಲ ನಿಯಮಗಳು : ಬಾಯ್‌ನ ನಿಯಮ, ಚಾರ್ಲ್ಸ್‌ನ ನಿಯಮ, ಅವೊಗೆಡ್ರೋ 
ಪ್ರಕಲ್ಪನೆ, ಡಾಲ್ಬನ್ನನ ಭಿನ್ನಾಂಶ ಒತ್ತಡ ನಿಯಮ, ` ಗಹಾಮನ ಅನಿಲ ವಿಸರಣ 
ನಿಯಮ, ಮತ್ತು ಗೇಲುಸಾಕನ ಸಂಯೋಜನಾ ಗಾತ್ರಗಳ ನಿಯಮ. ಸಂಯೋಜಿತ 
ಅನಿಲ ನಿಯಮ. ಅನಿಲಗಳ ಅಣುಚಲನ ಸಿದ್ಧಾಂತ - ಆಧಾರ ಭಾವನೆಗಳು, 
ವರ್ಗಮಧ್ಯಮ ಮೂಲವೇಗ, ಅನಿಲದ ಒತ್ತಡಕ್ಕೆ ಸಮೀಕರಣ ನಿಷ್ಠನ್ನಿಸುವುದು. 
ವರ್ಗಮಧ್ಯಮ ಮೂಲವೇಗ ಮತ್ತು ಅನಿಲಚಲನ ಸಮೀಕರಣದಿಂದ ಚಲನ 
ಚೈತನ್ಯಕ್ಕೆ ಗಣಿತೋಕ್ತಿಗಳನ್ನು ನಿಷ್ಠನಿ ಸುವುದು. ಸಂಖ್ಯಾತ್ಮಕ ಸಮಸ್ಯೆಗಳು. ಆದರ್ಶ 
ಮತು" ನ ಸ್ತವ RON. ನ ಅನಿಲ ಸಮೀಕರಣ: ೫ನ ಬೆಲೆ (61 
ಮಾನಗಳಲ್ಲಿ). ಆದರ್ಶ ವರ್ತನೆಯಿಂದ ವಾಸ್ತವ ಅನಿಲಗಳ ವಿಚಲನೆ. Pv- 
೫ ರೇಖೆಗಳು. ಆದರ್ಶ ವರ್ತನೆಯಿಂದ ವಾಸ್ತವ ಅನಿಲಗಳು ವಿಚಲಿತವಾಗಲು 
ಕಾರಣಗಳು. ವಾನ್‌ಡರ್‌ ವಾಲ್ಟ್‌ ಸಮೀಕರಣವನ್ನು ನಿಷ್ಠನ್ನಿಸುವುದು ಮತ್ತು 
ಅದರಿಂದ ರP೪-ರP ರೇಖೆಗಳ ವಿವರಣೆ. 


10. ರಾಸಾಯನಿಕ ಉಷ್ಣಚಲನ ಶಾಸ್ತ್ರ 5 ಗಂ. 
ಪ್ರಸ್ತಾವನೆ. ವ್ಯೂಹ ಮತ್ತು ಆವರೆೆಗಳು. ವ್ಯೂಹಗಳು ಮತ್ತು ಬದಲಾವಣೆ 
ವಿಧಗಳು. ಅತಿಶಯ ವರ್ಧಿತ ಮತ್ತು ವ್ಯಾಪಕ. ಲಕ್ಷಣಗಳು. "ಆಂತರಿಕ ಶಕ್ತಿ. 
ಉಷ್ಣಚಲನ ಶಾಸ್ತ್ರದ ಮೊದಲನೇ ನಿಯಮ. ಗಿ8 ಎಂ. ೬೪ (51ಸಂಪ್ರದಾಯ 
ಉಪಯೋಗಿಸುವುದು). ಸಮತಾಪ ಮತು  ಸ್ಥಿರೋಷ್ಟ ಬದಲಾವಣೆಗಳಲ್ಲಿ ಯಾಂತ್ರಿಕ 
ಶಕ್ತಿಗೆ ಗಣಿತೋಕ್ತಿಗಳು (ಸಮೀಕರಣಗಳನ್ನು ಸ್ವೀಕರಿಸಬೇಕು). ಸಂಖ್ಯಾತ್ಮಕ 'ಸಮಸ್ಯೆಗಳು. 
ಉಷ್ಣರಸಾಯನ' ಶಾಸ್ತ್ರ — ಉಷ್ಣ ರಾಸಾಯನಿಕ ತೂ (. ” ಎಂಥಾಲ್ಲಿಯ 
ಪರಿಕಲ್ಪನೆ. ಬಹಿರುಷ್ಟೆಕ ಮತ್ತು ಅ೦ತರುಷ್ಟಕ ಕ್ರಿಯೆಗಳು. ಕ್ರಿಯಾ ಎಂಥಾಲ್ಪಿ ದ 
ಕ್ರಿಯೆಯ ಎ೦ಥಾಲಿಯ ಮೇಲೆ ಪಭಾವ ಬೀರುವ ಅಂಶಗಳು: ಭೌತ ಸಿತಿ, 
ಬಹುರೂಪಗಳು, ತಾಪ ಮತ್ತು ಒತ್ತಡ (ಲಕ್ಷಣಾತ್ಮಕ ವಿವರಣೆ ಮಾತ್ರ). ರೂಪಣೆಯ 


ಎ೦ಥಾಲ್ರಿ ಮತ್ತು ಸ್ಥಿರತೆ. ಎಂಥಾಲ್ಪಿ Aಗೆ ಮತ್ತು ಆಂತರಿಕ ಶಕ್ತಿಗಿ೯ ಗಳ 
ನಡುವಣ ಸಂಬಂಧ. (ನಿಷ್ಠನ್ನಿಸುವ ಅಗತ್ಯವಿಲ್ಲ.) ದಹನ ಎಂಥಾಲ್ಲಿ, ದ್ರಾವಣ 
ಎ೦ಥಾಲ್ಪಿ, ಸ್ಥಿತ್ಯ೦ತರ ಎ೦ಥಾಲ್ರಿ, ತಟಸ್ಥೀಕರಣ ಎಂಥಾಲ್ರಿ. ಪ್ರಬಲ ಆಮ್ಲ 
ಪ್ರಬಲ 'ಪ್ರತ್ಯಾಮ ತಟಸ್ಥೀಕರಣ ಎ೦ಥಾಲ್ಲಿ. ಲವಾಸಿಯೇ "ಮತ್ತು ಲ್ಯಾಫ್ಲೇಸ್‌ 
ನಿಯಮ. ಹೆಸನ ಸ್ಥಿರೋಷ್ಟ ಸಂಕಲನ ನಿಯಮ. ರೂಪಣೆಯ ಎಂಥಾಲ್ಪಿ, 
ದಹನ ಎಂಥಾಲ್ಲಿ ಮತ್ತು ತಟಸ್ಥೀಕರಣ ಎಂಥಾಲ್ಪಿಗಳನ್ನೊಳಗೊಂಡ ಸಂಖ್ಯಾತ್ಮಕ 
ಸಮಸ್ಯೆಗಳು. | 

11. ರಾಸಾಯನಿಕ ಸಮಸ್ಥಿತಿ 5 ಗಂ. 
ರಾಸಾಯನಿಕ ಕ್ರಿಯೆಯ ವೇಗ - ವ್ಯಾಖ್ಯೆ ಮತ್ತು ಮಾನ. ಕ್ರಿಯಾವೇಗದ 
ಮೇಲೆ ಪ್ರಭಾವ ಬೀರುವ ಅಂಶಗಳು. ಹಿಮ್ಮರಳದ ಮತ್ತು ಹಿಮ್ಮರಳುವ ಕ್ರಿಯೆಗಳು 
- ಉದಾಹರಣೆಗಳು. ರಾಸಾಯನಿಕ ಸಮಸ್ಥಿತಿ - ಗತಿಶೀಲ ಸಮಸ್ಥಿತಿ, ಹಿಮ್ಮರಳುವ 
ಕ್ರಿಯೆಯ ಸಮಸ್ಥಿತಿ ಸ್ಥಿರಾ೦ಕಗಳು (Kp ಮತ್ತು ಓೃ) ಸಮಸ್ಥಿತಿ ಸ್ಥಿರಾ೦ಕಗಳ 
ಲಕ್ಷಣಗಳು. ರಾಶಿ ಕ್ರಿಯಾ ನಿಯಮ. ಈ ಕೆಳಗಿನ ಸಮಸ್ಥಿತಿಗಳಿಗೆ ಓೃಯನ್ನು 
ನಿಷ್ಠನ್ನಿಸಲು ರಾಶಿಕ್ರಿಯಾ ನಿಯಮದ ಅನ್ವಯ: 
ಇತ್ತ 211 ನ್‌್‌ 11, +L 
್‌ (8) ಕ್ಲ) ಗೂ) 

N, + 3H, <== 2NH, 
(8) (8) (8) 

ROCCE Cl 
(8) 2) (8 

Kp ಮತ್ತು ಓೃಗಳ ಸಂಬಂಧ (ನಿಷ್ಠನ್ನಿಸುವ ಅಗತ್ಯವಿಲ್ಲ.) ಮೇಲಿನ ಕ್ರಿಯೆಗಳಿಗೆ 

ವ Kp ಮತ್ತು ಹ ಗಳನ್ನೊಳಗೊಂಡ ಸಂಖ್ಯಾತ್ಮಕ ಸಮಸ್ಯೆಗಳನ್ನು 
ಡಿಸಬೇಕು. 

Fee ಈ ಭಷ ಹ ಕೆಳಗಿನ ಸಮಸ್ಥಿತಿಗಳಿಗೆ ಅದರ ಅನ್ವಯ: 


3. 


N,:+ 0, == 2NO AH=+ QkJ 
ಹೆ ವಾ ಫೆ ನ್ನ! (2) 


250, +0, == 250, AH=-Qk 
ಆ) ಐ (8 8) 


12. ಮೇಲೆ ೈ ರಸಾಯನ ಶಾಸ್ತ್ರ 3 ಗಂ. 
ಅಧಿಶೋಷಣ : ವ್ಯಾಖ್ಯೆ, ಅಥೆಕೋಷಣ ಮತ್ತು ಅವಶೋಷಣಗಳ ವ್ಯತ್ಯಾಸಗಳು. 
ಅಧಿಶೋಷಣದ ವಿಧಗಳು - ವ್ಯತ್ಯಾಸಗಳು. ಘನಗಳ ಮೇಲೆ ಅನಿಲಗಳ 
ಅಧಿಶೋಷಣೆಯಲ್ಲಿ ಪ್ರಭಾವ ಬೀರುವ ಅಂಶಗಳು. ಫ್ರಾಯಿಂಡ್‌ಲಿಕ್‌ ಮತ್ತು 


XII 


ಲ್ಯಾಂಗ್‌ ಮ್ಯೂರ್‌ ಅಧಿಶೋಷಣ ಸಮತಾಪಿಗಳು (ಸ ಮೀಕರಣಗಳನ್ನು 
ಸ್ವೀಕರಿಸುವುದು. - ಸಂಖ್ಯಾತ್ಮಕ ಸಮಸ್ಯೆಗಳು ಅನಗತ್ಯ). ವೇಗವರ್ಧನೆ : 
ಸಜಾತೀಯ ಮತ್ತು ವಿಜಾತೀಯ ವೇಗವರ್ಧನೆ, ಧನ ಮತ್ತು ಯಣ 
ವೇಗವರ್ಧಕಗಳು - ವೇಗವರ್ಧನೆಯ ಲಕ್ಷಣಗಳು. ವೇಗವರ್ಧನೆಯ ಕ್ರಿ ಕ್ರಿಯಾತಂತ್ರ 
- ಅಧಿಶೋಷಣ ಸಿದ್ಧಾಂತ, ಪಟುಕೇ೦ದ್ರಗಳು, ವೇಗವರ್ಧಕ ನಂಜುಗಳು 
ಮತ್ತು ಪಟುಕಾರಕಗಳು. ಉದಾಹರಣೆಗಳೊಂದಿಗೆ ಸ್ವಯಂ ವೇಗವರ್ಧನೆ ಮತ್ತು 
ಕಿಣ್ವ `ವನೇಗವರ್ಧನೆ (ಕಿರು ವಿವರಣೆ ಮಾತ್ರ). ವೇಗವರ್ಧನೆಯ ಕೈಗಾರಿಕಾನ್ವಯ. 


13. ಕಾರ್ಬಾನಿಕ ರಸಾಯನ ಶಾಸ್ತ ಸ್ತದ ಉದ್ದೇಶ ಮತ್ತು ವ್ಯಾಪ್ತಿ 1 ಗ೦. 
ಕಾರ್ಬನಿಕ ಸಂಯುಕ್ತಗಳ ಉಪೆಹೋಗಗಳು ದ ಲ ಇಂಧನ (ಶಕ್ತಿ 
ಮತ್ತು ಸಾರಿಗೆ), ನೋದಕಗಳು, ಸ್ಫೋಟಕಗಳು, ವರ್ಣದ್ರವ್ಯಗಳು ಮತ್ತು 
ಮಾರ್ಜಕಗಳು (ಔದ್ಯಮಿಕ ಅನ್ವಯ ಮಾತ್ರ). ರಸಚಿಕಿತ್ರೆ 


14. ಕಾರ್ಬನಿಕ ಸಂಯುಕ್ತಗಳ ಸಂಯೋಜನೆ 3 ಗಂ. 
ಧಾತುಗಳನ್ನು ಪತ್ತೆ ಹಚ್ಚುವುದು: ಕಾಪ್ಟರ್‌ ಆಕ್ಷೆ ಡ್‌ ಪರೀಕ್ಷೆಯಿಂದ ಕಾರ್ಬನ್‌ 
ಮತ್ತು ಹೈಡ್ರೋಜನ್‌ ; ಲ್ಯಾಸೈನ್ನೇ ಪರೀಕ್ಷೆಯಿಂದ ನೈಟ್ರೋಜನ್‌, ಸಲ್ಫರ್‌ ಮತ್ತು 
ಹ್ಯಾಲೋಜಿನ್‌ಗಳು. ಟೇ ನಗಳು ಬು ಉ್ಪ 
]. ಕಾರ್ಬನ್‌ ಮತ್ತು ಹೈಡ್ರೋಜನ್‌ - ಲೀಬಿಗ್‌ ವಿಧಾನದಿಂದ, 

2. ನೈಟ್ರೋಜನ್‌ - ಜೆಲ್ಲಾಲ್‌ ವಿಧಾನದಿಂದ (ಸಂಖ್ಯಾತ್ಮಕ ಸಮಸ್ಯೆಗಳಿಲ್ಲ). 
ಸಂಯೋಜನಾ ಸೂತ್ರ ಮತ್ತು ಅಣುಸೂತ್ರಗಳು : ವ್ಯಾಖ್ಯೆ ಮತ್ತು ನಿರ್ಧರಿಸುವುದು. 
ಸಂಖ್ಯಾತ್ಮಕ ಸಮಸೆ ಗಳು. 


15. ಕಾರ್ಬನಿಕ ಸಂಯುಕ್ತಗಳ ವರ್ಗೀಕರಣ ಮತ್ತು ನಾಮಕರಣ 3 ಗಂ. 
ಆಲಿಫ್ಯಾಟಿಕ್‌, ಆರೋಮ್ಯಾಟಿಕ್‌, ಸಮಚಕ್ರೀಯ ಮತ್ತು ವಿಷಮ ಚಕ್ರೀಯ 
ಸಂಯುಕ್ತಗಳು. ಗುಣಾತ್ಮಕ ಗುಂಪುಗಳು ಮತ್ತು ಸಮರೂಪ ಶ್ರೇಣಿಗಳು. ದ್ವಿಗುಣಾತ್ಮಕ 
ಗುಂಪುಗಳ ಮತ್ತು ಆಲಿಫ್ಯಾಟಕ್‌ ಸಂಯುಕ್ತಗಳ IUPAC ನಾಮಕರಣ. ಸಮಾಂಗತೆ: 
ರಚನಾ, ಸರಪಳಿ, ಸ್ಥಾನ ಮತ್ತು ಗುಣಾತ್ಮಕ. 


16. ಹೈಡ್ರೋಕಾರ್ಬನ್‌ಗಳು 6 ಗಂ. 
ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್‌ಗಳು. 
ಮೀಥೇನ್‌. ಈಥೀನ್‌ ಮತ್ತು ಈಷೆ ನಗಳ ಉಪಯೋಗಗಳು. 
ಆಲ್ಕೇನು, ಆಲ್ಕೀನು ಮತ್ತು ಆಲ್ಸೈ ಮಗಳು - ತಯಾರಿಕೆಯ ಸಾಮಾನ್ಯ ವಿಧಾನಗಳು 
ಅ. "ಆಲ್ಲೇನ್‌ಗಳು ತೋ ವಿಧಾನದಿಂದ 
ಆ, ಆಲ್ಮೀನ್‌ಗಳು ಹ್ಯಾಲೋ ಆಲ್ಕೇನುಗಳಿಂದ 
ಲ ಆಲ್ಚೈನ್‌ಗಳು ದ ಡೈ ಹ್ಯಾಲೋಜಲ್ವೇನುಗಳಿಂದ 
ಸಮಛೇದ ಮತ್ತು ಅಸ ಸ್‌ ಟೀದೆ. ಆಲ್ಲೇನುಗಳಲ್ಲಿ ಆದೇಶ ಕ್ರಿಯೆಗಳು. ಮೀಥೇನಿನ 
ಕ್ಲೋರಿನೀಕರಣದ ಮುಕ್ತ ರ್ಯಾಡಿಕಲ್‌* ಕ್ರಿಯಾತಂತ್ರ 
ಅ. ಹೈಡ್ರೋಜನ್‌ ಆ. ಹ್ಯಾಲೋಜಿನ್‌ ಮತ್ತು ಇ. ಹ್ಯಾಲೋಜಿನ್‌ 


XIV 


ಹ್ಯಾಲೈಡುಗಳೊಂದಿಗೆ ಆಲ್ಮೀನುಗಳು ಮತ್ತು ಆಲ್ಕೈನುಗಳ ಆದೇಶ ಕ್ರಿಯೆಗಳು, 
ಮಾರ್ಕೋನಿಕಾಫನ ನಿಯಮ. ಪೊಪೀನಿಗೆ ಹೈಡ್ರೋಜನ್‌ ಹ್ಯಾಲೈಡಿನ ಸಂಕಲನ 
ಕ್ರಿಯೆಯ ಕ್ರಿಯಾತಂತ್ರ. 

ಸೈಕ್ಷೋ ಆಲ್ಕೇನುಗಳು : ನಾಮಕರಣ ಮತ್ತು ಸೈಕ್ಷೋ ಆಲ್ಮೇನುಗಳ ಸಂಕೇತ 
ರೂಪಗಳು. ತಯಾರಿಕೆಯ ಸಾಮಾನ್ಯ ವಿಧಾನಗಳು : ಆಲ್ಮೇನುಗಳ ಡೈ 
ಹ್ಯಾಲೋಜಿನ್‌ ಜನ್ಯಗಳಿಂದ ಮತ್ತು ಡೈಕಾರ್ಬಾಕ್ಷಿಲಿಕ್‌ ಆಮ್ಲಗಳ ಕ್ಯಾಲ್ಸಿಯಂ 
ಲವಣಗಳಿಂದ. 

ಸಾಮಾನ್ಯ ಲಕ್ಷಣಗಳು - 1. ಆದೇಶ ಕ್ರಿಯೆ (ಹ್ಯಾಲೋಜಿನೇಶನ್‌) 

8 ಹೈಡೋಜನ್‌ನಿಂದ ಉಂಗುರದ ತೆರೆಯುವಿಕೆ. 

ಆರೋಮ್ಯಾಟಿಕ್‌ ಹೈಡ್ರೋಕಾರ್ಬನ್‌ಗಳು 

ಬೆ೦ಜೀನ್‌ ಮತ್ತು ಟಾಲೀನ್‌ಗಳ ಉಪಯೋಗಗಳು. ಕಲ್ಲಿದ್ದಲು ಡಾಂಬರಿನಿಂದ 
ಬೆ೦ಜೀನ್‌ ಮತ್ತು ಟಾಲೀನ್‌ಗಳನ್ನು ಪ್ರತ್ಯೇಕಿಸುವುದು. 

ಲಕ್ಷಣಗಳು : ಅ. ಹೈಡ್ರೋಜನ್‌ನ ಸಂಕಲನ 

ಆ. ನೈಟ್ರೀಕರಣ, ಕ್ಷೋರಿನೀಕರಣ, ಸಲ್ಫೋನೀಕರಣ ಮತ್ತು ಫ್ರೀಡೆಲ್‌-ಕ್ರಾಫ್ಟ್‌ 
ಕ್ರಿಯೆ. 

ವಿಶಿಷ್ಟ ಲಕ್ಷಣಗಳು - ಚಕ್ರೀಯ ಆಲ್ವೇನುಗಳ ಸಂಕಲನ ಕ್ರಿಯೆಗಳು ಮತ್ತು 
ಆರೋಮ್ಯಾಟಿಕ್‌ ಹೈಡ್ರೋಕಾರ್ಬನ್‌ಗಳ ಆದೇಶ ಕ್ರಿಯೆಗಳು. 

ಪಾಲಿಮರ್‌ಗಳು 

ನೈಸರ್ಗಿಕ ಪಾಲಿಮರ್‌ಗಳಿಗೆ ಉತ್ತಮ ಬದಲಿ ಸಂಶ್ಲೇಷಿತ ಪಾಲಿಮರ್‌ಗಳು. 
ಸಂಕಲನ ಪಾಲಿಮರ್‌ಗಳು. ಪಾಲಿಥೀನ್‌ (1೧85 ಮತ್ತು LDPE) ಮತ್ತು 
ಪಾಲಿಸ್ಸೈರೀನ್‌ ಪಾಲಿಮರ್‌ಗಳ ತಯಾರಿಕೆ ಮತ್ತು ಉಪಯೋಗಗಳು. ನೈಸರ್ಗಿಕ 
ರಬ್ಬರ್‌ - ಮಾನೋಮರ್‌ ಘಟಕಗಳು. ಸಂಶ್ಲೇಷಿತ ರಬ್ಬರ್‌ (ಬ್ಯೂನಾ - $) - 
ಮಾನೋಮರ್‌ ಘಟಕಗಳು, ಮೋನೋಮರ್‌ಗಳ ರಚನಾ ಸಾಮೃತೆ. 


17. ಆಕ್ರಿಜನ್‌ಯುಕ್ತ ಕಾರ್ಬನಿಕ ಸಂಯುಕ್ತಗಳು 6 ಗಂ. 
ಆಲ್ಕೋಹಾಲ್‌ಗಳು ಮತ್ತು ಈಥರ್‌ಗಳು 
ಆಲ್ಕೋಹಾಲ್‌ಗಳು: ಮಿಥೆನೋಲ್‌ ಮತ್ತು ಇಥೆನೋಲ್‌ಗಳ ಉಪಯೋಗಗಳು. 
ಆಲ್ಕೋಹಾಲ್‌ಗಳ ನಾಮಕರಣ - ಏಕ, ದ್ವಿ ಮತ್ತು ತ್ರೈ ಹೃಡ್ರಿಕ್‌ 
ಆಲ್ಕೋಹಾಲ್‌ಗಳಾಗಿ ವರ್ಗೀಕರಣ. ಏಕ ಹೈಡ್ರಿಕ್‌ ಆಲ್ಕೋಹಾಲ್‌ಗಳು: ಪ್ರಾಥಮಿಕ, 
ದ್ವಿತೀಯಕ ಮತ್ತು ತೃತೀಯಕ ಆಲ್ಕೋಹಾಲ್‌ಗಳಾಗಿ ವರ್ಗೀಕರಣ. 
ಮಾನೋ ಹ್ಯಾಲೋ ಆಲ್ಕೇನುಗಳು ಮತ್ತು ಆಲ್ಮೀನುಗಳ ತಯಾರಿಕೆಯ ಸಾಮಾನ್ಯ 
ವಿಧಾನಗಳು. ಕಾಕಂಬಿಯಿಂದ ಪರಿಶುದ್ಧ ಆಲ್ಕೋಹಾಲಿನ ತಯಾರಿಕೆ. 
ಮೋನೋ ಹೈಡ್ರಿಕ್‌ ಆಲ್ಕೋಹಾಲಿನ ಸಾಮಾನ್ಯ ಲಕ್ಷಣಗಳು - ; ಸೋಡಿಯಮ್‌ 
i. ಫಾಸ್ಫರಸ್‌ ಹ್ಯಾಲೈಡುಗಳು (001,, P0೦15) ಸ, ಸಾರಯುಕ್ತ ಗ;50, 
(ಆಲ್ಮೀನುಗಳು ಮತ್ತು ಈಥರ್‌ಗಳ ರೂಪಣೆ) iv. P,0; ೪) ಕಾರ್ಬಾಕ್ಷಿಲಿಕ್‌ 
ಆಮ್ಲಗಳು ೪: ಆಮ್ಲೀಯ ಪರ್‌ಮ್ಯಾಂಗನೇಟ್‌. 


XV 


ಪ್ರಾಥಮಿಕ, ದ್ವಿತೀಯಕ ಮತ್ತು ತೃತೀಯಕ ಆಲ್ಕೋಹಾಲ್‌ಗಳ ವ್ಯತ್ಯಾಸ ತೋರಿಸುವ 
ಪರೀಕ್ಷೆಗಳು: fl ಲ್ಯೂಕಾಸ್‌ “ಪರೀಕ್ಷೆ 2. ಡೈಕ್ರೋಮೇಟ್‌ ಪರೀಕ್ಷೆ. 

ಈಥರ್‌ಗಳು: ಈಥೋಕ್ಷಿ ಈಥೇನಿನ 'ಉಪಯೋಗಗಳು, ನಾಮಕರಣ, ತಯಾರಿಕೆಯ 
ಸಾಮಾನ್ಯ ವಿಧಾನಗಳು: ಅ. ವಿಲಿಯಮ್‌ಸನ್‌ ಈಥರ್‌ ಸಂಶ್ಲೇಷಣೆ. 
ಆ. ಸಿಲ್ವರ್‌ ಆಕ್ಷೆ Jಡಿನೊಂದಿಗೆ ಮಾನೋಹ್ಯಾಲೋ ಆಲ್ಕೇನುಗಳಿಂದ 
ಗಾಯನ ಲಕ್ಷಣಗಳು" i. ಹ್ಯಾಲೋಜಿನೀಕರಣ ii. ಸಾರರಿಕ್ತ 115೦, 8೮1, 
ಮತ್ತು ॥॥ ಗಳಿಂದ 0-೦ ರಜ: ಒಡೆಯುವ ಕ್ರಿಯೆಗಳು. 


ಪ್ರಯೋಗಗಳು 
ಬುನ್ನನ್‌ ಜ್ವಾಲಕದ ' ಅಧ್ಯಯನ ಮತ್ತು ಜ್ವಾಲೆಯಿಂದ ಗಾಜಿನ ಕೆಲಸ. 


. ರಸ ತುಲಾಯಂತ್ರ ಮತ್ತು ಅದರ ಉಪಯೋಗ. 


ಹೈಡ್ರೋಜನ್‌ ಪಲ್ಲಟನ ವಿಧಾನದಿಂದ ಮೆಗ್ನೀಸಿಯಮ್‌ನ / 
ಅಲ್ಯುಮಿನಿಯಮ್‌ ಸಮಾನ ರಾಶಿಯನ್ನು ನಿರ್ಧರಿಸುವುದು. 


4. ಆಕ್ಷೆ ಡ್‌ ವಿಧಾನದಿಂದ ತಾಮದ ಸಮಾನ ರಾಶಿಯನ್ನು ನಿರ್ಧರಿಸುವುದು. 


. ಚೋಷಕ ಬಾಟಲಿ ವಿಧಾನದಿಂದ ಆಕ್ಷಿಜನ್‌ನ ಅಣುರಾಶಿಯನ್ನು 


ನಿರ್ಧರಿಸುವುದು 


. ಸೋಡಿಯಮ್‌ ಕಾರ್ಬೋನೇಟಿನ ಶಿಷ್ಟ ದ್ರಾವಣವನ್ನು ತಯಾರಿಸಿ 


ಸುಮಾರು 0.111101 ದ್ರಾವಣದ ಸಾರತೆಯನ್ನು ನಿರ್ಧರಿಸುವುದು. 

ಶಿಷ್ಟ ಹೈಡ್ರೋಕ್ಲೋರಿಕ್‌ ಆಮ್ಲದಿಂದ ಸೋಡಿಯಮ್‌ ಹೈಡ್ರಾಕ್ಸೈಡ್‌ ದ್ರಾವಣದ 
ಸಾರತೆಯನ್ನು ನಿರ್ಧರಿಸುವುದು. 

ಆಕ್ಸಾಲಿಕ್‌ ಆಮ್ಲದ ಶಿಷ್ಟ ದ್ರಾವಣವನ್ನು ತಯಾರಿಸಿ ಸೋಡಿಯಮ್‌ 
ಹೈಡ್ರಾಕ್ಸೈಡ್‌ ದ್ರಾವಣದ ಸಾರತೆಯನ್ನು ನಿರ್ಧರಿಸುವುದು. 

ಪ್ರಬಲ ಆಮ್ಲ ಮತ್ತು ಪ್ರಬಲ ಪ್ರತ್ಯಾಮ್ಲಗಳ ತಟಸ್ಥೀಕರಣ ಎಂಥಾಲ್ಲಿಯನ್ನು 
ನಿರ್ಧರಿಸುವುದು 


. ಪ್ಯೊಟ್ಯಾಸಿಯಮ್‌ ನೈಟ್ರೇಟ್‌/ಅಮೋನಿಯಮ್‌ ನೈಟ್ರೇಟಿನ ವಿಲೀನತಾ 


ದ್ರಾವಣ ಎಂಥಾಲ್ಲಿಯನ್ನು ನಿರ್ಧರಿಸುವುದು 
ಸಾವಯುವ ಸಂಯುಕ್ತಗಳ ಪ್ರಾಥಮಿಕ ಪರೀಕ್ಷೆಗಳು 


. ಆಮ್ಲೀಯ ರ್ಯಾಡಿಕಲ್‌ಗಳನ್ನು ಪತ್ತೆಹಚ್ಚುವುದು 
. ಅಂತರುಷ್ಟಕ ಮತ್ತು ಬಹಿರುಷ್ಟಕ ಕ್ರಿಯೆಗಳನ್ನು ನಿರ್ಣಯಿಸುವುದು 
. ರಾಸಾಯನಿಕ ಸ ಸಮಸ್ಥಿತಿಯ ಮೇಲೆ ತಾಪ ಮತ್ತು ಸಾರತೆಯ ಪ್ರಭಾವ 


ತಿಳಿದುಕೊಳ್ಳುವ ಪ್ರಯೋಗ 


. ಗೃಹಬಳಕೆಯ ರಾಸಾಯನಿಕ ವಸ್ತುಗಳನ್ನು ಗುರುತಿಸುವ ಪರೀಕ್ಷೆಗಳು. 


ಪರಿವಿಡಿ 


ಲೋಹವಿದ್ಕೆ / 1 
ಪ್ರೊ. ಬಿ.ಎನ್‌. ವಿಶ್ವನಾಥಯ್ಯ 


ಪರಮಾಣು ರಚನೆ / 16 


ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಆವರ್ತ 


ಲಕ್ಷಣಗಳು / 43 
ಉತ್ಕರ್ಷಣ ಸಂಖ್ಯೆ / 60 
ಡಾ. ಯು. ಶಾಂತಮೂರ್ತಿ ಐತಾಳ 


5-ಬ್ಲಾಕ್‌ ಧಾತುಗಳು / 76 


6 p-ಬ್ಲಾಕ್‌ ಧಾತುಗಳು / 83 
7 ರಾಸಾಯನಿಕ ಬಂಧಗಳು / 93 


ಪ್ರೊ. ಬಿ.ಎನ್‌. ವಿಶ್ವನಾಥಯ್ಯ 


8 ಖಚಿತಾನುಪಾತತೆ / 121 


ಗಿ 
ed 


ದ್ರವ್ಯದ ಸ್ಥಿತಿಗಳು-ಅನಿಲ ಸ್ಥಿತಿ / 175 
ಡಾ. ಯು. ಶಾಂತಮೂರ್ತಿ ಐತಾಳ 
ರಾಸಾಯನಿಕ ಉಷ್ಣಚಲನ ಶಾಸ್ತ್ರ / 198 


ರಾಸಾಯನಿಕ ಸಮಸ್ಥಿತಿ / 219 
ಪ್ರೊ. ಬಿ.ಎನ್‌. ವಿಶ್ವನಾಥಯ್ಯ 
ಡಾ. ಯು. ಶಾಂತಮೂರ್ತಿ ಐತಾಳ 


XVII 


12 ಮೇಲ್ಮೈ ರಸಾಯನ ಶಾಸ್ತ್ರ / 237 
ಡಾ. ಯು. ಶಾಂತಮೂರ್ತಿ ಐತಾಳ 


12 ಕಾರ್ಬನಿಕ ರಸಾಯನ ಶಾಸ್ತ್ರದ ಉದ್ದೇಶ 
ಮತ್ತು ವ್ಯಾಪ್ತಿ/254 
ಡಾ. ಜಿ.ಕೆ. ಹೆಬ್ಬಾರ್‌ 
14 ಕಾರ್ಬಾನಿಕ ಸಂಯುಕ್ತಗಳ ಸಂಯೋಜನೆ / 259 
15 ಕಾರ್ಬಾನಿಕ ಸಂಯುಕ್ತಗಳ ವರ್ಗೀಕರಣ 
ಮತ್ತು ನಾಮಕರಣ/ 272 
16 ಹೈಡ್ರೋಕಾರ್ಬನ್‌ಗಳು / 284 
17 ಆಕ್ಸಿಜನ್‌ಯುಕ್ತ ಕಾರ್ಬನಿಕ ಸ೦ಯುಕ್ತಗಳು / 310 
ಪ್ರೊ. ಬಿ.ಎನ್‌. ವಿಶ್ವನಾಥಯ್ಯ 
ಪ್ರಾಯೋಗಿಕ ಕೈಪಿಡಿ / 323 
. ಡಾ. ಜಿ.ಕೆ. ಹೆಬ್ಬಾರ್‌ 
ಅನುಬಂಧಗಳು / 372 
ಭೌತ-ರಸಾಯನ ವಿಜ್ಞಾನಿಗಳ ಸ್ಥೂಲ ಪರಿಚಯ / 372 
ಮಾದರಿ ಪ್ರಶ್ನೆ ಪತ್ರಿಕೆ / 384 
ನೀಲಿನಕ್ಷೆ / 388 
ಡಾ. ಯು. ಶಾಂತಮೂರ್ತಿ ಐತಾಳ 


ಲೇಖಕರ ವಿವರ / 390 


XVII 


ಅಧ್ಯಾಯ - 1 
ಲೋಹವಿದ್ಯೆ (Metallurgy) 


ಧಾತು (61013010ಗಳನ್ನು ಮುಖ್ಯವಾಗಿ ಲೋಹಗಳು (1೫60819) ಮತ್ತು ಅಲೋಹ 
(non-metal) ಗಳು ಎ೦ದು ಎರಡು ಗುಂಪುಗಳನ್ನಾಗಿ ವಿಂಗಡಿಸಲಾಗಿದೆ. 


. ಇವುಗಳು ಉತ್ತಮ ಉಷ್ಣ ಹಾಗೂ |1. ಇವುಗಳು ಅವಿದ್ಯುದ್ವಾಹಕಗಳು. 
ಎದ್ಯುದ್ವಾಹಕಗಳು. (ಗ್ರಾಫೈಟಿನ ಹೊರತಾಗಿ) 
. ಇವುಗಳನ್ನು ಎಳೆದು ತಂತಿಗಳ |2. ಇವುಗಳಿಗೆ ತಂತುಶೀಲತೆಯಾಗಲೀ, 


ರೂಪಕ್ಕೂ (ತಂತುಶೀಲತೆ), ಬಡಿದು ಪತ್ರಶೀಲತೆಯಾಗಲೀ ಇಲ್ಲ. 
ತೆಳುಹಾಳೆಗಳ ರೂಪಕ್ಕೂ ಉದಾ: ನೈಟ್ರೋಜನ್‌, ಫಾಸ ಸ್ಪರಸ್‌ | 
(ಪತ್ರಶೀಲತೆ) ತರಬಹುದು. ಕಾರ್ಬನ್‌, "ಸಲರ್‌ ಇತ್ಯಾದಿ." 
ಉದಾ: ತಾಮ್ರ, ಚಿನ್ನ, ಬೆಳ್ಳಿ, ಕಬ್ಬಿಣ, 

ಅಲ್ಯೂಮಿನಿಯಮ್‌ ಇತ್ಯಾದಿ. 


ನಿಕ್ಷೇಪ 

ಭೂಗರ್ಭದಲ್ಲಿ ಕ್ರಿಯಾಶೀಲವಲ್ಲದ ಧಾತುಗಳು (ಲೋಹಗಳು) ಸ್ವತಂತ್ರರೂಪ (ative 
51860)ದಲ್ಲೂ ಕ್ರಿಯಾಶೀಲ ಧಾತುಗಳು ಸಂಯುಕ್ತ ರೂಪದಲ್ಲೂ ಹರಡಿವೆ. 

ಚಿನ್ನ, ಬೆಳ್ಳಿ, ಪ್ಲಾಟಿನಮ್‌ ಮೊದಲಾದ ಲೋಹಗಳು ಧಾತುವಿನ ರೂಪದಲ್ಲೇ 
ದೊರೆಯುತ್ತವೆ. 

ಅಲ್ಯೂಮಿನಿಯಮ್‌, ಕಬ್ಬಿಣ, ಸೋಡಿಯಮ್‌ ಮೊದಲಾದ ಲೋಹಗಳು ಸಂಯುಕ್ತ 
ರೂಪದಲ್ಲಿ ಮಾತ್ರ ಸಿಕ್ಕುತ್ತವೆ. 

ಲೋಹಗಳು ಅಕ್ಕೆ ದು. ಸಲೆ ರೈಡು, ಸಲ್ಫೇಟು, ಫಾಸ್ಟೇಟು, ಕ್ಲೋರೈಡು, ಕಾರ್ಬೋನೇಟ್‌ 
ಮುಂತಾದ ಸಂಯುಕ್ತಗಳ ಕ ದಲ್ಲಿ ನಿಸ ರ್ಗದಲ್ಲಿ' ಹರಡಿವೆ. 

ಭೂಗರ್ಭದಲ್ಲಿ ಅಡಗಿರುವ ನಿಕ್ಷೇಪಗಳನ್ನು ಹೊರತೆಗೆಯಲು ಗಣಿಗಳನ್ನು ತೋಡುವರು. 
“ಗಣಿಗಳಿಂದ ಹೊರತೆಗೆದ ನಿಸ ರ್ಗದತ್ತ ಲೋಹಯುಕ್ತ ವಸ್ತುಗಳಿಗೆ ಖನಿಜಗಳೆನ್ನು ವರು.” 
ದ್ಯಾ ಖನಿಜಗಳಲ್ಲಿ ಲೋಹವು ಸ್ಪತಂತ್ರರೂಪದಲ್ಲೋ ಅಥವಾ ಸಂಯುಕ್ತ ರೂಪದಲ್ಲೋ 
ಇರುತ್ತದೆ. ಖನಿಜಗಳಲ್ಲಿ ಲೋಪಸಂಯುಕ್ತದ ಜೊತೆ ಅನುಪಯುಕ್ತವಾದ ಸಿಲಿಕಾ ಮತ್ತು 


ಲೋಹವಿದ್ಯೆ 1 


ಸಿಲಿಕೇಟುಗಳ೦ತಹ ವಸ್ತುಗಳೂ ಸೇರಿಕೊಂಡಿರುತ್ತವೆ. ಅಂತಹ ಅಶುದ್ಧತೆಗಳನ್ನು "ಖನಿಜ 
ಕಲ್ಮಷ" (gangue) ಎನ್ನುವರು. 


ಅದಿರು (Ore) 

ಯಾವ ಖನಿಜದಿಂದ ಅದರಲ್ಲಿರುವ ಲೋಹವನ್ನು ಸುಲಭ ವಿಧಾನದಿಂದ, 
ಲಾಭದಾಯಕವಾಗಿ ಉದ್ದರಿಸ (೦೬೫೩೦) ಬಹುದೋ ಅಂತಹ ಖನಿಜವನ್ನು ಆ ಲೋಹದ 
"ಅದಿರು' ಎನ್ನುವರು. ಅದಿರುಗಳೆಲ್ಲವೂ ಖನಿಜಗಳೇ ಆದರೂ ಖನಿಜಗಳಲ್ಲವೂ 
ಅದಿರುಗಳಾಗಿರಲು ಸಾಧ್ಯವಿಲ್ಲ. 

ಉದಾ: ಹೆಮಟೈಟ್‌ (,0,) ಮತ್ತು ಮ್ಯಾಗೈೆಟೈಟ್‌ (Fೀ,0,) ಗಳು ಕಬ್ಬಿಣದ 
ಅದಿರುಗಳು. 


ಕೆಲವು ಪ್ರಮುಖ ಅದಿರುಗಳು 

ಕೆಲವು ಆಯ್ದ ಅದಿರುಗಳ ಉದಾಹರಣೆಗಳನ್ನು ಈ ಕೆಳಗೆ ನೀಡಲಾಗಿದೆ. ಅವುಗಳಿಂದ 
ಲೋಹಗಳನ್ನು ಸೂಕ್ತ ವಿಧಾನಗಳಿಂದ ಪಡೆಯಬಹುದು. 
1. ಆಕ್ಸೈಡ್‌ ಅದಿರುಗಳು 


ಕಬ್ಬಿಣದ ಅದಿರು ಹೆಮಟೈಟ್‌ ೯,0; 
ಅಲ್ಯುಮಿನಿಯಮ್‌ ಅದಿರು ಬಾಕ್ಸೈಟ್‌ ೦,.2ಗ,೦ 
ಮ್ಯಾಂಗನೀಸ್‌ ಅದಿರು ಪೈರೊಲುಸೈಟ್‌ MnO, 
ಕಬ್ಬಿಣದ ಅದಿರು ಮ್ಯಾಗ್ಗೆಟೈಟ್‌ ೯,0, 
2. ಸಲ್ಪೇಟ್‌ ಅದಿರುಗಳು 
ಕ್ಯಾಲ್ಸಿಯಮ್‌ ಅದಿರು ಜಿಪ್ಸಮ್‌ C೩80,.2॥20 
ಮ್ಯಾಗ್ನೀಸಿಯಮ್‌ ಅದಿರು ಎಪ್ಪ್ತಮ್‌ ಸಾಲ್ಟ್‌ ಖS0,.7H0 
ಬೇರಿಯಂ ಅದಿರು ಬ್ಯಾರೈಟ್‌ 8೩5೦, 
ತಿ. ಕಾರ್ಬೊನೇಟ್‌ ಅದಿರುಗಳು 
ತಾಮ್ರದ ಅದಿರು ಮೆಲಕೈಟ್‌ ೮೬೦೦,.೮೬(೦ಗ)) 
ಕ್ಯಾಲ್ಸಿಯಮ್‌ ಅದಿರು ಸುಣ್ಣದ ಕಲ್ಲು ' ೬೮೦, 
ಮ್ಯಾಗ್ನೀಸಿಯಂ ಅದಿರು ಮ್ಯಾಗ್ಗೆಸೈಟ್‌ 1100೦], 
ಮ್ಯಾಗ್ನೀಸಿಯಂ ಅದಿರು ಡೋಲೊಮೈಟ್‌ 1/8೮೦,. ೧೬೦೦, 
4. ಸಲ್ಫೈಡ್‌ ಅದಿರುಗಳು | 
ತಾಮ್ರದ ಅದಿರು ಕಾಪರ್‌ ಪೈರೈಟಿಸ್‌ 5, 
ಜಿಂಕ್‌ ಅದಿರು ಜಿಂಕ್‌ ಬ್ಲೆಂಡ್‌ 7/5 
ಸೀಸದ ಅದಿರು ಗೆಲೆನಾ pS 
ಪಾದರಸದ ಅದಿರು ಸಿನ್ನೆಬಾರ್‌ ಗ 
5. ಹ್ಯಾಲೈಡ್‌ ಅದಿರುಗಳು 
ಸೋಡಿಯಮ್‌ ಅದಿರು ಕಲ್ಲುಪ್ಪು NaCl 
ಮ್ಯಾಗ್ನೀಸಿಯಮ್‌ ಅದಿರು ಕಾರ್ನಲೈಟ್‌ ಜKC1MgC1,.6H,0 
ಅಲ್ಯೂಮಿನಿಯಮ್‌ ಅದಿರು ಕ್ರಯೊಲೈಟ್‌ Na3AIF 


2 ರಸಾಯನ ವಿಜ್ಞಾನ 


6. ಮುಕ್ತಸ್ಥಿತಿಯ (ಧಾತುರೂಪದ) ಅದಿರುಗಳು 
ಚಿನ್ನ, ಬೆಳ್ಳಿ ಮತ್ತು ಪ್ಲಾಟಿನಮ್‌ಗಳು ಮೂಲರೂಪದಲ್ಲಿ ದೊರೆಯುತ್ತವೆ. 


ಲೋಹವಿದ್ಯೆ 

ಅದಿರುಗಳಿಂದ ಲೋಹಗಳನ್ನು ಉದ್ಧರಿಸುವ ಎಧಾನವನ್ನು ಲೋಹವಿದ್ಯೆ ಎನ್ನುತ್ತಾರೆ. 
ಈ ವಿಧಾನವು ಒಂದು ವೈಜ್ಞಾನಿಕ ಕಲೆ ಎಂದರೆ ತಪ್ಪಾಗಲಾರದು. ಅದಿರುಗಳ ಸ್ವಭಾವಕ್ಕೆ 
ತಕ್ಕಂತೆ ಲೋಹೋದ್ಧರಣ ವಿಧಾನಗಳಲ್ಲಿ ವೈವಿಧ್ಯತೆಗಳಿವೆ. ಎಲ್ಲಾ ಅದಿರುಗಳಿಗೂ 
ಅನ್ವಯವಾಗುವ ಒರಿದು ಸಾರ್ವತ್ರಿಕ "ವಿಧಾನವನ್ನು ಶಿಳವಡಿಸಲು ಸಾಧ್ಯ ವಿಲ್ಲ. 
ಲೋಹವಿದ್ಯೆಯಲ್ಲಿ ಮೂರು ಪ್ರಮುಖ ಬಗೆಗಳಿವೆ. 

1... ಉತ್ತಾಪ ಲೋಹವಿದ್ಯೆ (Pyrometallurgy) 

ಫೀ ಲೋಹಪವಿದ್ಕೆ (Hydrometallurgy) 

3. ವಿದ್ಯುತ್‌ ಲೋಹವಿದ್ಯೆ (Electrometallurgy) 


1. ಉತ್ಪಾಪ ಲೋಹವಿದೈ 

ಈ ವಿಧಾನದಲ್ಲಿ ಶಾಖಕ್ಕೆ ಪ್ರಮುಖ ಸ್ಥಾನ ದೊರೆತಿರುವುದರಿಂದ ಇದಕ್ಕೆ ಈ 
ಹೆಸರು ಬಂದಿದೆ. 

ಈ ವಿಧಾನದಲ್ಲಿ ಅದಿರನ್ನು ಶಾಖ ಪ್ರಧಾನ ಘಟ್ಟಗಳಾದ ಕ್ಯಾಲಿನೀಕರಣ, ಹುರಿಯುವಿಕೆ 
(70೩5178). ಪ್ರದ್ರವೀಕರಣ (87611೧1೪) ಮೊದಲಾದ ವಿಧಿಗಳಿಗೆ ಒಳಪಡಿಸಿ 
ಲೋಹೋದ್ಧರಣ ಮಾಡುವರು. 

ತಾಮ್ರ, “ಕಬ್ಬಿಣ, ತವರ, ಸೀಸ ಮೊದಲಾದ ಲೋಹಗಳನ್ನು ಈ ವಿಧಾನದಿಂದ 
ಉದ್ದರಿಸುವರು.' 


2: ಜಟ ಲೋಹವಿದ್ಯೆ 

ಈ ವಿಧಾನದಲ್ಲಿ ಅದೆ ಪುಡಿಯನ್ನು ಸೂಕ್ತವಾದ ದ್ರಾವಕ ಅಥವಾ ದ್ರಾವಣದೊಡನೆ 
ಕಲಕಿ, ಅದರಿನಲ್ಲಿರುವ ಲೋಹವನ್ನು "ದ್ರಾವಾರೂಪಕ್ಕೆ ತರುವರು. ಆ ದ್ರಾವಣಕ್ಕೆ 
ಸೂಕ್ತವಾದ ಪ್ರಕ್ಷೇ ಪಕ (ಒತರಕಾರಕ) ವನ್ನು ಹಾಕಿ ಲೋಹವನ್ನು ದ್ರಾವಣದಿಂದ 
ಒತ್ತರಿಸುವರು. ಈ ರೀತಿಯ ಲೋಹವಿದ್ಯೆಯಿಂದ ಚಿನ್ನ, ಬೆಳ್ಳಿಗಳ ಲೋಹೋದ್ದರಣ 


ಮಾಡುವರು. 


3. ವಿದ್ಯುತ್‌ ಲೋಹವಿದೆ 

ಈ ವಿಧಾನದಲ್ಲಿ ದ್ರವರೂಪದಲ್ಲಿರುವ ಸೂಕ್ತವಾದ ಲೋಹಲವಣದ ಮೂಲಕ 
ವಿದ್ಯುತ್‌ ಹಾಯಿಸಿ ಲೋಹವನ್ನು ಉತ್ಪಾದಿಸುವರು. 

ವಿದ್ಯುತ್‌ ಧನ ಲೋಹಗಳಾದ ೫೩1/೬. 41 ಮೊದಲಾದ ಕ್ರಿಯಾಶೀಲ ಲೋಹಗಳ 
ಉದ್ದರಣವನ್ನು ವಿದ್ಯುತ್‌ ಲೋಹವಿದ್ಯೆಯಿಂದ ಮಾಡುವರು. 


ಲೋಹವಿದ್ಯೆಯ ಸಾಮಾನ್ಯ ತತ್ವಗಳು 
ಉತ್ತಾಪ ಲೋಹವಿದ್ಯೆಯು ಕೆಳಗೆ ಕಾಣಿಸಿರುವ ಘಟ್ಟಗಳನ್ನು ಒಳಗೊಂಡಿರುತ್ತದೆ. 
|. ಅದಿರಿನ ಸಾರೀಕರಣ (concentration of the ore) 


ಲೋಹವಿದ್ಯೆ 3 


2. ಕಾಲಿನೀಕರಣ/ಹುರಿಯುವಿಕೆ (calcination/roasting) 
ಬಿ 

3, ಪ್ರದ್ರವೀಕರಣ (smelting) 

4. ಲೋಹಗಳ ಶುದ್ಧೀಕರಣ (Refining of metals) 


1. ಅದಿರಿನ ಸಾರೀಕರಣ 
ಅದಿರುಗಳಲ್ಲಿರುವ ಖನಿಜ ಕಲ್ಮಷದ ಶೇಕಡಾಂಶವನ್ನು ಕಡಿಮೆ ಮಾಡಿ ಲೋಹ 
ಸಂಯುಕ್ತದ ಶೇಕಡಾಂಶವನ್ನು ಹೆಚ್ಚಿಸುವ ವಿಧಾನಕ್ಕೆ ಅದಿರಿನ ಸಾರೀಕರಣ ಎನ್ನುವರು. 
ಲೋಹ ಸಂಯುಕ್ತದ ಹಾಸ. ಮತ್ತು ಖನಿಜ ಕಲ್ಮಷದ ಕಣಗಳಿಗೂ ಇರುವ 
ಕೆಲವು ಭೌತಗುಣಗಳ ವ್ಯತ್ಯಾಸವನ್ನು ಆಧರಿಸಿ ಅದಿರಿನ ಸಾರೀಕರಣವನ್ನು ಕೆಳಕಂಡ 
ವಿವಿಧ ವಿಧಾನಗಳಿಂದ ಮಾಡುವರು. 


ಅ. ಗುರುತ್ವ ವಿಧಾನ (Gravity separation) 

ಖನಿಜ ಕಲ್ಮಶವು ಲೋಹೀಯ ಸಂಯುಕ್ತಕ್ಕಿಂತ ಹಗುರವಾಗಿದ್ದರೆ ಈ ವಿಧಾನದಿಂದ 
ಅದಿರನ್ನು ಸಾರೀಕರಿಸುವರು. 

ಅದಿರಿನ ಪುಡಿಯನ್ನು ವಿಲ್‌ಫ್ಲೇ ಮೇಜಿನ ಮೇಲೆ ಹರಡುವರು. ಈ ಮೇಜನ್ನು 
ಇಳಿಜಾರಾಗಿ ಜೋಡಿಸಲಾಗಿರುತ್ತದೆ. ಇದರ ಮೇಲೆ ಭಾರವಾದ ಕಣಗಳನ್ನು ತಡೆಯಲು 
ಅನುಕೂಲವಾಗುವಂತೆ ಅಲ್ಲಲ್ಲಿ ಅಡ್ಡಕಟ್ಟೆಗಳಿರುತ್ತವೆ. ಮೇಜನ್ನು ಕಂಪಿಸುವಂತೆ ಮಾಡಿ 
ನೀರಿನ ಪ್ರವಾಹವನ್ನು ಮೇಜಿನ ಮೇಲೆ ನಿಧಾನಗತಿಯಲ್ಲಿ ಹರಿಯಲು ಬಿಡುವರು. 
ಹಗುರವಾದ ಖನಿಜ ಕಲಷ ನೀರಿನ ಪ್ರವಾಹದಲ್ಲಿ ಹರಿದು ಹೋಗುವುದು. ಭಾರವಾದ 
ಅದಿರಿನ ಕಣಗಳು ಮೇಜಿನ ಮೇಲೆ ಉಳಿಯುವುವು. 


ಪುಡಿಮಾಡಿದ 
ಚಿನ್ನದ ಅ ಜ್ಯ ು 


ನೀರಿನ ಪ್ರವಾಹ 


ಗುಂಡಿಗಳು / ನ 
ಹಗುರ ಅಶುದ 


ಗುರುತ್ವ ವಿಧಾನದಿಂದ ಸಾರೀಕರಣ 


4 ರಸಾಯನ ವಿಜ್ಞಾನ 


ಪರ್ಯಾಯ ವಿಧಾನ 

ಚಿತ್ರದಲ್ಲಿ ಕಾಣಿಸಿರುವಂತೆ ಶಂಖಾಕೃತಿಯ ತಳವನ್ನು ಹೊಂದಿರುವ ಒಂದು 
ಸಂಗ್ರಾಹಕದೊಳಕ್ಕೆ ಅದಿರಿನ ಪುಡಿಯನ್ನು ಮೇಲಿನಿ೦ದ ಉದುರಿಸುವರು. ಸಂಗ್ರಾಹಕದಲ್ಲಿ 
ನೀರನ್ನು ಮೇಲ್ಮುಖವಾಗಿ ಹರಿಸುವರು. ಹಗುರವಾದ ಖನಿಜ ಕಲ್ಮಷದ ಕಣಗಳು 
ನೀರಿನ ಪ್ರವಾಹದೊಂದಿಗೆ ಹೊರಗೆ ಹರಿದು ಹೋಗುವುವು. ಭಾರವಾದ ಅದಿರಿನ 
ಕಣಗಳು ತಳ ಸೇರುವುವು. 


| ಅದಿರಿನ ಪುಡಿ 


ನೀರಿನೊಂದಿಗೆ 
ಖನಿಜ ಕಲ್ಮಷ 


LLL LLL, — ಸಾರೀಕೃತ ಅದಿರು 
ಗುರುತ್ವ ವಿಧಾನದಿಂದ ಅದಿರಿನ ಸಾರೀಕರಣ 


ಆ. ನೊರೆಗಟ್ಟಿಸಿ ತೇಲಿಸುವ ವಿಧಾನ (Froth flotation process) 

ಈ ವಿಧಾನದಿಂದ ಸಲ್ಫೈಡ್‌ ಅದಿರನ್ನು ಸಾರೀಕರಿಸುವರು. ಸಲ್ಫೈಡ್‌ ಅದಿರಿನ 
ಕಣಗಳು ಪೈನ್‌ ಅಥವಾ ನೀಲಗಿರಿ ಎಣ್ಣೆಗೆ ಸುಲಭವಾಗಿ ಅ೦ಟಿಕೊಳ್ಳುವುವು. ಖನಿಜ 
ಕಲ್ಮಷದ ಕಣಗಳು ಹಾಗಿ ಅಂಟಿಕೊಳ್ಳುವುದಿಲ್ಲ. ಈ ವ್ಯತ್ಯಾಸವನ್ನು ಆಧಾರವಾಗಿಟ್ಟುಕೊಂಡು 
ಈ ವಿಧಾನದಲ್ಲಿ ಅದಿರನ್ನು ಸಾರೀಕರಿಸುವರು. 

ಸಲ್ಫೈಡ್‌ ಅದಿರಿನ ಪುಡಿಯನ್ನು ನೀರು, ಪೈನ್‌ ಎಣ್ಣೆ, ಈಥೈಲ್‌ ರಭಾಂಥೇಟ್‌ಗಳೊಡನೆ 
ಒಂದು ತೊಟ್ಟಿಯಲ್ಲಿ ಮಿಶ್ರಿಸಿ, ಆ ಮಿಶ್ರಣದ ಮೂಲಕ ಗಾಳಿಯನ್ನು ಊದುವರು. ಆಗ 
ನೊರೆ ಉತ್ಪತ್ತಿಯಾಗುವುದು. ಸಲ್ಫೈಡ್‌ ಅದಿರಿನ ಕಣಗಳು ನೊರೆಯ ಜೊತೆ 
ಮೇಲೇರುವುವು. ಖನಿಜ ಕಲ್ಮಷ ಕಣಗಳು ತಳ ಸೇರುವುವು. ಉಕ್ಕಿ ಬಂದ ನೊರೆಯನ್ನು 
ಮತ್ತೊಂದು ತೊಟ್ಟಿಯಲ್ಲಿ ಸಂಗ್ರಹಿಸಿ. ಅದಕ್ಕೆ ಸ್ವಲ್ಪ ಆಮ್ಲವನ್ನು ಹಾಕಿ ಕಲಕುವರು. ಆಗ 
ಅದಿರಿನ ಕಣಗಳು ನೊರೆಯಿಂದ ಬೇರ್ಪಡುವುವು. 

ಈ ವಿಧಾನವನ್ನು ತಾಮ್ರದ ಪೈರಿಟಿಸ್‌ ಅದಿರಿನ ಸಾರೀಕರಣಕ್ಕೆ ಬಳಸುವರು. 


ಲೋಹವಿದೆ 5 


4- ಏನಿಜ ಕಲ್ಮಷ 


ನೊರೆಗಟ್ಟಸಿ ತೇಲಿಸುವ ವಿಧಾನದಿಂದ ಸಲ್ಫೈಡ್‌ ಅದಿರಿನ ಸಾರೀಕರಣ 


ಆ. ಕಾಂತ ವಿಧಾನ (Magnetic separation) 

ಲೋಹ ಯುಕ್ತ ಅದಿರಿನ ಕಣಗಳಾಗಲೀ, ಖನಿಜ ಕಲ್ಮಷ ಕಣಗಳಾಗಲೀ 
ಕಾಂತೀಯವಾಗಿದ್ದರೆ, ಅವುಗಳನ್ನು ಕಾಂತ ವಿಧಾನದಿಂದ ಬೇರ್ಪಡಿಸಬಹುದು. 

ಪ ವಿಧಾನದಲ್ಲಿ ಅದಿರಿನ ಪುಡಿಯನ್ನು ಎರಡು ಉರುಳೆ (101॥ಃ)ಗಳ ಸುತ್ತ 
ಸುತ್ತುತ್ತಿರುವ ಚರ್ಮದ ಪಟ್ಟಿಯ ಮೇಲೆ i ಒಂದು ಉರುಳೆಯು 
ವಿದ್ಯುತ್‌ ಕಾಂತೀಯವಾಗಿರುತ್ತದೆ. ಅದಿರು ವಿದ್ಯುತ್‌ ಕಾಂತೀಯ ರಾಟೆಯ ಕಡೆ 
ಚಲಿಸುವುದು. ಪಟ್ಟಿಯು ಕಾರತೀಯ ಉರುಳಿಯ ಹತ್ತಿರ ಹೊರಳುತ್ತಿದ್ದಂತೆಯೇ, 
ಕಾಂತೀಯವಲ್ಲದ ಕಣಗಳು ಬಿದ್ದುಹೋಗುವೆವು. ಕಾಂತೀಯ ಕಣಗಳು ಕಾಂತ ಕ್ಷೇತ್ರದಿಂದ 
ಹೊರಹೋಗುವವರೆಗೂ ಪಟ್ಟಿಗೆ ಅಂಟಿಕೊಂಡೇ ಇರುವುವು. ಅನಂತರ ಅವೂ ಸಹ 
ಬಿದ್ದುಹೋಗುವುವು. ಎರಡು ಬೇರೆಬೇರೆ ಗುಪ್ಪೆ (॥ೀ೩p)ಗಳುಂಟಾಗುವುವು. 


ಕಾಂತೀಯ ' 


ಉರುಳೆ ಪುಡಿಗೊಳಿಸಿದ ಅದಿರು Wy 


ಅದಿರು * "ಕಾಂತೀಯ 
ಆದಿರು 


ಕಾಂತೀಯ ವಿಧಾನ: ಅದಿರಿನ ಸಾರೀಕರಣ 


ಉದಾ: 1. ಈ ವಿಧಾನದಿಂದ ಕುದುರೆಮುಖದಲ್ಲಿ ಮ್ಯಾಗ ಟೈಟನ್ನು ಸಾರೀಕರಿಸುವರು. 
ಉದಾ: 2. ಕೆಸಿಟರೈಟ್‌ ಅದಿರಿನಲ್ಲಿರುವ ಕಾಂತೀಯ ತ; ಕಲಷವಾದ ವುಲ್ಪಮೈಟ 
(೯6೫/೦) ನ್ನು ಕಾಂತೀಯವಲ್ಲದ Sno, ಅದಿರಿನ ಕಣಗಳಿಂದ ಬೇ ೀರ್ಷಿಡಿಸುವರು. 


2. ಕ್ಯಾಲ್ಲನೀಕರಣ (Calcination) 
ಸಾರೀಕೃತ ಅದಿರನ್ನು ಪ್ರತಿಫಲನ ಕುಲುಮೆ (Reverberatory fumance)Mಲ್ಲಿ 


6 ರಸಾಯನ ವಿಜ್ಞಾನ 


ಗಾಳಿಯನ್ನು ಹಾಯಿಸದೆ ಅಥವಾ ಮಿತಪ್ರಮಾಣ ಗಾಳಿಯನ್ನು ಹಾಯಿಸಿ ಅದರ 
ದ್ರವನ ಫಿಂದುನಿಗಿಂತಲೂ ಕಡಿಮೆ ತಾಪದಲ್ಲಿ ಕಾಯಿಸುವ ಘಟ್ಟಕ್ಕೆ ಕ್ಯಾಲ್ಷಿನೀಕರಣ 
ಎನ್ನುವರು. 

ಆಕ್ಸೈಡ್‌ ಅದಿರನ್ನು ಮಾತ್ರ ಈ ವಿಧಾನದಿಂದ ಸಾರೀಕರಿಸುವರು. ಅದಿರನ್ನು 
ಕ್ಯಾಲ್ಲಿನೀಕರಿಸಿದಾಗ ಅದರಲ್ಲಿರುವ 

- ಆವಿಶೀಲ ವಸ್ತುಗಳು ಆವಿಯಾಗಿ ಹೊರಬೀಳುವುವು. 

- ತೇವಾಂಶ ಮತ್ತು ಸ್ಫಟಿಕ ಜಲಗಳು ನಿವಾರಣೆಯಾಗುವುವು. 

- ಲೋಹದ ಕಾಬೋಣನೇಟ್‌ ಇದ್ದರೆ ವಿಭಜಿಸಿ ಲೋಹದ ಆಕ್ಸೈಡ್‌ ಆಗುವುದು. 

ದ ಸಲ್ಪರ್‌ ಮತ್ತು ಆರ್ಸೆನಿಕ್‌ ಅಶುದತೆಗಳು ಆಕ್ರೈಡುಗಳಾಗಿ rN 

- ಅದಿರಿನ ಕಣಗಳು ಸರಂಧ್ರಗೊಂಡು ಅದರ ಅಪಕರ್ಷಣ ಸುಲಭವಾಗುವುದು. 

ಉದಾ: ಕಬ್ಬಿಣದ ಲೋಹೋದ್ಧರಣದಲ್ಲಿ ಹೆಮಟೈಟ್‌ ಅದಿರನ್ನು ಕ್ಯಾಲ್ಲಿನೀಕರಣಕ್ಕೆ 
ಒಳಪ ಡಿಸುವರು. 


ಹುರಿಯುವಿಕೆ (Roasting) 

ಸಾರೀಕೃತ ಅದಿರನ್ನು ಹೆಚ್ಚುವರಿ ಗಾಳಿಯ ಉಪ ಪಸ್ಥಿತಿಯಲ್ಲಿ ಅದರ ದ್ರವನ 
ಅಿಂದುವಿಗಿಂತಲೂ ಕಡಿಮೆ ತಾಪ ಪದಲ್ಲಿ ಕಾಯಿಸುವ ಘಟ್ಟಕ್ಕೆ ಹುರಿಯುವಿಕೆ ಎನ್ನುವರು. 
ಸಲ್ಫೈಡ್‌ ಅದಿರನ್ನು ಮಾತ್ರ ಈ ವಿಧಿಗೆ ಒಳಪಡಿಸುವರು. 


ಪ್ರದ್ರವೀಕರಣ (Smelting) 

ಲೋಹವಿದ್ಯೆಯ ಈ ಹಂತವು ರಾಸಾಯನಿಕವಾಗಿ ಅಪಕರ್ಷಣ ಕ್ರಿಯೆಯನ್ನು 
ಒಳಗೊಂಡಿರುತ್ತದೆ. 

ಈ ಹಂತದಲ್ಲಿ ಕ್ಯಾಲ್ತಿನೀಕರಿಸಿದ ಅಥವಾ ಹುರಿದ ಅದಿರನ್ನು ಸೂಕ್ತವಾದ 
ಅಪಕರ್ಷಕದೊಡನೆ ಮಿಶ್ರಿಸಿ, ಅಗತ್ಯವಿದ್ದರೆ ಸೂಕ್ತವಾದ ಸ್ರಾವಕ (ಗಟಸ)ವನ್ನೂ ಸೇರಿಸಿ 
ಮುಚ್ಚಿದ ಕುಲುಮೆ ಅಥವಾ ಊದುಕುಲುಮೆಯಲ್ಲಿ ಲೋಹದ ದ್ರವನ ಬಿಂದುವಿಗಿಂತಲೂ 
ಹೆಚ್ಚಿನ ತಾಪದಲ್ಲಿ ಕಾಯಿಸುವರು. ಅಪಕರ್ಷಣಕಾರಿಯು ಲೋಹದ ಆಕ್ಸೈಡನ್ನು 
ಅಪಕರ್ಷಿಸಿ ಲೋಹವನ್ನು ಕೊಡುವುದು. ಲೋಹವು ದ್ರವರೂಪದಲ್ಲಿ ದೊರೆಯುವುದು. 

ಸಾಮಾನ್ಯವಾಗಿ ಈ ಹಂತದಲ್ಲಿ ಕೋಕ್‌ (00%0)ಅನ್ನು ಅಪಕರ್ಷಣಕಾರಿಯಾಗಿ 
ಉಪಯೋಗಿಸುವರು. 

710. ಲೆ ೨1೧1-೮೦ 


PbO +C > 00 + (೦ 
FeO; +3C > 2Fe + 3CO 


70,2೦, + 3CO > 2Fe + 3೮೦, 

ಸ್ರಾವಕವು ಕೆಲವು ಅನಪೇಕ್ಷಿತ ಅಶುದ್ಧತೆಗಳ ಜೊತೆ ಪ್ರಕ್ರಿಯಿಸಿ ಕಿಟ್ಟ (॥2)ದ 
ರೂಪದಲ್ಲಿ ಅವುಗಳ ನಿರ್ಮೂಲನ ಮಾಡುವುದು. ಚೆ 

“ಸುಲಭವಾಗಿ ದ್ರವಿಸಲಾಗದ (ಗಂಗ-ಗಟsible), ಅನಪೇಕ್ಷಿತ ಅಶುದ್ಧತೆಗಳನ್ನು 
ಹಗುರವಾದ ದ್ರವನಶೀಲ (6850 5110 ವಸ್ತುಗಳನ್ನಾಗಿ ಪರಿವರ್ತಿಸಬಲ್ಲ ರಾಸಾಯನಿಕ 


ಲೋಹವಿದೆ "| 


ವಸ್ತುಗಳನ್ನು ಸಾವಕ (ಗಟ) ಗಳನ್ನು; ತ್ತಾರೆ.” 


ನೀಡ ತೆಂತಖಿ ಆಮ್ಲೀಂಯುವಾಗಿದ್ದರೆ ಪ್ರತ್ಯಾಬ್ಲೀೀಂರು ಸ್ರಾವಕವನ್ನೂೂ, 
ಪ್ರತ್ಯಾಮ್ಲೀಯವಾಗಿದ್ದರೆ ಆಮ್ಲೀಯ ಸ್ರಾವಕವನ್ನೂ ಉಪಯೋಗಿಸುವರು. ಜಾ 
ಚ ಹೆಮಟೈಟ್‌ ಅದಿರಿನಲ್ಲಿರುವ ಸಿಲಿಕಾ ಒಂದು ಆಮ್ಲೀಯ ಅಶುದ್ಧತೆಯಾಗಿದೆ. ಇದನ್ನು 


ಕ್ಯಾಲ್ಸಿಯಂ. ಆಕ್ಷೆ ಡ್‌ ಎಂಬ ಪ್ರತ್ಕಾಮ್ಲೀಯ ಸಾವಕದಿಂದ ನಿವಾರಿಸಬಹುದು. ೧೩೦ 
ಮತ್ತು 50) ಗಳು ವರ್ತಿಸಿ ಕ್ಯಾಲ್ಷಿಯಂ ಸಿಲಿಕೇಟ್‌ ಎ೦ಬ ಕಿಟ್ಟವನ್ನು ಕೊಡುವುವು. 


೧೩೦ + Si0> ಇ. ೮೩610, 

ಕಿಟ್ಟಟ್ಟ ಲೋಹದ ಮೇಲೆ ಪ್ರತ್ಯೇಕ ಪದರವಾಗಿ ಶೇಖರಿಸುವುದು. ಆದ್ದರಿಂದ 
ಅದನ್ನು ಸುಲಭವಾಗಿ ಲೋಹದಿಂದ ಬೇರ್ಪಡಿಸಬಹುದು. 2) ತಾಮ್ರದ ಪೈರಿಟಿಸ್‌ನಿಂದ 
ತಾಮನನು ್ನ ಉದ್ದರಿಸುವಾಗ ಫೆ ಫೆರಸ್‌ ಆಕ್ಷೆ ಡ್‌ ಒಂದು ಅನಪೇಕ್ಷಿತ 'ಅಶುದ್ಧತೆಯಾಗಿದೆ. 
ಇದು ಪ್ರತ್ಯಾಮ್ಲೀಯ ಅಶುದ್ಧತೆ. ಇದನ್ನು ನಿವಾರಿಸಲು ಸಿಲಿಕಾ ಎಂಬ ಆಮ್ಲೀಯ 
ಸಾವಕವನ್ನು ಉಪಯೋಗಿಸುವರು. ಫೆರಸ್‌ ಆಕ್ಷೆ ಡ್‌ ಮತ್ತು ಸಿಲಿಕಾಗಳು ಪಕ್ರಿಯಿಸಿ 

ಸಿಲಿಕೇಟ್‌ ಎ೦ಬ ಕಿಟ್ಟವನ್ನು ಸ 
FeO + Si0, > FeSi03 


ತ] 


4. ಲೋಹದ ಶುದ್ಧೀಕರಣ (Refining of metals) 
ಲೋಹ ಮತ್ತು 'ಅದರ ಅಶುದ್ಧತೆಗಳ ಲಕ್ಷಣಗಳನ್ನು ಅನುಲಕ್ಷಿಸಿ ಬೇರೆ ಬೇರೆ 
ವಿಧಾನಗಳಿಂದ ಲೋಹವನ್ನು ಶುದ್ಧಿಃಕರಿಸಬಹುದು. 


1. ದ್ರವನ ವಿಧಾನ (11602008) 

ಲೋಹದ ದ್ರವನ ಬಿಂದುವು ಅಶುದ್ಧತೆಗಳ ದ್ರವನ ಬಿಂದುವಿಗಿಂತಲೂ ಕಡಿಮೆ 
ಇದ್ದಾಗ ದ್ರವನ ವಿಧಾನದಿಂದ ಲೋಹವನ್ನು ಶುದ್ಧೀಕರಿಸುವರು. 

ಈ ವಿಧಾನದಲ್ಲಿ, ಅಶುದ್ಧ ಲೋಹದ ಗಟ್ಟಿಗಳನ್ನು ಪ್ರತಿಫಲನ ಕುಲುಮೆಯ 
ಇಳಿಜಾರಾದ ತಳದ ಮೇಲಿಟ್ಟು ಕಾಯಿಸುವರು. ಲೋಹವು ಅಶುದ್ಧತೆಗಳಿಗಿ೦ತ 
ಮುಂಚೆಯೇ ದ್ರವಿಸಿ ಹರಿದು ಬರುವುದು. ಅದನ್ನು ಸಂಗಹಿಸುವರು. ಅಶುದ್ಧತೆಗಳು 
ಕುಲುಮೆಯ ತಳದ ಮೇಲೆಯೇ ಉಳಿದಿರುತವೆ. 

ಸೀಸ ಮತ್ತು ತವರಗಳನ್ನು ಈ ವಿಧಾನದಿಂದ ಶುದ್ಧೀಕರಿಸುವರು. 


2. ಹೋಲಿಂಗ್‌ ವಿಧಾನ (Poling process) 

ಲೋಹದಲ್ಲಿ ಅದರದೇ ಆಕ್ಸೈಡ್‌ ಅಶುದ್ಧತೆಯಾಗಿದ್ದಾಗ ಈ ವಿಧಾನವು 
ಪ್ರಶಸ್ಕವಾದುದು. ಅಶುದ್ಧತೆಯಲ್ಲಿರುವ ಲೋಹವನ್ನು ತೆಗೆದುಹಾಕದೇ, ಆಕ್ಸಿಜನ್‌ ಅನ್ನು 
ಮಾತ್ರ ಅಪಕಷ ರ್ಷಣೆಯಿಂದ ತೆಗೆದುಹಾಕುವುದೇ 2 ವಿಧಾನದ ವೈಶಿಷ್ಟ್ಯತೆ ಸು 
ಹೇಳಬಹುದು. 

ಈ ವಿಧಾನದಲ್ಲಿ ಅಶುದ್ಧ ಲೋಹವನ್ನು ಕಾಯಿಸಿ ದ್ರವಿಸುವರು. ದ್ರವಲೋಹವು 
ವಾತಾವರಣದ ಗಾಳಿಯಿಂದ ಉತ್ಕರ್ಷಿಸುವುದನ್ನು ತಪ್ಪಿಸಲು ದ್ರವಲೋಹದ 
ಮೇಲ್ಮೈಯನ್ನು ಕೋಕ್‌ ಪುಡಿಯಿಂದ ಮುಚ್ಚುವರು. ಅನಂತರ ಹಸಿಮರದ 'ಕೊಂಬೆಯಿಂದ 


8 ರಸಾಯನ ವಿಜ್ಞಾನ 


(8೯೦೦೧ pole of wood) ದ್ರವಲೋಹವನ್ನು ಕುಲಕುವರು. ಆಗ ಬಿಡುಗಡೆಯಾಗುವ 
ಹೈಡ್ರೋಕಾರ್ಬನ್‌ಗಳು ಲೋಹದ ಆಕ್ಷೆ Jಡನ್ನು ಅಪಕರ್ಷಿಸಿ ಲೋಹವನ್ನು ಕೊಡುವುವು. 
ಇಂತಹ ವಿಧಾನದಿಂದ ತಾಮ್ರವನ್ನು ಭಾಗಶಃ ಶುದ್ಧೀಕರಿಸುವರು. 


4; ವಿದ್ಯುತ್‌ ಶುದ್ಧೀಕರಣ (Electrorefining) 

ಈ ವಿಧಾನದಿಂದ ಅತಿಶುದ್ಧವಾದ ಲೋಹವನ್ನು ಪಡೆಯಬಹುದು. 

ಈ ವಿಧಾನದಲ್ಲಿ ಅಶುದ್ಧ ಲೋಹದ ದಪ ಹಲಗೆಯನ್ನು ಆನೋಡ್‌ ಆಗಿಯೂ 
ಶುದ್ಧ ಲೋಹದ ತೆಳುಹಾಳೆಯನ್ನು ಕ್ಯಾಥೋಡನ್ನಾಗಿಯೂ ಕ್ಕ ಆನೋಡ್‌ 
ಮತ್ತು ಕ್ಯಾಥೋಡ್‌ಗಳನ್ನು ಸಹಾಯ ಕ್ರಮದಲ್ಲಿ ವಿದ್ಯುತ್‌ ವಿಶ್ಲೇಷ್ಟ ದ್ರಾವಣದಲ್ಲಿಡುವರು. 
ಲೋಹದ ಸೂಕ್ತ ಲವಣದ ಜಲೀಯ ದ್ರಾವಣವು ಇಲ್ಲಿ ವಿದ್ಭುದ್ದಿಕ್ಷೇಷ್ಠವಾಗಿರುತ್ತದೆ. 


ಆನೋಡ್‌ D 


ಕ್ಲಾಥೋಡ್‌ 

ಅಶುದ ಲೋಹದ ಅ ೨ 
ಕ್ಮ್ಮ್ಮ್‌್ಯ ಕಸಿ ಗೆ ತಾ” ಇಘೌಸಾಸಾಭತ ಶುದ ಲೋಹದ ತೆಳು ಹಾಳೆ 
ದಪ್ಪ ಹಲ ಥಿ 


ವಿದ್ಯುದ್ಧಿಶ್ರೇಷ್ಯದ 
ಷೌ 9 
ಜಲೀಯ ದ್ರಾವಣ 


a 


ವಿದ್ದುದ್ದಿಭಜನಾ ಶುದ್ದೀಕರಣ ವಿಧಾನ 


ದ್ರಾವಣದ ಮೂಲಕ ವಿದ್ಯುತ್ತನ್ನು ಹಾಯಿಸಿದರೆ ದ್ರಾವಣದಲ್ಲಿ ಧನ ಅಯಾನುಗಳು 
ಕ್ಯಾಥೋಡಿನಲ್ಲಿ ವಿದ್ಯುತ್‌ ತಾಟಸ್ಥ್ಯ ಗೊಂಡು ಅದರ ಮೇಲೆ ಸಂಗ್ರಹಗೊಳ್ಳುವುವು. ವಿದ್ಯುತ್‌ 
ವಿಶ್ಲೇಷ್ಯವು ಕಳ್ಳೆಮಕೊಂಡ ಧನ ಅಯಾನುಗಳನ್ನು ಆನೋಡ್‌ ಉತ್ಕರ್ಷಿಸಿ ಪುನರುತ್ಪತ್ತಿ 
ಮಾಡುವುದು. ಹೀಗೆ ಆನೋಡ್‌ ಕ್ರಮೇಣವಾಗಿ ಕರಗಿ ಕ್ಯಾಥೋಡಿನ ಮೇಲೆ 
ಶುದ್ಧರೂಪದಲ್ಲಿ ಶೇಖರಣೆಯಾಗುವುದು. ಅಶುದ್ಧತೆಗಳು ಎದ್ಯುತ್‌ಕೋಶದ ತಳದಲ್ಲಿ 


ಸಂಚಯಿಸುವುವು. ಈ ಅಶುದ್ಧತೆಗಳನ್ನು ಆನೋಡಿನ ಮಡ್ಡಿ ಎನ್ನುವರು. 


4. ರೋನ್‌ ಶುದ್ಧೀಕರಣ (Zone refining) 

ಈ ವಿಧಾನದಿಂದ ಪರಿಶುದ್ಧವಾದ ಲೋಹವನ್ನು ಪಡೆಯಬಹುದು. ಅಶುದ್ಧತೆಗಳು 
ಹೆಚ್ಚಿನ ತಾಪದಲ್ಲಿ ಲೋಹದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕರಗುತ್ತವೆ ಎನ್ನುವ ತತ್ವದ 
ಮೇಲೆ ಈ ವಿಧಾನವು ಆಧಾರಿತವಾಗಿದೆ. 

ಅಶುದ್ಧ ಲೋಹವನ್ನು ಸಲಾಕೆಯ ರೂಪದಲ್ಲಿ ತೆಗೆದುಕೊಳ್ಳಬೇಕು. ಅದರ ಕೊನೆಯ 
ಭಾಗದ ಸುತ್ತಲೂ ಸರಿದಾಡಿಸಬಲ್ಲ ವಿದ್ಯುತ್‌ ಸುರುಳಿಯನ್ನು ಜೋಡಿಸಬೇಕು. ಸುರುಳಿಯಲ್ಲಿ 
ವಿದ್ಧುತ್‌ ಹಾಯಿಸಿ ಕಾಯಿಸಬೇಕು, ಸುರುಳಿಯನ್ನು ಸಲಾಕೆಯ ಮೇಲೆ ಒಂದು ತುದಿಯಿಂದ 
ಮತ್ತೊಂದು ತುದಿಯವರೆಗೆ ನಿಧಾನವಾಗಿ ಸರಿಸಬೇಕು. ಇದನ್ನು ಹಲವು ಬಾರಿ 
ಪುನರಾವರ್ತಿಸಬೇಕು. ಹೀಗೆ ಮಾಡಿದಾಗ ಸುರುಳಿಯಿಂದ ಆವೃತವಾಗಿರುವ pe 
ದ್ರವಿಸುವುದು. ಸುರುಳಿಯು ಸರಿದಂತೆಲ್ಲಾ ಅಶುದ್ಧತೆಗಳು ತಣಿಯುತ್ತಿರುವ ಭ ನಾಗದಿ೦ 
ಕಾಯುತ್ತಿರುವ ಭಾಗಕ್ಕೆ ಚಲಿಸುವುವು. ಈ ಪಕ್ರಿಯೆಯು ಮುಗಿದಾಗ 'ಅಶುದ್ಧತೆಗಳಿಲ್ಲವೂ 


ಲೋಹವಿದ್ಯೆ 9 


ಸಂಪೂರ್ಣವಾಗಿ ಲೋಹದ ಸಲಾಕೆಯ ದ್ರವೀಕರಿಸಿದ ತುದಿಯಲ್ಲಿ ಸಂಗ್ರಹವಾಗುತ್ತವೆ. 
ಆ ತುದಿಯನ್ನು ಕತ್ತರಿಸಿ ಹಾಕಿದರೆ ಪರಿಶುದ್ಧ ಲೋಹ ಉಳಿಯುತ್ತದೆ. 


ಅಶುದ್ಧ ಲೋಹದ ಸಲಾಕೆ 


ಡಿ ತಾಗ ಡಾ 


ರೋನ್‌ ಶುದ್ಧಿಕರಣ 


ಅರೆ ವಿದ್ಯುತ್‌ ವಾಹಕಗಳಾಗಿ ಉಪಯೋಗಕ್ಕೆ ಬರುವ ಸಿಲಿಕನ್‌, ಜರ್ಮೇನಿಯಮ್‌ 
ಮೊದಲಾದ ಲೋಹಗಳನ್ನು ಈ ವಿಧಾನದಿಂದ ಶುದ್ಧೀಕರಿಸುವರು. 


ಲೋಹಗಳ ಉದ್ದರಣೆ (Extraction of Metals) 


ಜಿಂಕ್‌ 


ಜಿಂಕ್‌ ಬ್ಲೆಂಡ್‌ ಅದಿರಿನಿಂದ ಜಿಂಕ್‌ ಲೋಹವನ್ನು ಉದ್ಧರಿಸುವುದು 
ಜಿಂಕ್‌ ಲೋಹದ ಉದ್ದರಣೆಯು ಕೆಳಕಂಡ ಹಂತಗಳನ್ನು ಒಳಗೊಂಡಿದೆ. 


1 ನೊರೆಗಟ್ಟಿಸಿ ತೇಲಿಸುವ ವಿಧಾನದಿಂದ ಸಾರೀಕರಣ 

ಜಿಂಕ್‌ ಬ್ಲೆಂಡ್‌ ಅದಿರಿನ ಪುಡಿಯನ್ನು ನೀರು, ಪೈನ್‌ ಎಣ್ಣೆ, ಈಥೈಲ್‌ 
ರಖಾಂಥೇಟ್‌ಗಳೊಡನೆ ಒಂದು ತೊಟ್ಟಿಯಲ್ಲಿ ಮಿಶ್ರಿಸಿ, ಅದರ ಮೂಲಕ ಗಾಳಿಯನ್ನು 
ಊದುವರು. ಆಗ ಉತ್ಪತ್ತಿಯಾದ ನೊರೆಯ ಜೊತೆ ಜಿಂಕ್‌ ಸಲ್ಫೈಡ್‌ ತೊಟ್ಟಿಯಲ್ಲಿ 
ಸಂಗ್ರಹಿಸುತ್ತವೆ. ಖನಿಜ ಕಲಶದ ಕಣಗಳು ತಳ ಊರುತ್ತವೆ. ಪಕ್ಕದ ತೊಟ್ಟಿಗೆ ಸ್ವಲ್ಪ 
ಆಮ್ಲವನ್ನು ಹಾಕಿ ಕಲಕಿದರೆ, ಅದಿರಿನ ಕಣಗಳು ನೊರೆಯಿಂದ ಬೇರ್ಪಡುತ್ತವೆ. 


11. ಹುರಿಯುವಿಕೆ 


ಸಾರೀಕೃತ ಅದಿರನ್ನು ಹೆಚ್ಚುವರಿ ಗಾಳಿಯ ಸಮ್ಮುಖದಲ್ಲಿ ದ್ರವನ ಬಿಂದುವಿಗಿಂತಲೂ 
ಕಡಿಮೆ ತಾಪದಲ್ಲಿ ಕಾಯಿಸಬೇಕು. ಆಗ ಜಿಂಕ್‌ ಸಲ್ಫೈಡ್‌ ಉತರ್ಷಿಸಿ ಜಿಂಕ್‌ ಆಕೆ ಡ್‌ 
೧ ಜು ರ ಲೆ 
ಆಗುವುದು. 


111. ಅಪಕರ್ಷಣ ಅಥವಾ ಪ್ರದವೀಕರಣ 
ಜಿಂಕ್‌ ಆಕ್ಸೈಡನ್ನು ಕೋಕ್‌ನ ಜೊತೆ ಮಿಶ್ರಿಸಿ ರೆಟಾರ್ಟಿನಲ್ಲಿಟ್ಟು 1700 K ತಾಪಕ್ಕೆ 


ಕಾಯಿಸಬೇಕು. ಆಗ ಅಪಕರ್ಷಣ ಕ್ರಿಯೆ ಜರುಗಿ ಜಿಂಕ್‌ ಮತ್ತು ಕಾರ್ಬನ್‌ ಮಾನಾಕ್ಸೈಡ್‌ 
ದೊರೆಯುವುವು. 


110 0೮ 3೨ 7/ ೬ ೧೧೦ 
ರೆಟಾರ್ಟಿನಿಂದ ಹೊರಬರುವ ಜಿಂಕ್‌ ಲೋಹದ ಆವಿ ಮತ್ತು ಕಾರ್ಬನ್‌ 


10 ರಸಾಯನ ವಿಜ್ಞಾನ 


ಮಾನಾಕ್ಸೈಡ್‌ ಅನಿಲದ ಮಿಶ್ರಣವನ್ನು ಸಾಂದ್ರಕದ ಮೂಲಕ ಹಾಯಿಸುವರು. ಆಗ 
ಜಿಂಕ್‌ ದ್ರವೀಕರಿಸುವುದು. ದ್ರವೀಕರಿಸದ ಕಾರ್ಬನ್‌ ಮಾನಾಕ್ಸೈಡ್‌ ಅನಿಲವನ್ನು ಉರಿಸಿ 
ಕಾರ್ಬನ್‌ ಡೈ ಆಕ್ಸೈಡ್‌ ಆಗಿ ಪರಿವರ್ತಿಸಿ ಹೊರಬಿಡುವರು. 


IV. ಶುದ್ಧೀಕರಣ 


ಅ. ಆಸವನ ವಿಧಾನ 

ಅಶುದ್ಧ ಜಿಂಕ್‌ ಅನ್ನು ಸಿಲಿಕಾ ರೆಟಾರ್ಟಿನಲ್ಲಿಟ್ಟು ಆಸವಿಸಬೇಕು. ಮೊದಲು 
ಆವಿಶೀಲವಾದ ಕ್ಯಾಡ್ಮಿಯಮ್‌, ಆ್ಯಂಟಿಮೊನಿ, ಮರ್ಕ್ಯುರಿ ಮೊದಲಾದ ಅಶುದ್ಧತೆಗಳು 
ಆಸವಿಸುತ್ತವೆ. ಆನ೦ತರ ಜಿಂಕ್‌ ಆಸವಿಸುತ್ತದೆ. ಅದನ್ನು ಸಂಗ್ರಹಿಸುವರು. ಇದರಲ್ಲಿ 
ಸೀಸ ಮತ್ತು ಕಬ್ಬಿಣದ ಅಶುದ್ಧತೆಗಳು ಉಳಿದಿರುತ್ತವೆ. 


ಆ. ವಿದ್ಯುತ್‌ ವಿಧಾನದಿಂದ ಶುದ್ಧೀಕರಣ 

ಈ ವಿಧಾನದಿಂದ ಅತಿ ಶುದ್ಧವಾದ ಲೋಹವನ್ನು ಪಡೆಯಬಹುದು. 

ಈ ವಿಧಾನದಲ್ಲಿ ಅಶುದ್ಧ ಜಿಂಕ್‌ನ ದಪ್ಪ ಹಲಗೆಯನ್ನು ಆನೋಡ್‌ ಆಗಿಯೂ 
ಶುದ್ಧ ಜಿಂಕ್‌ ಲೋಹದ ತೆಳುಹಾಳೆಯನ್ನು ಕ್ಯಾಥೋಡ್‌ ಆಗಿಯೂ ಬಳಸುವರು. 
ಆನೋಡ್‌ ಮತ್ತು ಕ್ಯಾಥೋಡ್‌ಗಳನ್ನು ಪರ್ಯಾಯ ಕ್ರಮದಲ್ಲಿ ಜಿಂಕ್‌ ಸಲ್ಲೇಟ್‌ 
ದ್ರಾವಣದಲ್ಲಿಡುವರು. ಜಿಂಕ್‌ ಸಲ್ಪೇಟ್‌ ದ್ರಾವಣವು ವಿದ್ಯುತ್‌ ವಿಶ್ಲೇಷ್ಯವಾಗಿರುತ್ತದೆ. 

ದ್ರಾವಣದ ಮೂಲಕ ವಿದ್ಯುತ್‌ ಅನ್ನು ಹಾಯಿಸಿದರೆ ದ್ರಾವಣದಲ್ಲಿರುವ 78 
ಅಯಾನುಗಳು ಕ್ಯಾಥೋಡಿನಲ್ಲಿ ವಿದ್ಯುತ್‌ ತಾಟಸ್ಥ ಗೊಂಡು ಅದರ ಮೇಲೆ ಶುದ್ಧ 
ರೂಪದಲ್ಲಿ ಸಂಗ್ರಹಗೊಳ್ಳುವುವು. ವಿದ್ಯುತ್‌ ವಿಶ್ಲೇಷ್ಯವು ಕಳೆದುಕೊಂಡ ಧನ ಅಯಾನುಗಳು 
ಆನೋಡ್‌ನ ಉತ್ಕರ್ಷಣೆಯಿಂ೦ದ ಪುನರುತ್ಪತ್ತಿಯಾಗುವುವು. ಅಶುದ್ಧತೆಗಳು ತಳದಲ್ಲಿ 
ಸಂಚಯಿಸುತ್ತವೆ. 

ಚಿನ್ನ 
“ಜಲಲೋಹ ವಿದ್ಯೆ' ವಿಧಾನದಿಂದ ಚಿನ್ನವನ್ನು ಉದ್ಧರಿಸುವುದು 
ಪ್ರಕೃತಿಯಲ್ಲಿ ಚಿನ್ನವು ಮೆಕ್ಕಲುಮಣ್ಣಿನಲ್ಲಿ ಅಥವಾ ಬೆಣಚುಕಲ್ಲಿನ ನಿಕ್ಷೇಪದಲ್ಲಿ ಮುಕ್ತ 
ರೂಪದಲ್ಲಿ ದೊರಕುತ್ತದೆ. ಈ ಅದಿರಿನಿಂದ ಚಿನ್ನವನ್ನು ಉದ್ಧರಿಸುವ ವಿಧಾನವನ್ನು 
"ಮೆಕಾರ್ಥರ್‌ ಫಾರೆಸ್ಟ್‌' ಎಂಬ ವಿಜ್ಞಾನಿಯು ಕಂಡುಹಿಡಿದನು. ಅದನ್ನು 'ಸಯನೈಡ್‌' 
ವಿಧಾನವೆನ್ನುವರು. 
ಈ ವಿಧಾನದಲ್ಲಿ ಚಿನ್ನವನ್ನು ಕೆಳಕಂಡಂತೆ ಉದ್ಭರಿಸುತ್ತಾರೆ. 


1. ಸಾರೀಕರಣ 

ಮೊದಲು ಚಿನ್ನದ ಅದಿರನ್ನು ಪುಡಿಮಾಡಿ ನೀರಿನೊಡನೆ ಇಳಿಜಾರಾದ ಕೊಳವೆಯಲ್ಲಿ 
ಹರಿಯಲು ಬಿಡಬೇಕು. ಕೊಳವೆಯಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಅಲ್ಲಲ್ಲಿ 
ಅಡ್ಡಕಟ್ಟೆಗಳಿರುತ್ತವೆ. ಹಗುರವಾದ ಖನಿಜ ಕಲ್ಮಶಗಳು ಕೊಳವೆಯಲ್ಲಿ ಕೆಳಮುಖವಾಗಿ 


ಲೋಹವಿದೆ 11 


ಸಲೀಸಾಗಿ ಹರಿದುಹೋಗುತ್ತವೆ. ಭಾರವಾದ ಚಿನ್ನದಿಂದ ಕೂಡಿದ ಕಣಗಳು ಅಡ್ಡಕಟ್ಟೆಗಳ 
ಹಿಂಬದಿಯಲ್ಲಿ ಸಂಗ್ರಹಿಸುತ್ತವೆ. 


11. ವಿಲೀನೀಕರಣ ಮತ್ತು ಒತ್ತರಿಸುವಿಕೆ 

ಸಾರೀಕೃತ ಅದಿರನ್ನು ಕಬ್ಬಿಣದ ತೊಟ್ಟಿಯಲ್ಲಿ ಶೇಕಡ 0.1 ಸಾರತೆಯ ಸೋಡಿಯಮ್‌ 
ಸಯನೈಡ್‌ "ದ್ರಾವಣದೊಡನೆ “ಕಲಕಬೇಕು. ಕಲಕುವಾಗ ಗಾಳಿಯನ್ನು ಹಾಯಿಸುತ್ತಿರಬೇಕು. 
ಆಗ ಆಯನ ಕ್ರಿಯೆ ಜರುಗಿ ಸೋಡಿಯಮ್‌ ಆರೋಸಿಯನೈಡ್‌ “ದ್ರಾವಣ 
ದೊರೆಯುವುದು. ಅಶುದ್ಧತೆಗಳು ಪ್ರತಿಕ್ರಿಯಿಸದೆ ಘನರೂಪದಲ್ಲೇ ಹಡು ಹೋಗುತ್ತವೆ. 
ಅವುಗಳನ್ನು ಶೋಧಿಸಿ ತೆಗೆದು ಹಾಕುವರು. 

4Au + 8NaCN +2H0 + 0, = 4Na[Au(CN)2] + 4Na0H 

ಸೋಸಿದ ನಂತರ ದೊರೆಯುವ ದ್ರಾವಣವನ್ನು ಸಂಗಹಿಸಿ ಅದಕ್ಕೆ ಜಿಂಕ್‌ನ 
ಚೂರುಗಳನ್ನು ಹಾಕಿ ಕಲಕುವರು. 

ಆಗ ಕೆಳಕಂಡ ರಾಸಾಯನಿಕ ಕ್ರಿಯೆ ಜರುಗಿ ಚಿನ್ನವು ಒತ್ತರಿಸುವುದು. 


2Na [Au(CN)] +Zn = ೫೩, [Zn(CN)4] + 2Au 4 
ಸೋಸುವಿಕೆಯಿಂದ ಚಿನ್ನದ ಒತ್ತರವನ್ನು ಬೇರ್ಪಡಿಸುವರು. 


IL. ಶುದ್ದೀಕರಣ 

ಮೇಲಿನ ವಿಧಾನದಲ್ಲಿ ದೊರೆತ ಚಿನ್ನವು ಅಶುದ್ಧವಾಗಿರುತ್ತದೆ. ಅದರಲ್ಲಿ ಚಿನ್ನದ 
ಶೇಕಡಾಂಶವು 25ಕ್ಕಿಂತ ಹೆಚ್ಚು ಇರುವುದರಿಂದ ಅದು ಸ್ಥಿರವಾದ ಮಿಶ್ರಲೋಹವಾಗಿದೆ. 
ಪ್ರಬಲ ಆಮ್ಲಗಳೂ ಇದರ ಮೇಲೆ ಪ್ರಭಾವ ಬೀರುವುದಿಲ್ಲ. ಆದ್ದರಿಂದ ಅಶುದ್ಧ ಚಿನ್ನಕ್ಕೆ 
ಸೂಕ್ತ ಪ್ರಮಾಣದಲ್ಲಿ ಬೆಳ್ಳಿ ಸೇರಿಸಿ ಅದರಲ್ಲಿ ಚಿನ್ನದ ಶೇಕಡಾ೦ಶವನ್ನು 25ಕ್ಕೆ ಇಳಿಸುವರು. 
ಹೀಗೆ ದೊರೆತ ಮಿಶ್ರ ಲೋಹಕ್ಕೆ ಸಾರಯುತ ನೈಟ್ರಿಕ್‌ ಆಮ್ಲವನ್ನು ಹಾಕಿ ಕಾಯಿಸುವರು. 
ಆಗ ಬೆಳ್ಳಿ ಮತ್ತು ತಾಮ್ರದ ಅಶುದ್ದತೆಗಳು ರಾಸಾಯನಿಕ ಕ್ರಿಯೆಯ ಮೂಲಕ 
ವಿಲೀನವಾಗುತ್ತವೆ. ಉಳಿದ ಚಿನ್ನವನ್ನು ವಿದ್ಯುತ್‌ ವಿಧಾನದಿಂದ ಶುದ್ಧೀಕರಿಸಬೇಕು. 

ಶುದ್ಧ ಚಿನ್ನದ ಹಾಳೆಯನ್ನು ಕ್ಯಾಥೋಡ್‌ ಆಗಿಯೂ ಅಶುದ್ಧ ಚಿನ್ನದ ಹಾಳೆಯನ್ನು 
ಆನೋಡ್‌ ಆಗಿಯೂ ಬಳಸುವರು. ಆರಿಕ್‌ ಕ್ಲೋರೈಡ್‌ ದ್ರಾವಣವು ವಿದ್ಯುತ್‌ ವಿಶ್ಲೇಷ್ಠವಾಗಿ 
ವರ್ತಿಸುವುದು. ವಿದ್ಯುತ್‌ ಹಾಯಿಸಿದಾಗ ಆನೋಡಿನ ಚಿನ್ನವು ಕರಗಿ ಕ್ಯಾಥೋಡಿನ 
ಮೇಲೆ ಶುದ್ಧರೂಪದಲ್ಲಿ ಸಂಗ್ರಹಗೊಳ್ಳುತ್ತದೆ. 


ಮೆಗ್ನೀಸಿಯಮ್‌ 
ಸಮುದ್ರದ ನೀರಿನಿಂದ ಮೆಗ್ನೀಸಿಯಮ್‌ ಲೋಹವನ್ನು ಉದ್ಧರಿಸುವುದು 


ಸಮುದ್ರದ ನೀರಿನಿಂದ ಮೆಗ್ನೀಸಿಯಮ್‌ ಲೋಹವನ್ನು ಕೆಳಕಂಡಂತೆ 
ಉದ್ದರಿಸಬಹುದು. 


1. ಸಮುದ್ರದ ನೀರಿನಿಂದ ಮೆಗಿ ್ಲೀಸಿಯಮ್‌ ಕ್ಲೋರೈ ಡನ್ನು ಬೇರ್ಪಡಿಸುವುದು. 
ಸಮುದ್ರದ ನೀರಿಗೆ ಕ್ಯಾಲ್ಸಿಯಮ್‌ ಹೈಡ್ರಾಕ್ಷೆ ಡನ್ನು ಓಗಿ ಸೀಸಿಯಮ್‌ ಅನ್ನು 


12 ರಸಾಯನ ವಿಜ್ಞಾನ 


ಮೆಗ್ನೀಸಿಯಮ್‌ ಹೈಡ್ರಾಕ್ಸೈಡ್‌ ರೂಪದಲ್ಲಿ ಒತ್ತರಿಸಬೇಕು. 

MgCl, + Ca(OH), > Mg(OH), L+ CaCl, 

ಸೋಸುವಿಕೆಯಿ೦ದ ಮೆಗ್ನೀಸಿಯಮ್‌ ಹೈಡ್ರಾಕ್ಸೈಡನ್ನು ಬೇರ್ಪಡಿಸಿಕೊ೦ಡು ಅದಕ್ಕೆ 
ಹೈಡ್ರೋಕ್ಲೋರಿಕ್‌ ಆಮ್ಲವನ್ನು ಬಡ್‌ GN ಕ್ರಿಯ ಜರುಗಿ ಮೆಗ್ನಿ! ೇಸಿಯಮ್‌ 
ಕ್ಲೋರೈಡ್‌ "ದೊರೆಯುವುದು. 

Me (OH), + 21೮1 > MgCl, +2H0 

ಮೆಗ್ನೀಸಿಯಮ್‌ ಕ್ಲೋರೈಡ್‌ ದ್ರಾವಣವನ್ನು ಕಾಯಿಸಿ ತಣಿಸಿದರೆ "148೮1). 620’ 
ಹರಳುಗಳು ಬೇರ್ಪಡುವುವು. 

ಈ ಹರಳುಗಳನ್ನು ಹೈಡ್ರೋಜನ್‌ ಕ್ಲೋರೈಡ್‌ ಅನಿಲದ ಸಮ್ಮುಖದಲ್ಲಿ ಕಾಯಿಸಿದರೆ 
ನಿರ್ಜಲೀಯ 11801, ದೊರೆಯುತ್ತದೆ. 


I. ಮೆಗ್ನೀಸಿಯಮ್‌ ಕ್ಷೋರೈಡಿನ ವಿದುದ್ದಿಭಜನೆಯಿಂದ ಮೆಗ್ನೀಸಿಯಮ್‌ 
ಅನ್ನು ಉದ್ದರಿಸುವುದು 

ಈ ವಿಧಾನದಲ್ಲಿ ಕಬ್ಬಿಣದ ತೊಟ್ಟಿಯನ್ನು ವಿದ್ಯುತ್‌ ಕೋಶವನ್ನಾಗಿ ಬಳಸುವರು. 
ಈ ತೊಟ್ಟಿಯೇ ಕ್ಯಾಥೋಡ್‌ ಆಗಿ ವರ್ತಿಸುವುದು. 


ವಾವ ವ ಎಎ ತಗೆ RES ಮೆಗ್ಬೀಸಿಯಮ್‌ 


ವಂ ದಂ ಇ ಜಾ ದಾ 


ಈ, ಪಾಪಾ ಅ ಚಾ ಜಾ ಅತತ ಚಾಹ ಚಾ ಊತ ಜಾತ 
ಕುಂ ರು ಕ” ದವಿತ ವಿದ್ಮುದಿಶೇಷ್ಠ 
ನ ha ನಾ ಹಾವ ಪಾಡ ಜಾನ ಖಾನ ಚತ ಮಜಾ ನಾ ಜಾ ಇವು ಭಾ ಧಾ ಚಾ ಆ ನನ ಎನ ಮ ಡ್‌ ರಷ್‌ ೦ 


ಹ ಗಂ ಧಾ ನಾ ಧಾ ರಾ ಸವಾ ಜಾ ಜಾ ಎಂ ವಾ ಜಾ ಜಾ ಜನಾ ಎಸ 


ವಿದ್ದುದಿತೇಷಣೆ ವಿಧಾನದಿಂದ ಮೆಗ್ನೀಸಿಯಮ್‌ ಉದ್ದರಣ 


ರಿಷಣ 


ಮೆಗ್ನೀಸಿಯಮ್‌ ಕ್ಲೋ ರೈಡ್‌ ಡ್‌, ಸೋಡಿಯಮ್‌ ಕ್ಲೋರೈಡ್‌ ಮತ್ತು ಕ್ಯಾಲ್ಷಿಯಮ್‌ 
ಕ್ಷೋರೈ ಡ್‌ಗಳ ದ್ರವ ಮಿಶಣವು ವಿದ್ಯುತ್‌ ವಿಶ್ಲೇಷ್ಠವಾಗಿ ವರ್ತಿಸುತ್ತದೆ. ಮೆಗ್ನೀ ನಿಯಮ್‌ 
ಕ್ಲೋರೈಡಿನ ದ್ರವನ ಬಿಂದುವನ್ನು ಕಡಿಮೆ ಮಾಡಲು ಸೋಡಿಯಮ್‌ "ಕ್ಲೋರೈಡ್‌ 
ಮತ್ತು ಕ್ಯಾಲ್ಸಿಯಮ್‌ ಕ್ಲೋರೈಡುಗಳನ್ನು ಮಿಶ್ರಿಸುತ್ತಾರೆ. ವಿದ್ಯುತ್‌ ವಿಶ್ಲೇಷ್ಯದಲ್ಲಿ ಅದ್ದಿ 
ಇಟ್ಟಿರುವ ಗ್ರಾಫೈಟ್‌ ಸಲಾಕೆಯು ಆನೋಡ್‌ ಆಗಿ ವರ್ತಿಸುವುದು. ಈ ಸಲಾಕೆಯನ್ನು 


ಲೋಹವಿದ್ಯೆ 13 


ಆವರಿಸಿರುವ ಪಿಂಗಾಣಿ ಕೊಳವೆಯು ಕ್ಯಾಥೋಡ್‌ ಉತ್ಪನ್ನ ವಾದ ಮೆಗ್ನಿ ೇೀಸಿಯಮ್‌ 
ಮತ್ತು ಆನೋಡ್‌ ಉತ್ಪನ್ನವಾದ ಕ್ಲೋರಿನ್‌ಗಳು ಪರಸ್ಪರ ಸಂಯೋಜಿಸುವುದನ್ನು 
ತಪ್ಪಿಸುತ್ತದೆ. ತೊಟ್ಟಿಯೊಳಕ್ಕೆ ನಿರಂತರವಾಗಿ ಕಲ್ಲಿದ್ದಲು ಅನಿಲವನ್ನು ಹಾಯಿಸಿ ತೊಟ್ಟಿಯಿಂದ 
ಗಾಳಿಯನ್ನು ಫೂರದೂಂಡಿ. ಒಳಗೆ ಜಡ ವಾತಾವರಣವನು  ಸೃಷ್ಟಿಸುವರು. ಹಾಗೆ ಮಾಡದೇ 
ಹೋದರೆ ಮೆಗ್ಗಿ ೇಸಿಯಮ್‌ ಉತ್ಪನ್ನವು ಗಾಳಿಯಲ್ಲಿರುವ 'ಆಕ್ರಿಜನ್‌ನೊಡನೆ ಸಂಯೋಜಿಸಿ 
ಮೆಗ್ನೀಸಿಯಮ್‌ ಆಕ್ಸೈ ಡ್‌ ಆಗುತ್ತದೆ. 

ವಿದ್ಯುತ್‌ ವಿಶ್ಲೇಷ್ಯವನ್ನು 970K ತಾಪದಲ್ಲಿಟ್ಟಿರುತ್ತಾರೆ. 

ವಿದ್ಯುತ್‌ ಅನ್ನು ಹಾಯಿಸಿದರೆ ಮೆಗ್ನೀಸಿಯಮ್‌ ಕ್ಯಾಥೋಡಿನಲ್ಲಿ ಮತ್ತು ಕ್ಲೋರಿನ್‌ 
ಆನೋಡಿನಲ್ಲಿ ಉತ್ಪತ್ತಿಯಾಗುವುವು. ಉತ್ಪತ್ತಿಯಾದ ಮೆಗ್ನೀಸಿಯಮ್‌ ದ್ರವರೂಪದಲ್ಲಿರುತ್ತದೆ. 
ಹಗುರವಾದ ಲೋಹವಾಗಿರುವುದರಿಂದ ವಿದ್ಯುತ್‌ ವಿಶ್ಲೇಷ್ಯದ ಮೇಲೆ ಮೆಗ್ನೀಸಿಯಮ್‌ 
ಪ್ರತ್ಯೇಕ ಪದರವಾಗಿ ಸಂಗ್ರಹವಾಗುತ್ತದೆ. 

MgCl) > Mg” +201 

ಕ್ಯಾಥೋಡಿನಲ್ಲಿ : M”* +20" ಎ ಖಃ (ಅಪಕರ್ಷಣ) 


ಆನೋಡಿನಲ್ಲಿ : 2೮7 -20 ಇ ಲ್ಯ (ಉತ್ಕರ್ಷಣ) 


ದ್ರವರೂಪದ ಮೆಗ್ನೀಸಿಯಮ್‌ ಲೋಹವನ್ನು ಹೊರಕ್ಕೆ ತೆಗೆದು ತಣಿಸಿದರೆ ಶುದ್ಧ 
ಮೆಗೀ ೀಸಿಯಮ್‌ ದೊರೆಯುತ್ತದೆ. 


ಪ್ರಶೆ ಗಳು 


ಕ 


1. ಒಂದು ಅಂಕದ ಪ್ರಶೆ ಗಳು 
ಮೆಗಿ ೀಸಿಯಮ್‌ ಕೋಹದ ಎರಡು ಅದಿರುಗಳನ್ನು ಹೆಸರಿ 
ಆರು ಎಂದರೇನು? 
. ಜಲ ಲೋಹವಿದ್ಯೆಯಿಂದ ಉತ್ಪಾದಿಸುವ ಲೋಹವನ್ನು ಹೆಸರಿ 
. ಅದಿರಿನ ಸಾರೀಕರಣ ಎಂದರೇನು? 
ಯಾವ ಲೋಹದ ಅದಿರನ್ನು ಗುರುತ್ತ ವಿಧಾನದಿಂದ ಸಾರೀಕರಿಸುವರು? 
. ಸ್ರಾವಕ ಎಂದರೇನು? 
ಪ್ರತ್ಯಾಮ್ಲೀಯ ಸ್ರಾವಕವನ್ನು ಹೆಸರಿಸಿ. . 
ಪರಿಶುದ್ಧವಾದ ಲೋಹವನ್ನು ಪಡೆಯುವ ವಿಧಾನದ ಹೆಸರೇನು? 
ಮೆಗ್ನೀಸಿಯಮ್‌ ಲೋಹದ ಉತ್ಪಾದನೆಯಲ್ಲಿ ೮೩೦ನ ಪಾತ್ರವೇನು? 
. ಲೋಹವನ್ನು ಶುದ್ಧೀಕರಿಸುವ ಎರಡು ವಿಧಾನಗಳನ್ನು ಹೆಸರಿಸಿ. 


11. ಎರಡು ಅಂಕದ ಪ್ರಶೆ ಗಳು 


1 ತೇಲುವ ನೊರೆಗಟಿಸುವ ವಿಧಾನದಿಂದ ಸಲ್ಫೈಡ್‌ ಅದಿರನ್ನು ಸಾರೀಕರಿಸುವ 
ವಿಧಾನವನ್ನು ವಿವರಿಸಿ. 


© ೦೦ ಎಲಾ ಛಾಜಾ ಬಟಟ ಣ್‌ 


— 
OD 


14 ರಸಾಯನ ವಿಜ್ಞಾನ 


. ಖನಿಜ ಮತ್ತು ಅದಿರು ಇವುಗಳಿಗಿರುವ ವ್ಯತ್ಯಾಸಗಳನ್ನು ತಿಳಿಸಿ. 

ಪ್ರದ್ರವೀಕರಣ ಎಂದರೇನು? ವಿವರಿಸಿ. 

ಪೋಲಿಂಗ್‌ ವಿಧಾನವನ್ನು ವಿವರಿಸಿ. 

“ರೋನ್‌ ಶುದ್ಧೀಕರಣ ವಿಧಾನದಿಂದ ಅತಿಶುದ್ಧ ಲೋಹ ಪಡೆಯಬಹುದು' - 
ಪುಷ್ಟೀಕರಿಸಿ. 

6. ಕ್ಯಾಲಿನೀಕರಣ ಎಂದರೇನು? ವಿವರಿಸಿ. 

7. ಹುರಿಯುವಿಕೆಯನ್ನು ವಿವರಿಸಿ. 

8. ಆಮ್ಲೀಯ ಸ್ರಾವಕ ಮತ್ತು ಪ್ರತ್ಯಾಮ್ಲೀಯ ಸ್ರಾವಕಗಳನ್ನು ಉದಾಹರಣೆ ಕೊಡಿ. 
9. ಕಾಂತ ವಿಧಾನದಿಂದ ಅದಿರನ್ನು ಸಾರೀಕರಿಸುವ ವಿಧಾನವನ್ನು ವಿವರಿಸಿ. 

10. ದ್ರವನ ವಿಧಾನದಿಂದ ಲೋಹವನ್ನು ಶುದ್ಧೀಕರಿಸುವ ಎಧಾನವನ್ನು ವಿವರಿಸಿ. 
11. ಕ್ಯಾಲ್ಸಿನೀಕರಣ ಮತ್ತು ಹುರಿಯುವಿಕೆಗಳ ಸಾಮ್ಯತೆ ಮತ್ತು ವ್ಯತ್ಯಾಸಗಳೇನು? 
12. ಕಾಂತ ವಿಧಾನದ ಅದಿರು ಸಾರೀಕರಣದ ಇತಿಮಿತಿಗಳೇನು? 


111. ನಾಲ್ಕು ಅಂಕದ ಪ್ರಶ್ನೆಗಳು 

1. ಜಲ ಲೋಹವಿದ್ಯೆಯಿಂದ ಚಿನ್ನವನ್ನು ಉತ್ಪಾದಿಸುವ ವಿಧಾನವನ್ನು ವಿವರಿಸಿ. 

2. ಸಮುದ್ರದ ನೀರಿನಿಂದ 148 ಲೋಹವನ್ನು ಉದ್ದರಿಸುವ ವಿಧಾನವನ್ನು ವಿವರಿಸಿ. 

3. ಜಿಂಕ್‌ ಬ್ಲೆಂಡ್‌ ಅದಿರಿನಿಂದ ಜಿಂಕ್‌ ಲೋಹವನ್ನು ಉದ್ಧರಿಸುವ ವಿಧಾನವನ್ನು 
ವಿವರಿಸಿ. 

4. ಲೋಹೋದ್ಧರಣದ ಮೂರು ಪ್ರಮುಖ ವಿಧಾನಗಳಾವುವು? ಅವುಗಳ 
ವೈಶಿಷ್ಟ್ಯಗಳೇನು? 


ಆಹ WN 


| 


ಲೋಹವಿದ್ಯೆ 15 


ಅಧ್ಯಾಯ- 


ಪರಮಾಣು ರಚನೆ 


1808 ರಲ್ಲಿ ಬ್ರಿಟಿಷ್‌ ವಿಜ್ಞಾನಿಯಾದ ಜಾನ್‌ ಡಾಲ್ಬನ್‌ನು “ಪರಮಾಣು ಸಿದ್ಧಾಂತ'ವನ್ನು 
ಮಂಡಿಸಿ, ಧಾತುಗಳು “ಪರಮಾಣುಗಳೆಂಬ ಅತಿ” ಚಿಕ್ಕ ಕಣಗಳಿಂದ ರಚಿತವಾಗಿದೆ. 
ಪರಮಾಣುಗಳನ್ನು ವಿಭಜಿಸಲು ಸಾಧ್ಯ ವಿಲ್ಲ. ಒಂದು ಧಾತುವಿನ ಎಲ್ಲ ಪರಮಾಣುಗಳೂ 
ಸಾದೃಶ್ಯವಾಗಿದ್ದು ವು ಸಮಾನಗಾತ್ರ ರಾಶಿ ಮತ್ತು' ರಾಸಾಯನಿಕ ಲಕ್ಷಣಗಳನ್ನು 
ಹೊಂದಿವೆ' ಎಂದು ಪ್ರತಿಪಾದಿಸಿದನು. ಆತನ ಸಿದ್ಧಾಂತದ ಆಧಾರದಲ್ಲಿ " ಪರಮಾಣು ವು 
ರಾಸಾಂಶನಿಕ ಸಂಯೋಜನೆಯಲ್ಲಿ ಪಾಲ್ಗೊಳ್ಳಬಹುದಾದ ಧಾತುವಿನ 
“ಮೂಲಘಟಕ'ವೆಂದು ಹೇಳಬಹುದು. 

ಡಾಲ್ಬನ್ನನಿ೦ದ ಮೊದಲ್ಗೊಂಡು 20ನೇ ಶತಮಾನದವರೆಗೆ ನಡೆದ ವೈಜ್ಞಾನಿಕ ಚಿಂತನೆ 
ಮತ್ತು ಸಂಶೋಧನೆಗಳ ಫಲವಾಗಿ ಪರಮಾಣುವಿಗೂ ಆಂತರಿಕ ರಚನೆಯಿದೆ. ಅವುಗಳು 
ಇನ್ನೂ ಚಿಕ್ಕ ಉಪಕಣಗಳಿಂದ ರಚಿತವಾಗಿದೆ ಎಂಬ ಸತ್ಯ ಬೆಳಕಿಗೆ ಬಂತು. 
ಕಾಲಾನುಕ್ರಮದಲ್ಲಿ ಪರಮಾಣುವಿನ ಉಪಕಣಗಳಾದ (sub atomic particles) ಇಲೆಕಾನ್‌, 
ಪ್ರೋಟಾನ್‌ ಮತ್ತು ನ್ಯೂಟ್ರಾನ್‌ಗಳನ್ನು ಪತ್ತೆ ಹಚ್ಚಲಾಯಿತು. ಅವುಗಳನ್ನು ಮೂಲಭೂತ 
ಕಣಗಳು ER: particles) "ಎನ್ನು ವರು. 


ಇಲೆಕ್ಟ್ರಾನ್‌ 


ಜೆಜೆ ಥಾಮ್‌ಸನ್‌ ಎಂಬ ವಿಜ್ಞಾನಿಯು ಖುಣಾಗ್ರ ಕಿರಣಗಳ ಆಧ್ಯಯನದ 
ಸಂದರ್ಭದಲ್ಲಿ ಇಲೆಕ್ಟ್ರಾನುಗಳನ್ನು ಕಂಡುಹಿಡಿದನು. ಇಲೆಕ್ಟಾನಿಗೆ ರಾಶಿ ಮತ್ತು 
ವಿದ್ಯುದಾವೇಶಗಳೆರಡೂ” ಇವೆ. ಇಲೆಕ್ಟಾನು ಯಣ ವಿದ್ಯುದಾವೌಶ ಹೊಂದಿದೆ. ಈ 
ವಿದ್ಯುದಾವೇಶವನ್ನು ಏಕಮಾನ ವಿದ್ಧುದಾವೇಶವೆಂದು ಪರಿಗಣಿಸು ುವರು. ಇಲೆಕ್ಟ್ರಾನ್‌ 


ತಿ ಹಗುರವಾದ ಕಣವಾಗಿದ್ದು, ಅದರ ರಾಶಿಯು 9.1x10 | ಆಗಿದೆ. ಸುಮಾರು 


1840 ಇಲೆಕ್ಟ್ರಾನುಗಳ ಒಟ್ಟು ರಾಶಿಯು ಒಂದು ಹೈಡ್ರೋಜನ್‌ ಪರಮಾಣುವಿನ ರಾಶಿಗೆ 
ಸಮ. 


ವಸ್ತು ಯಾವುದೇ ಇರಲಿ. ಧಾತು ಯಾವುದೇ ಆಗಿರಲಿ. ಅವುಗಳ 
ಪರಮಾಸಾುಗಳಲ್ಲಿರುವ ಇಲೆಕ್ಟಾನುಗಳ ಲಕ್ಷಣ ಒಂದೇ ಆಗಿದೆ. 


ಪ್ರೋಟಾನ್‌ 
ಪರಮಾಣುಗಳು ವಿದ್ಯುತ್‌ ತಟಸ್ಥವಷ್ಟೆ ಪರಮಾಣುವಿನಲ್ಲಿ ಯಣ ಎದ್ಕುದಾವೇಶವುಳ್ಳ 


16 ರಸಾಯನ ವಿಜ್ಞಾನ 


ಇಲೆಕ್ಟ್ರಾನುಗಳಷ್ಟೇ ಸಂಖ್ಯೆಯಲ್ಲಿ ಧನವಿದ್ಯುದಾವೇಶದ ಕಣಗಳಿವೆ. ಇವುಗಳನ್ನು ಪ್ರೋಟಾನ್‌ 
ಎನ್ನುವರು. ಪ್ರೋಟಾನ್‌ಗಳು ಪರಮಾಣುವಿನ ನ್ಯೂಕ್ಷಿಯಸ್‌ನಲ್ಲಿವೆ. ಪ್ರೋಟಾನು 
ಇಲೆಕ್ಟ್ರಾನಿನ ಎರುದ್ಧ ಚಿಹ್ನೆಯ, ಆದರೆ ಅದಕ್ಕೆ ಸಮನಾದ ವಿದ್ಯುದಾವೇಶವುಳ್ಳ ಕಣ. 
ಇದರ ರಾಶಿ 1.0073 amu (atomic mass ಹ) 


ನ್ಯೂಟ್ರಾನ್‌ 

1932 ಜೇಮ್ಸ್‌ ಚಾಡ್‌ವಿಕ್‌ ಎಂಬ ವಿಜ್ಞಾನಿಯು ಈ ಕಣವನ್ನು ಪತ್ತೆ ಹಚ್ಚಿದನು. 
ಬಿರಿಲಿಯಮ್‌ ನ್ಯೂಕ್ಲಿಯಸ್‌ ಅನ್ನು, ಆಲ್ಫಾ ಕಣಗಳಿಂದ ಸಂಘಟ್ಟಿಸಿದಾಗ, ಪ್ರೋಟಾನಿನಷ್ಟೇ 
ರಾಶಿಯ ವಿದ್ಯುದಾವೇಶ ರಹಿತ "ನ್ಯೂಟ್ರಾನ್‌' ಎ೦ಬ ತಟಸ್ಥ ಕಣ ದೊರೆಯಿತು. 

Be + ‘He — We ತ in 

ನ್ಯೂಟ್ರಾನಿನ ರಾಶಿಯು ಪ್ರೋಟಾನಿನ ರಾಶಿಗಿಂತ ತುಸು ಅಧಿಕ. ಸಾಧಾರಣ 
ಲೆಕ್ಕಾಚಾರಗಳಲ್ಲಿ ಇವೆರಡರ ರಾಶಿಗಳನ್ನು ಸಮವೆಂದು ಪರಿಗಣಿಸುವರು. 


ಜಾ ೧೧೪೮ | ಕಣಗಳ ಲಕ್ಷಣಗಳು 


ಮ ಜಸ ದರ್ಗ ಸ್ಟಾ 
0 


9.109 x 10 | 0.00055 
1.672 x10” | 1.0073 


1.675 x10” | 1.0087 


ಗಮನಿಸಿ 


1. 1amu=C-12 ಪರಮಾಣುವಿನ ಸ ರಷ್ಟು ರಾಶಿ 


2. ಏಕಮಾನ ಚಾರ್ಜು (unit charge) = 1.602 «1070 


ಬೆಳಕಿನ ತರಂಗ ಪ್ರವೃತ್ತಿ (Wave nature of light) 

ಬೆಳಕಿನ ಪ್ರತಿಫಲನ, ವಕ್ರೀಭವನ ಮತ್ತು ವ್ಯತಿಕರಣ ಮುಂತಾದ ಲಕ್ಷಣಗಳನ್ನು 
ನಾವು ಅರಿತಿದ್ದೇವೆ. ಬೆಳಕಿನ ಕಿರಣಗಳು ತರಂಗ ರೂಪದಲ್ಲಿ ಚಲಿಸುತ್ತವೆ ಎಂದು 
ನಿಸಂದೇಹವಾಗಿ ಹೇಳಬಹುದು. ಜೇಮ್ಸ್‌ ಮ್ಯಾಕ್ಸ್‌ವೆಲ್‌ನ ಪ್ರಕಾರ ಬೆಳಕು ಮತ್ತು 
ಇತರ ವಿಕಿರಣಗಳು ವಿದ್ಯುತ್ಕಾಂತೀಯ ತರಂಗಗಳ ರೂಪದಲ್ಲಿ ನಿರಂತರವಾಗಿ ಪ್ರಸರಿಸುತ್ತವೆ. 
ಕಣ್ಣಿಗೆ ಕಾಣುವ ಬೆಳಕು, ೫-ವಿಕಿರಣಗಳು, ೪-ವಿಕಿರಣಗಳು, ಅತಿನೇರಳೆ ಮತ್ತು 
ಅವಕೆಂಪು ವಿಕಿರಣಗಳು - ಇತ್ಯಾದಿಗಳನ್ನು ಒಟ್ಟಿನಲ್ಲಿ ವಿದ್ಯುತ್ಕಾಂತೀಯ 
ವಿಕಿರಣಗಳನ್ನುವರು. ಈ ವಿಕಿರಣಗಳಲ್ಲವೂ ತರಂಗದ ಲಕ್ಷಣಗಳನ್ನು ಪಡೆದಿವೆ. ಇವುಗಳ 
ಚಲನೆಗೆ ಯಾವುದೇ ಮಾಧ್ಯಮದ ಅಗತ್ಯವಿಲ್ಲ. ಎಲ್ಲ ಬಗೆಯ ವಿದ್ಯುತ್ಕಾಂತೀಯ 
ತರಂಗಗಳು ಒಂದೇ ವೇಗದಲ್ಲಿ ಚಲಿಸುತ್ತವೆ. 


ಪರಮಾಣು ರಚನೆ 17 


ವಿಕಿರಣ ಶಕ್ತಿಯ ಸ್ವರೂಪ ಮತ್ತು ಲಕ್ಷ ಣಗಳು 
ತರಂಗ (ಅಲೆಕ್ಸ ಮೂರು ಮೂಲಭೂತ ಲಕ್ಷಣಗಳಿವೆ. ಅವುಗಳೆಂದರೆ - 
ತರಂಗಾ೦ತರ, ವೇಗ ಮತ್ತು ಆವೃತ್ತಿ. 


ತರಂಗಾಂತರ ಚ 


ವಿದ್ಯುತ್ಕಾಂತೀಯ ತರಂಗ 


ತರಂಗಾಂತರ (Wave ng): ಒ೦ದು ತರ೦ಗದಲ್ಲಿನ ಎರಡು ಅನುಕ್ರಮ ಉಬ್ಬುಗಳು 
ಅಥವಾ ತಗ್ಗುಗಳ ಮಧ್ಯದ ಅಂತರವನ್ನು ತರಂಗಾಂತರ ಎನ್ನಲಾಗುತ್ತದೆ. 


ತರಂಗಾಂತರವನ್ನು ಈ ಹಿಂದೆ ಆಂಗ್‌ಸ್ಟಾಮ್‌ (110%) ಮಾನಗಳಲ್ಲಿ 


ಅಳೆಯುತ್ತಿದ್ದರು. ಈಗ ಸಾಮಾನ್ಯವಾಗಿ ನ್ಯಾನೋಮೀಟರ್‌ (1713 7105 m)ಗಳಲ್ಲಿ 
ಅಳೆಯುವರು. 

ವೇಗ (ಲ: ತರಂಗವು ಒಂದು ಸೆಕೆಂಡಿನಲ್ಲಿ ಚಲಿಸಿದ ದೂರವನ್ನು ತರಂಗದ 
ವೇಗವೆನ್ನು ತ್ತಾರೆ. ವಿದ್ಯುತ್ಕಾಂತೀಯ ರೋಹಿತದಲ್ಲಿರುವ ಎಲ್ಲ ಬಗೆಯ ವಿಕಿರಣಗಳೂ 
ಸಮಾನ ವೇಗದಿಂದ ಬಿಸ ಸುತ್ತವೆ ಎಂಬುದು ಗಮನಿಸಬೇಕಾದ ಸಂಗತಿ 


(02332 10 111/5) 

ಆವೃತ್ತಿ (೫661೮): ಒ೦ದು ಸೆಕೆಂಡಿನಲ್ಲಿ ಒಂದು ನಿರ್ದಿಷ್ಟ ಬಿಂದುವಿನ ಮೂಲಕ 
ಜಾ ಬವ ಉಬ್ಬುಗಳ ಅಥವಾ ತಗ್ಗುಗಳ ಸಂಖೆ [ಯನ್ನು ವಿಕಿರಣದ ಆವೃ ತ್ತಿ 
ಸಂಖ್ಯೆ ಎನ್ನು ತ್ತಾರೆ. ಅಂದರೆ, ಏಕಮಾನ ಕಾಲದಲ್ಲಿ ಒಂದು ಕೊಟ್ಟ "ಬಿ೦ದುವಿನ ka 


ಚಲಿಸುವ ತರಂಗಗಳ ಸಂಖ್ಯೆ ಇದಾಗಿರುತ್ತದೆ. ಇದನ್ನು ಹರ್ಜ್‌(ಗಗ2)ಮಾನದಲ್ಲಿ 
ಅಳೆಯುವರು. 


ತರಂಗಸಂಖ್ಯೆ (Wave number) : ಏಕಮಾನ ದೂರ (unit length) ದಲ್ಲಿರುವ 
ತರಂಗಗಳ ಸಂಖ್ಯೆಯನ್ನು ತರಂಗ ಸಂಖ್ಯೆ ಎನ್ನುತ್ತಾರೆ. ಇದರ ಮಾನ ಉ'' ಅಥವಾ 


ಬ | ಹ 

. ಇದು ತರಂಗಾಂತರದ ವ್ಯುತ್ಯಮವಾಗಿದೆ. ಅಂದರೆ, pe 
ವಿಕಿರಣಗಳ ವೇಗ, ಆವೃತ್ತಿ ಸಂಖ್ಯೆ ಹಾಗೂ ತರಂಗಾಂತರಗಳಿಗಿರುವ ಸಂಬಂಧ : 
c=vhA ಆದ್ದರಿಂದ ಆವೃತ್ತಿ ಸಂಖ್ಯೆ ಭವ 


18 ರಸಾಯನ ವಿಜ್ಞಾನ 


ಉದಾಹರಣೆ 

ಮರ್ಕ್ಯುರಿ ಬೀದಿ ದೀಪದ ತಿಳಿನೀಲಿ ಕಿರಣದ ತರಂಗಾಂತರವು 436 nn ಆದರೆ, 
ಅದರ ಆವೃತ್ತಿಯೆಷ್ಟು? 

ತರ೦ಗಾ೦ತರ » ೬436 ೧೧ ಇ 436105 7 


೦. 3.0%10ೆ೧5-! 


ಮನದಾ ಮಂದಾರದ 
ಆವೃತ್ತಿ A 436x10°m 


= 6.88 10% 5” 


(5 ಅಥವಾ ೫) 


ಎದ್ಯುತ್ಕಾಂತೀಯ ವಿಕಿರಣ (Electromagnetic Radiation) 

ವಿವಿಧ ಬಗೆಯ ವಿದ್ಯುತ್ಕಾಂತೀಯ ಕಿರಣಗಳನ್ನು ಅವುಗಳ ತರಂಗಾಂತರದ ಏರಿಕೆಯ 
ಕ್ರಮದಲ್ಲಿ ನಿರೂಪಿಸುವುದನ್ನು ವಿದ್ಯುತ್ಕಾಂತೀಯ ರೋಹಿತ (electromagnetic spec- 
"um) ಎನ್ನುತ್ತಾರೆ. 

ಮಾನವ ಚಕ್ಷುಗಳು ಈ ರೋಹಿತದ ಅತ್ಯಲ್ಪ ಭಾಗವನ್ನು ಮಾತ್ರ ವೀಕ್ಷಿಸಬಲ್ಲವು. 
ಕಣ್ಣಿಗೆ ಗೋಚರವಾಗುವ ಈ ಭಾಗವನ್ನು "ದೃಗ್ಗೋಚರ ವಲಯ' ಎನ್ನಲಾಗುತ್ತದೆ. 
ಸುಮಾರು 400 ಗmನಿಂದ 760 ಇಇನ ನಡುವಣ ವಿಕಿರಣಗಳು ದೃಗ್ಗೋಚರ 
ವಲಯದಲ್ಲಿರುತ್ತವೆ. 400 nmಗಿ೦oತ ಕಡಿಮೆ ತರಂಗಾಂತರವಿರುವ ವಿಕಿರಣಗಳು 
ಅತಿನೇರಳೆ ವಲಯದಲ್ಲೂ, 760 ಗmಗಿಂತ ಅಧಿಕ ತರ೦ಗಾ೦ತರವಿರುವ ವಿಕಿರಣಗಳು 
ಅವಕೆಂಪು ವಲಯದಲ್ಲೂ ಇರುತ್ತವೆ. 

ತರಂಗಾಂತರ ಕಡಿಮೆಯಾಗುತ್ತದೆ Coe 


ರೇಡಿಯೋ ಮೈಕ್ರೋ ಅವಕೆಂಪು |ದೃಗ್ಗೋ | ಅತಿನೇರಳೆ -ಕಿರಣ -ಕಿರಣ ಕಾಸ್ಮಿಕ್‌ 
ತರಂಗಗಳು ವೇವ್ಸ್‌ ಚರ ಗಳು ಗಳು ಕಿರಣಗಳು 
ಆವೃತ್ತಿ ಸಂಖ್ಯೆ ಹೆಚ್ಚುತ್ತದೆ ಹುಮಹೊ ರಳ” 
ಚಿತ್ರ : ವಿದ್ಯುತ್ಕಾಂತೀಯ ರೋಹಿತ 
(ಪ್ರಮಾಣಬದ್ಧವಾದ ಚಿತ್ರವಲ್ಲ) 


ಪರಮಾಣು ಸಂಖ್ಯೆ (Atomic Number) 7 

ಪರಮಾಣುವಿನಲ್ಲಿರುವ ಪ್ರೋಟಾನುಗಳ ಸಂಖ್ಯೆಯನ್ನು ಧಾತುವಿನ ಪರಮಾಣು 
ಸಂಖ್ಯೆ (ಪ.ಸಂ.7) ಎನ್ನುತ್ತಾರೆ. ಪರಮಾಣುವು ವಿದ್ಯುತ್‌ ತಟಸ್ಥವಾಗಿರುವುದರಿಂದ 
ಧನವಿದ್ಯುದಾವೇಶವುಳ್ಳ ಪ್ರೋಟಾನುಗಳಪ್ಪೇ ಸಂಖ್ಯೆಯಲ್ಲಿ ಯಣವಿದ್ಯುದಾವೇಶವುಳ್ಳ 
ಇಲೆಕ್ಟ್ರಾನುಗಳು ಪರಮಾಣುವಿನಲ್ಲಿ ಇರುತ್ತವೆ. ಆದ್ದರಿಂದ ಪರಮಾಣು ಸಂಖ್ಯೆಯು 
ಧಾತುವಿನ ಪರಮಾಣುವಿನಲ್ಲಿರುವ ಇಲೆಕ್ಟಾನುಗಳ ಸಂಖ್ಯೆಗೆ ಸಮನಾಗಿರುತ್ತದೆ. 


ಪರಮಾಣು ರಾಶಿ ಸಂಖ್ಯೆ (Atomic Mass Number) A 
ಪರಮಾಣುವಿನ ನ್ಯೂಕ್ಷಿಯಸ್‌ನಲ್ಲಿ ಧನ ವಿದ್ಯುದಂಶವುಳ್ಳ ಪ್ರೋಟಾನುಗಳು ಮತ್ತು 


ಪರಮಾಣು ರಚನೆ 19 


ವಿದ್ಯುತ್‌ ತಟಸ್ಥವಾಗಿರುವ ನ್ಯೂಟ್ರಾನುಗಳು ಇರುತ್ತವೆ. ಇವುಗಳನ್ನು ಒಟ್ಟಿನಲ್ಲಿ 
ನ್ಫೂಕ್ತಿಯಾನುಗಳೆಂದು ಕರೆಯುವರು: ಒಂದು ಪರಮಾಣುವಿನ ನ್ಯೂಕ್ತಿಯಸ್‌ನಲ್ಲಿರುವ 
ಪ್ರೋಟಾನುಗಳು ಮತ್ತು ನ್ಯೂಟ್ರಾನುಗಳ ಒಟ್ಟು ಸಂಖ್ಯೆಯನ್ನು ಪರಮಾಣು ರಾಶಿ 
ಎನ್ನುತ್ತಾರೆ. 
ಪರಮಾಣು ಸಂಖ್ಯೆ 7 ಪ್ರೋಟಾನುಗಳ ಸಂಖ್ಯೆ ಡು ಇಲೆಕ್ಟಾನುಗಳ ಸಂಖ್ಯೆ 
ಪರಮಾಣು ರಾಶಿ ಸ್‌ ಪ್ರೋಟಾನುಗಳ ಸಂಖ್ಯೆ + ನ್ಯೂಟ್ರಾನುಗಳ ಸಂಖ್ಯೆ. 


~A-—Z= ನ್ಯೂಟ್ರಾನುಗಳ ಸಂಖ್ಯೆ 
೫ ಎಂಬ ಪರಮಾಣುವನ್ನು ಸೂಚಿಸುವ ವಿಧಾನ ತ್‌ 


ಉದಾ: ೫0 ಎಂದು ಯುರೇನಿಯಮ್‌ ಪರಮಾಣುವನ್ನು ಸೂಚಿಸಿದರೆ, ಅದರಲ್ಲಿ 
92 ಪ್ರೋಟಾನುಗಳು ಮತ್ತು 238 ನ್ಯೂಕ್ಷಿಯಾನುಗಳು (ಪ್ರೋಟಾನುಗಳು * ನ್ಯೂಟ್ರಾನುಗಳ 
ಒಟ್ಟು ಸಂಖ್ಯೆ) ಇವೆ ಎಂದು ಅರ್ಥ. 


ಉದಾಹರಣೆಗಳು 
1. ಕ್ಲೋರಿನ್‌ ಪರಮಾಣು $01 ವಿನಲ್ಲಿರುವ ಪ್ರೋಟಾನುಗಳು, ನ್ಯೂಟ್ರಾನುಗಳು ಮತ್ತು 
ಇಲೆಕ್ಟಾನುಗಳನ್ನು ಲೆಕ್ಕ ಹಾಕಿ. 
ಪ್ರೋಟಾನುಗಳ ಸಂಖ್ಯೆ = ಪರಮಾಣು ಸಂಖ್ಯೆ 17 
ಇಲೆಕ್ಟ್ರಾನುಗಳ ಸ ಸಂಖ್ಯೆ ಇ ಪ್ರೋಟಾನುಗಳ ಸಂಖ್ಯೆ ಎ 
ನ್ಯೂಟ್ರೌನುಗಳ ಸ ಸಂಖ್ಯೆ ಆಗರ್ಭ ಟ್‌ ಜುಹೂ [| 
= 18 
2. ಭೌ ಪರಮಾಣುವಿನಲ್ಲಿರುವ ಪ್ರೋಟಾನು, ನ್ಯೂಟ್ರಾನು ಮತ್ತು ಇಲೆಕ್ಟಾನುಗಳ ಸಂಖ್ಯೆ 
ಎಷ್ಟೆಂಬುದನ್ನು ನಿರ್ಧರಿಸಿ. 
ಪ್ರೋಟಾನುಗಳ ಸಂಖ್ಯೆ 


ಪರಮಾಣು ಸಂಖ್ಯೆ = 


ಇಲೆಕ್ಟಾನುಗಳ ಸಂಖ್ಯೆ  - ಪ್ರೋಟಾನುಗಳ ಸಂಖ್ಯೆ - 

ನ್ಯೂಟ್ರಾನುಗಳ ಸಂಖ್ಯೆ = ಪರಮಾಣು ರಾಶಿ ಸಂಖ್ಯೆ - ಪರಮಾಣು ಸಂಖ್ಯೆ 
= 235 - 92 
= 143 


ಸಮಸ್ಥಾನಿಗಳು (Isotopes) 

ಒಂದೇ ಧಾತುವಿನ ಬೇರೆ ಬೇರೆ ಪರಮಾಣು ರಾಶಿ ಸಂಖ್ಯೆಯನ್ನು ಹೊಂದಿದ 
ಪರಮಾಣುಗಳಿಗೆ ಸಮಸ್ಥಾನಿಗಳು ಎನ್ನುತ್ತಾರೆ. 

ಸಮಸ್ಥಾನಿಗಳಲ್ಲಿ ಒಂದೇ ಸಂಖ್ಯೆಯ ಪರಮಾಣುಗಳು ಇರುತ್ತವೆ. ಆದರೆ ನ್ಯೂಟ್ರಾನುಗಳ 
ಸಂಖ್ಯೆ ಬೇರೆ ಬೇರೆಯಾಗಿರುತ್ತವೆ. ಸಮಸ್ಥಾನಿಗಳನ್ನು ಹೀಗೂ ವ್ಯಾಖ್ಯಿಸಬಹುದು: ಒಂದೇ 
ಸಂಖ್ಯೆಯ ಪ್ರೋಟಾನುಗಳಿದ್ದು, ಬೇರೆಬೇರೆ ಸಂಖ್ಯೆಯ ನ್ಯೂಟ್ರಾನುಗಳಿರುವ ಒಂದು 
ಧಾತುವಿನ ಪರಮಾಣುಗಳನ್ನು ಸಮಸ್ಥಾನಿಗಳು ಎನ್ನುತ್ತಾರೆ. 


20 ರಸಾಯನ ವಿಜ್ಞಾನ 


ಗಮನಿಸಿ: ಸಮಸ್ಥಾನಿಗಳ ಪರಮಾಣು ಸಂಖ್ಯೆ ಒಂದೇ ಆಗಿರುವುದರಿಂದ ಆವರ್ತ 
ಕೋಷ್ಟಕದಲ್ಲಿ ಅವು ಒಂದೇ ಸ್ಥಾನದಲ್ಲಿರಬೇಕಾಗುತ್ತದೆ. ಆದ್ದರಿ೦ದ ಇವುಗಳಿಗೆ 
ಸಮಸ್ಥಾನಿಗಳು ಎನ್ನುತ್ತಾರೆ. 

ಉದಾಹರಣೆಗಳು 

. ಹೈಡ್ರೋಜನ್‌ಗೆ ಸಾಮಾನ್ಯ ಹೈಡ್ರೋಜನ್‌ (11), ಡ್ಯುಟೇರಿಯಮ್‌ (7) ಮತ್ತು 


ಟ್ರೀಷಿಯಮ್‌ (111) ಎಂಬ ಮೂರು ಸಮಸ್ಥಾನಿಗಳಿವೆ. ಅವುಗಳ ಪರಮಾಣು ಸಂಖ್ಯೆ 

ಒಂದೇಯಾಗಿದ್ದು, ಪರಮಾಣು ರಾಶಿ ಸಂಖ್ಯೆ ಬೇರೆ ಬೇರೆಯಾಗಿರುವುದನ್ನು ಗಮನಿಸಿ: 
ಹೈಡ್ರೋಜನ್‌ ಡ್ಯುಟೇರಿಯಮ್‌ ಟ್ರೀಷಿಯಮ್‌ 

ಪ್ರೋಟಾನ್‌ಗಳ ಸಂಖ್ಯೆ ] | ] 

ನ್ಯೂಟ್ರಾನ್‌ಗಳ ಸಂಖ್ಯೆ 0 ] 2 

. ಕ್ಲೋರಿನ್‌ ಧಾತುವಿನ [೦ ಮತ್ತು 15೦1 ಸಮಸ್ಥಾನಿಗಳಲ್ಲಿರುವ ಪ್ರೋಟಾನ್‌ ಮತ್ತು 


ನ್ಯೂಟ್ರಾನ್‌ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. 


Cl C1 
ಪ್ರೋಟಾನ್‌ಗಳ ಸಂಖ್ಯೆ 17 17 
ನ್ಯೂಟ್ರಾನ್‌ಗಳ ಸಂಖ್ಯೆ 18 20 


ವಿಕಿರಣದ ಕ್ವಾಂಟಮ್‌ ಸಿದ್ಧಾಂತ (Quantum Theory of Radiation) 
ಜರ್ಮನ್‌ ವಿಜ್ಞಾನಿ ಮ್ಯಾಕ್ಸ್‌ ಪ್ಲಾಂಕ್‌ ಎಂಬುವನು 1900ರಲ್ಲಿ ವಿಕಿರಣಕ್ಕೆ ಸಂಬಂಧಿಸಿದ 
ಕ್ವಾಂಟಮ್‌ ಸಿದ್ಧಾಂತವನ್ನು ಪ್ರತಿಪಾದಿಸಿದನು. ಸಿದ್ಧಾಂತದ ಮುಖ್ಯ ಆಧಾರ ಭಾವನೆಗಳು 


ಇಂತಿವೆ: 
1. ಅಣುಗಳು ಅಥವಾ ಪರಮಾಣುಗಳು ಅವಿಚ್ಛಿನ್ನವಾಗಿ ಶಕ್ತಿಯನ್ನು ಹೀರಿ 


ಕೊಳ್ಳುವುದಾಗಲೀ ಹೊರಸೂಸುವುದಾಗಲೀ ಸಾಧ್ಯವಿಲ್ಲ. ಹೀರುವಿಕೆ ಅಥವಾ 
ಹೊರಸೂಸುವಿಕೆಯು ಹಂತಗಳಲ್ಲಿ "ಕ್ವಾಂಟಾ' ಎಂಬ ನಿರ್ದಿಷ್ಟ ಮೊತ್ತದ ಚಿಕ್ಕ ಚಿಕ್ಕ 
ಕಟ್ಟುಗಳಲ್ಲಿ ನಡೆಯುತ್ತದೆ. 

. ಪ್ರತಿ ಕ್ವಾಂಟಮ್‌ನ ಶಕ್ತಿಯು 88೪. ಇದರಲ್ಲಿ 8 ಇ ಪ್ಲಾಂಕನ ನಿಯತಾಂಕ 


(6.02 x 10-15) ಮತ್ತು ೪ ಕಿರಣದ ಆವೃತ್ತಿ ಸಂಖ್ಯೆ 


. ಅಣು ಅಥವಾ ಪರಮಾಣುವು ಹೀರಿಕೊಳ್ಳುವ ಅಥವಾ ಬಿಡುಗಡೆ ಮಾಡುವ 
ಶಕ್ತಿಯು ಕ್ವಾಂಟಮ್‌ನ ಪೂರ್ಣಾಂಕ ಗುಣಕಗಳಲ್ಲಿರುತ್ತವೆ. ಅಂದರೆ, 


ಹೀರಿಕೆಯಾಗುವುದಾಗಲೀ, ಬಿಡುಗಡೆಯಾಗುವುದಾಗಲೀ ಸಾಧ್ಯವಿಲ್ಲ - ಅಂದರೆ, 


1.5 hv, 2.08%, 85.010 ... ಇತ್ಯಾದಿಗಳು ಸಾಧ್ಯವಿಲ್ಲ. ಇದನ್ನು ಕ್ವಾಂಟಮೀಕರಣ 
ಉಪಾಧಿ ಎನ್ನುತ್ತಾರೆ. 


ಪರಮಾಣು ರಚನೆ 21 


ಬಿಡಿಸಿದ ಉದಾಹರಣೆ 
1. 649 nm ತರಂಗಾಂತರವುಳ್ಳ ಬೆಳಕಿನ ಕೆಂಪುಕಿರಣದ ಚೈತನ್ಯವೆಷ್ಟು? 


(ಪ್ಲಾಂಕ್‌ ನಿಯತಾಂಕ ಗ=6.62x10*Js ) 
hc 
ಕಿರಣದ ಚೈತನ್ಯ ೯-೪ --- 


 6.62x10 Js x3.0x 10° ms 
649 x10” m 


= 3061079] 


ಹೈಡ್ರೋಜನ್‌ ರೋಹಿತ 

ವಿಸರ್ಜನ ನಳಿಕೆ (61508786 ಬರೀ)ನಲ್ಲಿ ಅತಿ ಕಡಿಮೆ ಒತ್ತಡದಲ್ಲಿ ಹೈಡ್ರೋಜನ್‌ 
ಅನಿಲವನ್ನಿರಿಸಿ, ಹೆಚ್ಚಿನ ವಿಭವಾ೦ತರಕ್ಕೆ ಗುರಿಪಡಿಸಿದಾಗ, ಅನಿಲದಲ್ಲಿ ವಿದ್ಯುತ್‌ ಪ್ರವಹಿಸಿ, 
ನಳಿಕೆಯಲ್ಲಿ ಗುಲಾಬಿ ಬಣ್ಣದ ಪ್ರಭೆ ಕಾಣಿಸುತ್ತದೆ. ಈ ಬೆಳಕಿನ ಕಿರಣಗಳನ್ನು ಅಶ್ರಗ 
(prism)ದ ಮೂಲಕ ಹಾಯಿಸಿ, ವಿಶ್ಲೇಷಿಸಿದಾಗ ರೇಖಾರೋಹಿತ (ine spectrum) 
ದೃಗ್ಗೋಚರವಾಗುವುದು. ದೃಗ್ಗೋಚರ ವಲಯದಲ್ಲಿರುವ ರೋಹಿತ ಶ್ರೇಣಿಯನ್ನು 
“ಬಾಮರ್‌ ಶ್ರೇಣಿ' ಎಂದು ಕರೆಯುತ್ತಾರೆ. ಬಾಮರ್‌ ಶ್ರೇಣಿಯ ರೋಹಿತದಲ್ಲಿ ಕಂಡುಬಂದ 
ನಾಲ್ಕು ರೇಖೆಗಳ ತರಂಗಾಂತರವನ್ನು ಈ ಕೆಳಗಿನ ಗಣಿತೋಕ್ತಿಯಿ೦ದ ನಿರೂಪಿಸಬಹುದು. 


ನ ಟ್ಟ 
A ಹ 


ಇದರಲ್ಲಿ ೩ - ರೈಡ್‌ಬರ್ಗ್‌ ನಿಯತಾಂಕ (R ೬1.097:610'117!), ೩ ಉನ್ನತ 
ಚೈತನ್ಯಮಟ್ಟದ ಪ್ರಧಾನ ಕ್ವಾಂಟಮ್‌ ಸಂಖ್ಯೆ ಈ ಸಂಖ್ಯೆಯು ಗೆ. ಗೊ, ಗ, ಮತ್ತು 
H; ರೇಖೆಗಳಿಗೆ ಅನುಕ್ರಮವಾಗಿ 3, 4, 5 ಮತ್ತು 6 ಆಗಿರುತ್ತದೆ. 


ನೀಲಿ 
ಕೆಂಪು ಹಸಿರು ಹಸಿರು ನೇರಿಳೆ 


ಎತ ಎಂ ಯು 


653nm 486001 4341071 410೧7 


ತಳಮಟ್ಟದಲ್ಲಿರುವ ಹೈಡ್ರೋಜನ್‌ ಅನಿಲವನ್ನು ಅಧಿಕ ವಿಭವಾಂತರಕ್ಕೆ ಒಳಪಡಿಸಿದಾಗ, 


22 ರಸಾಯನ ವಿಜ್ಞಾನ 


ಇಲೆಕ್ಟ್ರಾನುಗಳು ಶಕ್ತಿಯನ್ನು ಸಂಚಯಿಸಿಕೊಂಡು ಉದ್ರಿಕ್ತ ಸ್ಥಿತಿ (excited state) ಯನ್ನು 
ತಲುಪುತ್ತವೆ. ಅಂದರೆ ಇಲೆಕ್ಟಾನುಗಳು n = 1 ಚೈತನ್ಯ ಮಟ್ಟದಿಂದ ಗಸಿ, 3, 4,5, 6 
ಇತ್ಯಾದಿ ಉನ್ನತ ಚೈತನ್ಯ ಮಟ್ಟಗಳನ್ನು ಜ್ಞಬುಖಿರುತವೆ. ಅಲ್ಲಿ 'ಇಲೆಕ್ಟಾನುಗಳು ಖಾಯಂ 
ಆಗಿ ನೆಲೆಗೊಳ್ಳುವುದಿಲ್ಲ. ಅವು ಮತ್ತೆ ಕೆಳಗಿನ ಚೈತನ್ಯ ಮಟ್ಟಗಳಿಗೆ ಧುಮುಕುತ್ತವೆ. 
ಹೀಗೆ ಜಿಗಿಯುವುದರಿಂದ ಇಲೆಕ್ಟಾನುಗಳು ತಳಮಟ್ಟಕ್ಕೆ ಸಷ ಮಧ್ಯಂತರ ಮಟ್ಟಗಳಿಗೆ 
ಮರಳುತ್ತವೆ. ಉದ್ರಿಕ್ತ ಸ್ಥಿತಿಯ ಉನ್ನತ ಚೈತನ್ಯ ಮಟ್ಟಗಳಿಂದ ತಳಮಟ್ಟಕ್ಕಿ (೧ಎ 1) 
ಇಲೆಕ್ಟ್ರಾನುಗಳು ಬೀಳುವಾಗ, ಲೈಮನ್‌ ಶ್ರೇಣಿಯ ರೇಖೆಗಳು ಹೊರಸೂಸುತ್ತವೆ. ಅಂತೆಯೇ 
n =2 ಮಟ್ಟಕ್ಕೆ ಬೀಳುವಾಗ ಬಾಮರ್‌ ಶ್ರೇಣಿ, ೧-3 ಮಟ್ಟಕ್ಕೆ ಬೀಳುವಾಗ ಫ್ಯಾಷನ್‌ 
ಶ್ರೇಣಿ, 3, 4 ಮಟ್ಟಕ್ಕೆ ಬೀಳುವಾಗ ಬ್ರಾಕೆಟ್‌ ಶ್ರೇಣಿ ಹಾಗೂ 8-೬ 5ಮಟ್ಟಕ್ಕೆ ಬೀಳುವಾಗ 
ಫಂಡ್‌ ಶ್ರೇಣಿ ಉಂಟಾಗುತ್ತದೆ. ಈ ಎಲ್ಲ ಶ್ರೇಣಿಗಳಿಗೆ ಅನ್ವಯವಾಗುವ ಕೆಳಗಿನ 


| | l 
ಗಣಿತೋಕ್ತಿಯನ್ನು ಗಮನಿಸಿ. 78 4 « ತ್ತ ಇದರಲ್ಲಿ, 


ವಲಯ 


ಅತಿನೇರಳೆ 


ದೃಗ್ಗೋಚರ 
ಅವಕೆಂಪು 
ಅವಕೆಂಪು 
ಅವಕೆಂಪು 


ಗಮನಿಸಿ: ಲೈಮನ್‌ ಶ್ರೇಣಿಯು ಅತಿ ನೇರಳೆ ವಲಯದಲ್ಲೂ, ಬಾಮರ್‌ ಶ್ರೇಣಿಯು 
ದೃಗ್ಗೋಚರ ವಲಯದಲ್ಲೂ ಹಾಗೂ ಫ್ಯಾಷನ್‌, ಬ್ರಾಕೆಟ್‌ ಮತ್ತು ಫಂಡ್‌ ಶ್ರೇಣಿಗಳು 
ಅವಕೆಂಪು ವಲಯದಲ್ಲೂ ಕಾಣಿಸುತ್ತವೆ. 


ಪರಮಾಣು ರಚನೆ 23 


PR | 
_- ಕತ್ತ ಡ್ರಂ: 
| HN bh 
Ts 
IE ಬವ 


ns3 


n=2 
| ಬಾಮರ್‌ ಶ್ರೇಣಿ 


ಲೈಮನ್‌ ಶ್ರೇಣಿ 


ಹೈಡ್ರೋಜನ್‌ ಚೈತನ್ಯಮಟ್ಟಗಳು ಮತ್ತು ರೋಹಿತ ಶ್ರೇಣಿಗಳು 


ಬಿಡಿಸಿದ ಲೆಕ್ಕ 


ಹೈಡ್ರೋಜನ್‌ ರೇಖಾರೋಹಿತದ ಬಾಮರ್‌ ಶ್ರೇಣಿಯ ಮೊದಲನೇ ರೇಖೆ 


(ಗ. ರೇಖೆ)ಯ ತರಂಗ ಸಂಖ್ಯೆ ಮತ್ತು ತರಂಗಾಂತರವನ್ನು ಲೆಕ್ಕ ಹಾಕಿ. 


n=3 ಚೈತನ್ಯಮಟ್ಟದಿಂದ ಇಲೆಕ್ಟ್ರಾನು ೧2 ಚೈತನ್ಯಮಟ್ಟಕ್ಕೆ ಜಿಗಿದಾಗ ಬಾಮರ್‌ 


ಶ್ರೇಣಿಯ ಹಾಸು ರೇಖೆ ಹೊರಸೊಸುತ್ತದೆ. 
ರೈಡ್‌ಬರ್ಗ್‌ ನಿಯತಾಂಕ R=1096 x 107m”! 
ಮೊದಲನೇ ರೇಖೆ(ಟ್ಮ)ಗೆ ೧-3 


| | | 
ಬಾಮರ್‌ ಶ್ರೇಣಿಯ ರೇಖೆಗಳ ತರಂಗ ಸಂಖ್ಯೆ ಸ್‌ ಮೂಸಿ! 


(2) 
| ag 


24 ರಸಾಯನ ವಿಜ್ಞಾನ 


೨1096210 ಎ. 
4 9 


೬1.096 x10 ವ 
36 


=1.522x10°m"! 


1 


1 -6 
| ಘಾ ರ ಯ 10m 
- ಗೈ ರೇಖೆಯ ತರಂಗಾಂತರ ಸ ನ್‌ 1210 


= 657 nm 


ಬೋರ್‌ ಪರಮಾಣು ಮಾದರಿ 


ರುದರ್‌ಫರ್ಡನ ನ್ಯೂಕ್ರೀಯ ಪರಮಾಣು ಮಾದರಿಯ ಲೋಪದೋಷಗಳನ್ನು 


ನಿವಾರಿಸಿ, 1913ರಲ್ಲಿ ನೀಲ್ಸ್‌ ಬೋರ್‌ ತನ್ನ ಪರಮಾಣುವಾದವನ್ನು ಮಂಡಿಸಿದನು. 
ಆತನು ರುದರ್‌ ಫರ್ಡನ ಪರಮಾಣು ಮಾದರಿಯನ್ನು ಸ್ವೀಕರಿಸಿದನು. ಆದರೆ 
ಇಲೆಕ್ಟ್ರಾನುಗಳ ಚಲನೆ - ಚೈತನ್ಯಗಳನ್ನು ವಿವರಿಸಲು pe ಎದ್ಯುತ್‌ಶಾಸ್ತ್ರ 
ಹಾ! electrodynamics) ದ ಬದಲಿಗೆ, ಕ್ವಾಂಟಮ್‌ ಸಿದ್ಧಾಂತವನ್ನು kA 
ಈ ಮೂಲಕ ಪರಮಾಣುವಿನ ಸ್ಥಿರತೆಯನ್ನು ಹಾಗೂ ಪರಮಾಣುಗಳ ರೇಖಾ ರೋಹಿತದ 
ಉತ್ಪತ್ತಿಯನ್ನು ಬೋರನು ತನ್ನ ಪರಮಾಣುವಾದದ ಆಧಾರದ ಮೇಲೆ ವಿವರಿಸಲು 
ಶಕ್ತನಾದನು. 


ಬೋರ್‌ ಪರಮಾಣು ಮಾದರಿಯ ಆಧಾರ ಭಾವನೆಗಳು 


ತೆ 


ಇಲೆಕ್ಟ್ರಾನ್‌ಗಳು ನಿರ್ದಿಷ್ಟವಾದ ವೃತ್ತಾಕಾರದ ಕಕ್ಷೆಗಳಲ್ಲಿ ನ್ಯೂಕ್ಲಿಯಸ್‌ನ ಸುತ್ತ ಸುತ್ತುತ್ತವೆ. 
ಇಲೆಕ್ಟಾನುಗಳು ಅಂಗೀಕೃತ ಕಕ್ಷೆಗಳಲ್ಲಿ ಸುತ್ತುವಾಗ ಶಕ್ತಿಯನ್ನು ಕಳೆದುಕೊಳ್ಳುವುದಿಲ್ಲ. 
ಕಕ್ಷೆಗಳು ನಿಯತ ಪ್ರಮಾಣದ ಶಕ್ತಿಯನ್ನು ಮೊರದಿಿವಿಡಂರದ ಅವುಗಳನ್ನು 
ಸ್ಥಾಯೀ ಚೈತನ (ಮಟ್ಟಗಳು (stationary energy levels or states) ಎನ್ನುತ್ತಾರೆ. 


h 
ಇಲೆಕ್ಟಾನುಗಳು ಕೋನೀಯ ಸಂವೇಗ (A೩ngular momentum) ವು py ನಗ 
ಇಂ 


ಗುಣಕಗಳಲ್ಲಿರುವ ಕಕ್ಷೆಗಳಲ್ಲಿ ಮಾತ್ರ ಇರಲು ಸಾಧ್ಯ. 
h 
ಕೋನೀಯ ಸಂವೇಗ mvr = 5 SVS 


. ಕ್ವಾಂಟಮ್‌ ಜಿಗಿತಗಳಾದಾಗ ಮಾತ್ರ ಶಕ್ತಿಯ ಬಿಡುಗಡೆ ಸಾಧ್ಯ. ಒಂದು ಇಲೆಕ್ಟಾನು 


ಅಧಿಕ ಚೈತನ್ಯಮಟ್ಟದ ಕಕ್ಷೆಯಿಂದ ಕಡಿಮೆ ಚೈತನ್ಮಮಟ್ಟದ ಕೆಗೆ ಜಿಗಿದಾಗ, ಹೆಚ್ಚುವರಿ 
ಶಕ್ತಿಯು 'ಬೆಳಕಿನ ಕಿರಣದ ರೂಪದಲ್ಲಿ ಹೊರಸೂಸುತೆದೆ. ಎರಡು ಚೆ ೈತನ್ಯ ಮಟ್ಟಗಳ 
ಶಕ್ತಿ ವ್ಯತ್ಯಾಸವನ್ನು ಪ್ಲಾಂಕ್‌ ಸಂಬಂಧದಿಂದ ನೀಡಬಹುದು. 
AE=E,)-E,=hv 


ಪರಮಾಣು ರಚನೆ 25 


E, ಮತ್ತು ಹ) ಗಳು ಕ್ರಮವಾಗಿ 1 ಮತ್ತು 2 ನೇ ಚೈತನ್ಯ ಮಟ್ಟದ ಶಕ್ತಿಗಳಾಗಿದ್ದು, 


1 ಇ ಪ್ಲಾಂಕನ ನಿಯತಾಂಕ ಮತ್ತು v ಕಿರಣದ ಆವೃ ತಿಯಾಗಿದೆ. 


ಅಂತೆಯೇ, ಇಲೆಕ್ಟಾನು ಕಡಿಮೆ ಚೈತನ್ಯ ಮಟ್ಟದಿಂದ ಅಧಿಕ ಚೈತನ್ಯಮಟ್ಟಕ್ಕೆ 


ಜಿಗಿಯುವಾಗ ಅದು ಶಕ್ತೆಯನ್ನು ಹೀರುತ್ತದೆ. 


ಬೋರ್‌ನ ಪರಮಾಣು ಮಾದರಿಯ ಉತ್ತಮಾಂಶಗಳು 


ತ್ತ 
YA 


ಪರಮಾಣುವಿನ ಸ್ಥಿರತೆಯನ್ನು ವಿವರಿಸಬಲ್ಲದು. 
ಹೈಡ್ರೋಜನ್‌ ಪರಮಾಣು ಮತ್ತು ಹೈಡ್ರೋಜನ್‌ ಸದೃಶ ಅಯಾನುಗಳ 


(He*,Li**, Be"**) ರೋಹಿತಗಳನ್ನು ವಿವರಿಸಬಲ್ಲದು. 


. ಪ್ರಾಯೋಗಿಕವಾಗಿ ಕಂಡುಹಿಡಿದ ರೈಡ್‌ಬರ್ಗ್‌ ನಿಯತಾಂಕದ ಬೆಲೆಯು ಬೋರ್‌ 


ಸಿದ್ಧಾಂತದಿಂದ ಲೆಕ್ಕಹಾಕಿದ ಬೆಲೆಗೆ ಸಮನಾಗಿದೆ. (R = 10967800 777!) 


ಬೋರ್‌ ಸಿದ್ಧಾಂತದ ಮಿತಿಗಳು 


F 


ಬೋರ್‌ ಸಿದ್ದಾಂತವು ಕೇವಲ ಒಂಟಿ ಇಲೆಕ್ಟ್ರಾನ್‌ ಇರುವ ಹೈಡ್ರೋಜನ್‌ ಪರಮಾಣು 
ಅಥವಾ ಹೈಡ್ರೋಜನ್‌ ಸದೃಶ ಅಂಶಾನುಗಳ (ಟೀ, **, Be") 


ಕೊರಿತಗಳನ್ನು ವಿವರಿಸಲು ಸೀಮಿತವಾಗಿದೆ. ಬಹುಸಂಖ್ಯೆಯ ಇಲೆಕ್ಟ್ರಾನುಗಳನ್ನು 
ಹೊಂದಿದ ಪರಮಾಣು ರೋಹಿತಗಳನ್ನು ವಿವರಿಸಲು ಬೋರ್‌ ಸೆದ್ಧಾಂತವು 
ಎಫಲವಾಗುತ್ತದೆ. 


26 ರಸಾಯನ ವಿಜ್ಞಾನ 


ಕ್ವಾಂಟಮ್‌ ಸಿದ್ಧಾಂತದ ಪ್ರಕಾರ 8-0» 
hc 
A 
ಮೇಲಿನ ಎರಡೂ ಸಮೀಕರಣಗಳನ್ನು ಹೋಲಿಸಿದಾಗ, 


ಡ್ಯ ಪ hoe 
$8 ತ ಅಥವಂ ನ 


ಘಾ 
Il 


h 

ag ಇಲ್ಲಿ ಬೆಳಕಿನ ವೇಗ €ಯ ಬದಲಿಗೆ, ಇಲೆಕ್ಟ್ರಾನಿನ ವೇಗ ಅನ್ನು 
1 

ಆದೇಶಿಸಿದರೆ, A= ದ 
mv 


h 
ಅಂದರೆ, ಚಲಿಸುತ್ತಿರುವ ಇಲೆಕ್ಟಾನಿನ ತರಂಗಾಂತರ ಯ 


ಮೇಲಿನ ಸಮೀಕರಣವನ್ನು ಡಿ ಬ್ರಾಗ್ಲೀ ಸಮೀಕರಣವೆನ್ನುವರು. 
ಗಮನಿಸಿ 

1. ಇಲೆಕ್ಟಾನಿನ ತರಂಗ ವರ್ತನೆಯನ್ನು ಡೇವಿಸನ್‌ ಮತ್ತು ಜರ್ಮರ್‌ರವರ 
Xx ರೇ ವಿವರ್ತನೆಯ ಪ್ರಯೋಗದಿಂದ. ಪ್ರಮಾಣೀಕರಿಸಲಾಯಿತು. 

2. ಡಿ ಬ್ರಾಗ್ಲೀ ಸಿದ್ಧಾಂತವು ಇಲೆಕ್ಟಾನಿನಂತಹ ಸೂಕ್ಷ್ಮಾತಿಸೂಕ್ಷ್ಮ ಕಣಗಳಿಗೆ ಮಾತ್ರ 
ಪ್ರಸ್ತುತ. ದೊಡ್ಡಗಾತ್ರದ ವಸ್ತುಗಳಿಗೆ (ಉದಾ: ಕ್ರಿಕೆಟ್‌ ಬಾಲ್‌, ಚಲಿಸುವ ಟ್ರಕ್ಕು 
ಇತ್ಯಾದಿಗಳಿಗೆ) ಸಿದ್ಧಾಂತವು ಮಾನ್ಯವಲ್ಲ. 


ಬಿಡಿಸಿದ ಉದಾಹರಣೆಗಳು | 
1. ಹೈಡ್ರೋಜನ್‌ ಪರಮಾಣುವಿನ ಇಲೆಕ್ಟಾನ್‌ನ ವೇಗ 2.210" ms”. ಇಲೆಕ್ಟ್ರಾನಿನ 
ಡಿ ಬ್ರಾಗ್ನೀ ತರಂಗಾಂತರವೆಷ್ಟು? (ಇಲೆಕ್ಟ್ರಾನ್‌ ರಾಶಿ - 9.11%10'; ಪ್ಲಾಂಕ್‌ 
ನಿಯತಾಂಕ = 6.62x10 Js) 
ಇಲೆಕ್ಟ್ರಾನಿನ ವೇಗ ಟu=2.2x10 ms” 
ಇಲೆಕ್ಟಾನಿನ ರಾಶಿ m= 9.11x10" kg 
ು 


ಪ್ಲಾಂಕ್‌ ನಿಯತಾಂಕ 8 662x103 


h 
17 se 
ಇಲೆಕ್ಟಾನಿನ ತರಂಗಾಂತರ ಣ್ಣ 


6.62 x 10 (kg 723575) 
“ 9.11x103'kg x 2.2 x10 ms” 
= 33x10 Um 


ಪರಮಾಣು ರಚನೆ 27 


ಹೈಸೆನ್‌ಬರ್ಗನ ಅನಿಶ್ಚಿತತಾ ತತ್ವ 
(Heisenberg’s Uncertainty Principle) 


ಇಲೆಕ್ಟಾನಿನ ರಾಶಿ ಬಹಳ ಕಡಿಮೆ (9.1% 10k). ಅದರ ವೇಗ ಅತಿ ಹೆಚ್ಚು 


(2.2 x10 ms’). ಮೇಲಾಗಿ ಅದು ನ್ಯೂಕ್ತಿಯಸ್ಸಿನ ಸುತ್ತ ತಿರುಗುತ್ತಿರುತ್ತದೆ. ಇಂತಹ 


ಸ್ಥಿತಿಯಲ್ಲಿ ಅದರ ಸ್ಥಾನ ಮತ್ತು ವೇಗ (ಅಥವಾ ಸ೦ವೇಗ)ಳೆರಡನ್ನೂ ಏಕಕಾಲದಲ್ಲಿ 
ನಿಖರವಾಗಿ ಅಳೆಯುವುದು ಕಠಿಣ. ಇಲೆಕಾನಿನ ಸ್ಥಾನವನ್ನು ಕರಾರುವಾಕ್ಕಾಗಿ ಗುರುತಿಸಿದರೆ, 
ಅದರ ವೇಗವನ್ನು ನಿಖರವಾಗಿ ಅಳೆಯಲಾಗುವುದಿಲ್ಲ. ಅಥವಾ - ವೇಗವನ್ನು 
ಕರಾರುವಾಕ್ಕಾಗಿ "ಅಳೆದರೆ, ಅದೇ ಸಮಯದಲ್ಲಿ ಅದರ ಸ್ಥಾನವನ್ನು ನಿಖರವಾಗಿ. 
ಗುರುತಿಸಲಾಗುವುದಿಲ್ಲ. ಕಣಗಳ ಸ೦ವೇಗವನ್ನು ಮತ್ತು ಸ್ಥಾನವನ್ನು ಒಮ್ಮೆಗೆ ನಿಖರವಾಗಿ 
ಮಾಪನ ಮಾಡಲು ಸಾಧ್ಯವಿಲ್ಲವೆಂಬುದನ್ನು ಸೈದ್ಧಾಂತಿಕವಾಗಿ ಹೈಸೆನ್‌ಬರ್ಗ್‌ನು 
ತೋರಿಸಿದನು. ಹೈಸೆನ್‌ಬರ್ಗ್‌ನ ಅನಿಶ್ಚಿತತಾ ತತ್ವವನ್ನು ಹೀಗೆ ನಿರೂಪಿಸಬಹುದು. 

“ಏಕಕಾಲದಲ್ಲಿ ಒಂದು ಇಲೆಕ್ಟಾನಿನ ಸ್ಥಾನ ಮತ್ತು ವೇಗ (ಅಥವಾ ಸಂವೇಗ)ಗಳನ್ನು 
ನಿಖರವಾಗಿ ಅಳೆಯಲಾಗುವುದಿಲ್ಲ. ಸ್ಥಾನ ಮತ್ತು ವೇಗಗಳ ಅನಿಶ್ಚಿತತೆಯ ಗುಣಕವು 
ಸರಿಸುಮಾರಾಗಿ ಪ್ಲಾಂಕನ ನಿಯತಾಂಕದಷ್ಟಿರುತ್ತದೆ”. 

ಸ್ಥಾನದ ಅನಿಶ್ಚಿತತೆ ಸಿ ಮತ್ತು ಸಂವೇಗದ ಅನಿಶ್ಚಿತತೆ ಸ ಆದರೆ ಇವುಗಳ 


h 
ಗುಣಕವು ಸುಮಾರಾಗಿ ಸ ನಷ್ಟು ಅಥವಾ ಅದಕ್ಕಿಂತ ಅಧಿಕವಿರುತ್ತದೆ. 
h 
Ax. Ap ಇ — 
ಔ 417; 


AX. Amv = ತ 
47 


Ax. Av = h 
4nm 


ಮೇಲಿನ ಗಣಿತೋಕ್ತಿಗಳಲ್ಲಿ ೬ ವ ಸ್ಥಾನದಲ್ಲಿನ ಅನಿಶ್ಚಿತತೆ, Ap ಸ೦ವೇಗದಲ್ಲಿನ 
ಅನಿಶ್ಚಿತತೆ, ॥ = ಪ್ಲಾಂಕನ ನಿಯತಾಂಕ ಮತ್ತು m= ಇಲೆಕ್ಟಾನಿನ ರಾಶಿ. 


ಕ್ವಾಂಟಮ್‌ ಸಂಖ್ಯೆ [ಗಳು (Quantum Numbers) 

cere. ರೇಖಾರೋಹಿತದ ಸೂಕ್ಷ್ಮ ಸಂರಚನೆಯ (ine structure) 
ಮೂಲವನ್ನು ವಿವರಿಸಲು ಪ್ರತಿಯೊಂದು ಪ್ರಧಾನ 'ಚೈತನ [ಮಟ್ಟವೂ ಅಲ್ಪಶಕ್ತಿ ವ್ಯತ್ಯಾಸದ 
ಉಪಚೆ ತನ್ಯಮಟ್ಟಗಳಿಂದ ಕೂಡಿದೆ ಎಂದು ಗಹಿಸಬೇಕಾಗುತೆದೆ. ಪರಮಾಣುಗಳನ್ನು 
ಕಾಂತಕ್ಷೇತ್ರ ಒಳಪಡಿಸಿದಾಗ, ರೋಹಿತ ರೇಖೆಗಳ ಸೀಳುವಿಕೆ (splitting) ಕಂಡುಬರುತ್ತದೆ. 
ಡು ವಿದ್ಯಮಾನಗಳನ್ನು ವಿವರಿಸಲು ನಮಗೆ ಕೇವಲ ಪ್ರಧಾನ ಕ್ವಾಂಟಮ್‌ ಸಂಖ್ಯೆ (a) 
ತಿಳಿದಿದ್ದರೆ ಸಾಲದು; “ಉಪಪ್ರಧಾನ ಕ್ವಾಂಟಮ್‌ ಸಂಖ್ಯೆ (ಗಿ. ಕಾಂತೀಯ ಕ್ವಾಂಟಮ್‌ 
ಸಂಖ್ಯೆ (ಈ ಮತ್ತು ಭ್ರಮಣ ಕ್ವಾಂಟಮ್‌ ಸಂಖ್ಯೆ (ವಿಗಳ ತಿಳಿವಳಿಕೆಯ ಅವಶ್ಯಕತೆಯಿದೆ. 


28 ರಸಾಯನ ವಿಜ್ಞಾನ 


ಈ ಎಲ್ಲ ಕ್ವಾಂಟಮ್‌ ಸಂಖ್ಯೆಗಳ ಅರಿವಿದ್ದರೆ ಇಲೆಕ್ಟ್ರಾನ್‌ ಇರುವ ಕಕ್ಷಕದ ಶಕ್ತಿ, ಅದರ 
ಆಕಾರ ಮತು ನ ದಿಶಾಲಕ್ಷಣಗಳು ಹಾಗೂ ಇಲೆಕ್ಟಾನಿನ ಭರಣ ಸ್ಥಿತಿಗಳನ್ನು ವಿವರಿಸಬಹುದು. 
ಪರಮಾಣುವಿನ ವೇಲೆನ್ಸಿಯನ್ನು ಅರ್ಥೈಸಲು ಕೂಡ ಕ್ವಾಂಟಮ್‌ ಸಂಖ್ಯೆಗಳನ್ನು ಆಧರಿಸಿ 
ಎವಿಧ ಚೈತನ್ಯ ಮಟ್ಟಗಳಲ್ಲಿ ಇಲೆಕ್ಟ್ರಾನ್‌ ವಿತರಣೆಯನ್ನು ಅರಿಯುವುದು ಅಗತ್ಯ. 
ಪ್ರಧಾನ ಕ್ವಾಂಟಮ್‌ ಸ ಸಂಖ್ಯೆ (1): Prinicipal Quantum Number 
ಇಲೆಕ್ಟಾರ್‌ ಯಾವ ಚೈತನ್ಯಮಟ್ಟದಲ್ಲಿದೆ ಎಂಬುದನ್ನು ಇದು ಸೂಚಿಸುತ್ತದೆ. ಪ್ರಧಾನ 


ಕ್ವಾಂಟಮ್‌ ಸಂಖ್ಯೆಯು 1 2, 3, ಕ್ಲ ಎ ಬೆಲೆಗಳನ್ನು ಹೊಂದಬಹುದಾಗಿದೆ. ಈ 
ಕ್ವಾಂಟಮ್‌ ಸಂಖ್ಯೆಯು ಹೆಚ್ಚಿದಂತೆಲ್ಲ ಶಕ್ತಿಯ ಹೆಚ್ಚುತ್ತದೆ. 


ಒಂದು ಚೈತನ್ಯಮಟ್ಟದಲ್ಲಿರಬಹುದಾದ ಗರಿಷ್ಠ ಇಲೆಕ್ಟಾನುಗಳ ಸಂಖ್ಯೆ 2”. 


ಉಪಕಕ್ಷೆ ಕ್ವಾಂಟಮ್‌ ಸಂಖ್ಯೆ (1: (Orbital Quantum Number) ಅಥವಾ 
ಉಪಪ್ರಧಾನ ಕ್ವಾಂಟಮ್‌ ಸಂಖ್ಯೆ 

ಇದನ್ನು ಅಜಿಮಥಲ್‌ ಕ್ವಾಂಟಮ್‌ ಸಂಖ್ಯೆ ಎಂದೂ ಕರೆಯುವರು. 

ಇದು 'ಇಲೆಕ್ಟಾನ್‌ ತೆ ಚೈತನ್ಯದ ಉಪಮಟ್ಟವನ್ನು ತೋರಿಸುತ್ತದೆ. ಒಂದು 
ಪ್ರಧಾನ ಚೈತನ್ಯಮಟ್ಟವು 150,1,2,3,....(೧--1) ಉಪಮಟ್ಟಗಳನ್ನು ೊಂದಬಹಿದ!. 

150 ಅನ್ನು *ಉಪಕಕ್ಷೆ ಎನ್ನಲಾಗುತ್ತದೆ. 

1೬1 ಅನ್ನು pಲಉಪಕಕ್ಷೆ ಎನ್ನಲಾಗುತ್ತದೆ. 

152 ಅನ್ನು ಆ€ಉಪಕಕ್ಷೆ ಎನ್ನಲಾಗುತ್ತದೆ. 

123 ಅನ್ನು ಉಪಕಕ್ಷೆ ಎನ್ನಲಾಗುತ್ತದೆ. 

ಪ್ರಧಾನ ಚೈತನ್ಯಮಟ್ಟದ ಸಂಖ್ಯೆಯಷ್ಟೆ ಉಪಕಕ್ಷೆ ಅಥವಾ ಉಪಮಟ್ಟಗಳಿರುವುದನ್ನು 
ಈ ಕೆಳಗೆ ಕಾಣಿಸಲಾಗಿದೆ. 

n = | ಚೈತನ್ಯಮಟ್ಟದಲ್ಲಿ, 1೬ 0(ಒ೦ಂದೇ ಒಂದು ಉಪಮಟ್ಟ) 

n= 2 ಚೈತನ್ಯಮಟ್ಟದಲ್ಲಿ 1೬ 0ಮತ್ತು । (ಎರಡು ಉಪಮಟ್ಟಗಳು) 

n=3 ತನ್ಮಮಟದಲ್ಲಿ. 1=0, 1 ಮತ್ತು 2 (ಮೂರು ಉಪಮಟ್ಟಗಳು) 

n =4 ಚೈತನ್ಯಮಟ್ಟದಲ್ಲಿ, 1 =0, 1,2 ಮತ್ತು 3 (ನಾಲ್ಕು ಉಪಮಟ್ಟಗಳು) 

ಉಪಪ್ರಧಾನ ಕ್ವಾಂಟಮ್‌ ಸಂಖ್ಯೆಯು (ಅ೦ದರೆ ಉಪಕಕ್ಷೆಯ ಬೆಲೆಯು) ಉಪಕಕ್ಷೆಯ 
ಆಕಾರವನ್ನು ಹಾಗೂ ಕೋನೀಯ ಸಂವೇಗವನ್ನು ವಿವರಿಸುತ್ತದೆ. 


ಕಾಂತೀಯ ಕ್ವಾಂಟಮ್‌ ಸಂಖ್ಯೆ (171): (Magnetic Quantum Number) 

ಈ ಕ್ವಾಂಟಮ್‌ ಸಂಖ್ಯೆಯು ಉಪಕಕ್ಟೆಯು ಹೊಂದಿರುವ ಅಭಿವಿನ್ಯಾಸ ಅಥವಾ 
ದಿಕ್ಕನ್ನು ಸೂಚಿಸುತ್ತದೆ. ಒಂದು ಉಪಪ್ರಧಾನ ಕ್ವಾಂಟಮ್‌ ಸಂಖ್ಯೆಗೆ ಇರಬಹುದಾದ 
ಕಾ೦ತೀಯ ಕ್ವಾಂಟಮ್‌ ಸಂಖ್ಯೆಗಳೆಂದರೆ ಹ “ blk +l. ಕಾಂತೀಯ ಕ್ವಾಂಟಮ್‌ 
ಸಂಖ್ಯೆ ಇನ ಬೆಲೆಯು ಪೂರ್ಣಾಂಕವಾಗಿದ್ದು, -/ನಿ೦ಂದ ಪ್ರಾರಂಭವಾಗಿ, ಒಂದೊಂದಾಗಿ 
ಹೆಬ್ಬುತ್ತಾ * 1 ವರೆಗೆ ಇರಲು ಸಾಧ್ಯ. 


ಪರಮಾಣು ರಚನೆ 29 


ಉದಾ; 
$ ಉಪಕಕ್ಷೆಗೆ 1೬0, ಆದ್ದರಿಂದ m=0 


p ಉಪಕಕ್ಷೆಗೆ 1೯ 1 m=—1,0,1 

4 ಉಪಕಕ್ಷೆಗೆ ಗೆ m=-—2,—1,0,1,2 
[ಉಪಕಕ್ಷೆಗೆ ಇ m=—3,-—2,-—1,0,1,2,3 
ಗಮನಿಸಿ : 


$ ಉಪಕಕ್ಷೆಯಲ್ಲಿ ಒಂದೇ ಕಕ್ಷಕವಿದೆ. 

೧ ಉಪಕಕ್ಷೆಯಲ್ಲಿ ಮೂರು ಕಕ್ಷಕಗಳು ಇವೆ. 
ಉಪಕಕ್ಷೆಯಲ್ಲಿ ಐದು ಕಕ್ಷಕಗಳು ಇವೆ. 

[ಉಪಕಕ್ಷೆಯಲ್ಲಿ ಏಳು ಕಕ್ಷಕಗಳು ಇವೆ. 


ಭ್ರಮಣ ಕ್ವಾಂಟಮ್‌ ಸಂಖ್ಯೆ (5): Spin Quantum Number 
ಇಲೆಕ್ಟ್ರಾನ್‌ ತನ್ನ ಅಕ್ಷದಲ್ಲಿ ಕೆ ಮಣಿಸುತ್ತಿರುತ್ತದೆ. ಭ್ರಮಣದ ದಿಕ್ಕು ಗಡಿಯಾರದ 
ಮುಳ್ಳಿನ ಗ ದಿಕ್ಕು "ಅಥವಾ ಅದರ ವಿರುದ್ಧ ದಿಕ್ಕಾಗಿರಬಹುದು. ಭ್ರಮಣ 


ಕ್ವಾಂಟಮ್‌ ಸಂಖ್ಯೆಯು ಮೇಲಿನ ಯಾವುದೇ ಇತರ ಕ್ವಾಂಟಮ್‌ ಸಂಖ್ಯೆಗಳ ಮೇಲೆ 
] | 
ಅವಲಂಬಿಸಿರುವುದಿಲ್ಲ. ಈ ಕ್ವಾಂಟಮ್‌ ಸಂಖ್ಯೆಯ ಬೆಲೆಗಳು 8 ಮತ್ತು 5 


ಮಾತ್ರ ಆಗಿರಲು ಸಾಧ್ಯ. ಇಲೆಕ್ಟಾನ್‌ ಭ್ರಮಣವು ಗಡಿಯಾರದ ಮುಳ್ಳಿನ ಚಲನೆಯ 


| 
ದಿಕ್ಕಿನಲ್ಲಿದ್ದರೆ ಅದರ ಕ್ವಾಂಟಮ್‌ ಸಂಖ್ಯೆ *5 ಎಂದೂ, ಅದರ ವಿರುದ್ಧ ದಿಕ್ಕಿನಲ್ಲಿದ್ದರೆ 


] 
ಅದರ ಕ್ವಾಂಟಮ್‌ ಸಂಖ್ಯೆ ಡ್ಯ ಎಂದೂ ಪರಿಗಣಿಸಲಾಗುತ್ತದೆ. ಅವುಗಳನ್ನು 


ಅನುಕ್ರಮವಾಗಿ 1? ಮತ್ತು |} ಚಿಹ್ನೆಗಳಿಂದ ಸೂಚಿಸುತ್ತಾರೆ. 
ಒಂದು ಕಕ್ಷಕದಲ್ಲಿ ಗರಿಷ್ಠ ಏರಣು ಇಲೆಕ್ಟ್ರಾನ್‌ಗಳು ಮಾತ್ರ ಇರಲು ಸಾಧ್ಯ ಮತ್ತು 
ಪಾಲಿಯ ಬಹಿಷ್ಕರಣ ತತ್ವದಂತೆ ಅವುಗಳು ಜೆ ಸರ ವಿರುದ್ಧ ಭ್ರಮಣ ಹೊಂದಿರುತ್ತವೆ. 
ಕೋಷ್ಟಕ: ಕ್ವಾಂಟಮ್‌ ಸಂಖ್ಯೆಯ ಲಕ್ಷಣಗಳು 


ಕ್ವಾಂಟಮ್‌ ಕ್ವಾಂ.ಸಂ.ಯ ಸಾಧ್ಯ ವಿರುವ ಕ್ವಾಂ.ಸಂ.ಯ 
ಸಂಖೆಯ ಹೆಸರು ಬೆಲೆಗಳು ವೆಶಿ 
ರಿ p ಷ್ಟ 

ಸಂಕೇತ 
n ಪ್ರಧಾನ ಕ್ವಾಂ.ಸ೦. ೧5.1, 2, 3,4,5,...7ಾ್‌ ಕಕ್ಷಕಗಳ ಚೈತನ್ಯ ಮತ್ತು 

ಹಿ ಗಾತ್ರ 
| ಉಪಪ್ರಧಾನ ಕ್ವಾಂ.ಸ೦. 1 ಜಲ್ದಿ ಯತಿ 2. ಕಕ್ಷಕಗಳ ಆಕೃತಿ 
m ಕಾಂತೀಯ ಕ್ವಾಂ.ಸಂ.. ಗಾಷ 1, ...0,...*! ಕಕ್ಷಕಗಳ ದಿಕ್ಕು 

ಲು 
shel | 
$ ಭ್ರಮಣ ಕ್ವಾಂ.ಸಂ. 5$ಷ *5 ಸಚ್ಚಾ ಸ ಸ ಇಲೆಕ್ಟಾನ್‌ ಭ್ರಮಣದ 
ದಿಕು 


ಜಾ ವವು ೨ ನಾಸ ಸ್ಯ ಸಸ್ಯ್ಯ್ಯ್ಯಸ,ಸ್ರ,ತಸ್ಠ್ರಸತ್ಯ್ಣೂ 


30 ರಸಾಯನ ವಿಜ್ಞಾನ 


ಕೋಷ್ಟಕ : ಪ್ರಧಾನ ಮತ್ತು ಉಪಚೈತನ್ಯಮಟ್ಟಗಳ ಕಕ್ಷಕಗಳು 
ಮತ್ತು ಇಲೆಕ್ಟಾನ್‌ ಸಂಖ್ಯೆ 


—1, 0, +1 
—2,—1,0, +1, +2 
—3,-—2,-—1,0 
+1, +2, +3 


ಬ್ರ 
ಸಂಖ್ಯೆಗಳು 


ಸ ಸಂ. 


ಕಕ್ಷಕದ ಪರಿಕಲ್ಪನೆ 

“ವಿಕಿರಣ ಶಕ್ತಿಯ ಕ್ವಾಂಟಮ್‌ ಸಿದ್ಧಾಂತದ ತತ್ವವನ್ನು ಒಪ್ಪಿಕೊಳ್ಳಲಾಗಿದೆ. ಇಲೆಕ್ಟಾನುಗಳಿಗೆ 
ದ್ರವ್ಯ ಮತ್ತು ಅಲೆಗಳ "ಅಕ್ಷಣಗಳಿವೆಯೆಂಬುದನ್ನು ಅರಿತಿದ್ದೇವೆ. ಒಮ್ಮೆಲೇ ಇಲೆಕ್ಟಾನಿನ 
ಸ್ಥಾನ ಮತ್ತು ವೇಗಗಳನ್ನು ಕರಾರುವಾಕ್ಕಾಗಿ ಅಳೆಯಲಾಗದೆಂದು ತಿಳಿದಿದ್ದೇವೆ" ಪಃ 


ಪರಮಾಣು ರಚನೆ 31 


ಹಿನ್ನೆಲೆಯಲ್ಲಿ ಇಲೆಕ್ಟಾನ್‌ "ನಿಶ್ಚಿತಪಥ'ದಲ್ಲಿ ಚಲಿಸುತ್ತದೆಂಬ ಬೋರನ ಸಿದ್ಧಾಂತ 
ಅರ್ಥಕಳೆದುಕೊಳ್ಳುತ್ತದೆ. ಇಲೆಕ್ಟಾನು ಇರುವ ಸ್ಥಾನ ಮತ್ತು ಚಲಿಸುವ ಪಥವನ್ನು ನಿಖರವಾಗಿ 
ತಿಳಿಯಲು ಸಾಧ್ಯವಿಲ್ಲದಿದ್ದರೂ, ಅದು ಇರಬಹುದಾದ ಸಂಭವನೀಯ ಪ್ರದೇಶವನ್ನು 
ಗುರುತಿಸಬಹುದು. ಇಲೆಕ್ಟಾನ್‌ ಮೋಡದ ಸುಮಾರು 90% ಸಂಭವನೀಯತೆ ವಲಯದ 
ಮೇರೆಛೀಗಧಗೀಗy)ಯನ್ನು ಗುರುತಿಸಿ, ಅದನ್ನು ಕಕ್ಷಕ (೦rbital)ವೆ೦ದು ಕರೆಯಲಾಗುತ್ತದೆ. 

ವ್ಯಾಖ್ಯೆ: ನ್ಯೂಕ್ಷಿಯಸ್‌ನ ಸುತ್ತ ಅವಕಾಶದಲ್ಲಿ ಇಲಕ್ಟಾನ್‌ ಇರಬಹುದಾದ ಅಧಿಕ 
ಸಂಭವನೀಯ ಪ್ರದೇಶವನ್ನು "ಕಕ್ಷಕ'ವೆನ್ನಲಾಗುತ್ತದೆ. 

ಕಕ್ಷೆ (0ಗು॥)ಗೂ “ಕಕ್ಷಕ' (orbital) ಇರುವ ವ್ಯತ್ಯಾಸಗಳನ್ನು ಈ ಕೆಳಗಿನ 
ಕೋಪ್ಪಕದಲ್ಲಿ ನೀಡಲಾಗಿದೆ. 


ಕೋಷ್ಟಕ : ಕಕ್ಷೆ ಮತ್ತು ಕಕ್ಷಕಗಳಿಗಿರುವ ವ್ಯತ್ಯಾಸಗಳು 


. ಇದು ಷಾ; ಸುತ್ತ ಇಲೆಕ್ಟ್ರಾನ್‌ 
ಇರಬಹುದಾದ ಮೂರು ಆಯಾಮಗಳ 
ಸಂಭವನೀಯ ವಲಯ. 

. ಕಕ್ಷೆಗಳು ಸಮತಲದಲ್ಲಿ ವೃತ್ತಾಕಾರದಲ್ಲಿವೆ. |2. ಕಕ್ಷಕಗಳಿಗೆ ಬೇರೆ ಬೇರೆ ಆಕಾರಗಳಿವೆ. 
. ಕಕ್ಷೆಗಳಿಗೆ ದಿಶಾಲಕ್ಷಣವಿಲ್ಲ 3. ಕಕ್ಷಕಗಳಿಗೆ ದಿಶಾ ಲಕ್ಷಣವಿರುವುದರಿಂದ 
ಅಮು ಬೇರೆ ಬೇರೆ ದಿಕ್ಕುಗಳ 


ಅಭಿವಿನ್ಯಾಸದಲ್ಲಿರುತ್ತವೆ. 
- ಕಕ್ಷೆಗಳಲ್ಲಿರುವ ಇಲೆಕ್ಟ್ರಾನ್‌ನ ಸ್ಥಿತಿಯನ್ನು 4. ಕಕ್ಷಕಗಳಲ್ಲಿರುವ ಇಲೆಕಾನ್‌ಗಳ ಸ್ಥಿತಿಯನ್ನು 
ಸೂಚಿಸಲು ಪ್ರಧಾನ ಕ್ವಾಂಟಮ್‌ ಸಂಖ್ಯೆ ಸೂಚಿಸಲು n, | 77 ಮತ್ತು $s ಎಂಬ 
n ಸಾಕು. ನಾಲ್ಕು ಕ್ವಾಂಟಮ್‌ ಸಂಖ್ಯೆ ಗಳು 
ಬೇಕಾಗುತ್ತವೆ. 
5. ಒಂದು ಕಕ್ಷೆಯಲ್ಲಿ ಗರಿಷ್ಠ 2/5 ಸಂಖ್ಯೆಯ |5. ಒಂದು ಕ್ಷನದಲ್ಲಿ ಗರಿಷ್ಠ 2 ಇಲೆಕ್ಟ್ರಾನ್‌ಗಳು 
ಇಲೆಕ್ಟಾನ್‌ಗಳು ಇರಲು ಸಾಧ್ಯ. ಮಾತ್ರ ಇರಲು ಸಾಧ್ಯ. 


ಕಕ್ಷಕಗಳ ಆಕಾರಗಳು 


ಕಕ್ಷಕದ ಆಕಾರವು ಅದರ ಕೋನೀಯ ಸಂವೇಗ ಕ್ವಾಂಟಮ್‌ ಸಂಖ್ಯೆ 1(ಉಪಪ್ರಧಾನ 
ಕ್ವಾಂಟಮ್‌ ಸಂ ಖೈ)ನಿಂದ ನಿರ್ಧರಿತವಾಗುತ್ತದೆ. ಕಕ್ಷಕವನ್ನು ಚದುರಿದ ಇಲೆಕ್ಟ್ರಾನ್‌ 
ಮೋಡವನ್ನಾಗಿ ಚಿ ತ್ರಿಸುವ ಬದಲು, ಇಲೆಕ್ಟ್ರಾನ್‌ ಮೋಡದ. ಅತಿಸಾಂದ್ರ ಪ್ರದೇಶಕ್ಕೆ 
ಮೇರೆ ಜಾ bಂundary)ಯನ್ನು ಗುರುತಸುವ ಮೂಲಕ ಚಿತ್ರಿಸ ಲಾಗುತ್ತದೆ. 1=0 
ಆದರೆ 5 ಕಕ್ಷಕವೆಂದೂ, 1೨ 1ಆದರೆ pಕಕ್ಷಕಗಳೆಂದೂ, ಜಾ, 6 ಕಕ್ಷಕಗಳೆಂದೂ 
ಮತ್ತು 1-3 ಆದರೆ " ಕಕ್ಷಕಗಳೆಂದೂ ಈಗಾಗಲೇ ಅರಿತಿದ್ದೇವೆ. ಪ್ರಧಾನ ಕ್ವಾಂಟಮ್‌ 
ಸಂಖ್ಯೆ n ಹೆಚ್ಚಿದಂತೆ ಕಕ್ಷಕಗಳ ಗಾತ್ರ ಹೆಚ್ಚುತ್ತದೆ. 


32 ರಸಾಯನ ವಿಜ್ಞಾನ 


$-ಕಕ್ಷ ಕದ ಆಕಾರ 
; ಉಪಕಕ್ಷೆಯಲ್ಲಿ ಒಂದೇ ಒಂದು ಕಕ್ಷಕವಿದ್ದು, ಅದು ಗೋಳಾಕಾರದಲ್ಲಿದೆ. 


p-ಕಕ್ಷಕದ ಆಕಾರ 
p ಉಪಕಕ್ಷೆಯ ಕಕ್ಷಕಗಳು ಡಂಬೆಲ್‌ ಆಕಾರದಲ್ಲಿವೆ. p-ಕಕ್ಷಕಗಳು ಮೂರು ಸಮಶಕ್ತಿಯ 
ಕಕ್ಷಕಗಳಾಗಿದ್ದು ಅವು , » ಮತ್ತು 2 ಅಕ್ಷಗಳಲ್ಲಿ ಅಭಿವಿನ್ಯಾಸ ಹೊಂದಿರುವುದರಿಂದ 
ಅವುಗಳನ್ನು ಅನುಕ್ರಮವಾಗಿ ಗ,.?, ಮತ್ತು ೧, ಕಕ್ಷಕಗಳೆನ್ನುತ್ತಾರೆ. 
Y y 
Y 


2, ಕಕ್ಷಕ 29) ಕಕ್ಷಕ 2p, ಕಕ್ಷಕ 


d-ಕಕ್ಷಕಗಳ ಆಕಾರ 
6 ಉಪಕಕ್ಷೆಯ ಕಕ್ಷಕಗಳ ಒಟ್ಟು ಸಂಖ್ಯೆ 5. ಇವುಗಳನ್ನು ರೈಲ, ರಲ: ಮತ್ತು 
ರ: ಕಕ್ಷಕಗಳೆಂದು ಕರೆಯುತ್ತಾರೆ. ಇವುಗಳು ಎರಡು ಡಂಬಲ್‌ಗಳ ಆಕಾರವನ್ನು 
ಪಡೆದಿರುತ್ತವೆ. ಕ್ಕ: ಕಕ್ಷಕವು ಒಂದು ಡಂಬೆಲ್‌ ಮತ್ತು ಇ-y ತಳದಲ್ಲಿ ಉಂಗುರಾಕೃತಿಯ 
ಆಕಾರವನ್ನು ಪಡೆದಿದೆ. (ಚಿತ್ರ ತೋರಿಸಿಲ್ಲ) 
[ಉಪಕಕ್ಷೆಗೆ ಒಟ್ಟು 7 ಕಕ್ಷಕಗಳಿದ್ದು ಅವುಗಳ ಆಕಾರ ತುಂಬ ಸಂಕೀರ್ಣವಾಗಿದೆ. 


ಆಫ್‌ಬಾ ತತ್ವ (ರಚನಾ ತತ್ವ) (Aufbau Principle) 

ಪರಮಾಣುವಿನ ತಳಮಟ್ಟದ (ಅ೦ದರೆ ಕನಿಷ್ಠ ಚೈತನ್ಯ ಅಥವಾ ಗರಿಷ್ಠ ಸ್ಥಿರತೆ)ಲ್ಲಿ, 
ಇಲೆಕ್ಟಾನುಗಳು ಒಂದಾದ ನಂತರ ಒಂದರಂತೆ ಚೈತನ್ಯದ ಏರಿಕೆಯ ಮಟ್ಟಕ್ಕನುಗುಣವಾಗಿ 
ಕಕ್ಷಕಗಳನ್ನು ಪ್ರವೇಶಿಸುತ್ತವೆ. ಇದರ ಅರ್ಥ - ಇಲೆಕ್ಟ್ರಾನು ಲಭ್ಯವಿರುವ ಕಕ್ಷಕಗಳಲ್ಲಿ 


ಪರಮಾಣು ರಚನೆ 33 


ಅತ್ಯ೦ತ ಕನಿಷ್ಠ ಶಕ್ತಿಯ ಕಕ್ಷಕವನ್ನು ಮೊದಲು ಪ್ರವೇಶಿಸುತ್ತದೆ. ಅದು ಪೂರ್ತಿಗೊಂಡ 
ನಂತರವೇ ಇಲೆಕ್ಟಾನುಗಳು ಅದಕ್ಕಿಂತ ಹೆಚ್ಚಿನ ಶಕ್ತಿಯ ಕಕ್ಷಕವನ್ನು ಪ್ರವೇಶಿಸುತ್ತದೆ. 
ಇದನ್ನು “ರಚನಾತತ್ವ' ಎನ್ನುವರು. 

ರಚನಾ ತತ್ವವನ್ನು ಹೀಗೆ ನಿರೂಪಿಸಬಹುದು: ಅ 

“ಪರಮಾಣುವಿನ ತಳಮಟ್ಟದಲ್ಲಿ, ಇಲೆಕ್ಟಾನುಗಳು ಲಭ್ಯವಿರುವ ಕಕ್ಷಕಗಳನ್ನು ಶಕ್ತಿಯ 
ಏರಿಕೆಯ ಕ್ರಮದಲ್ಲಿ ಪ್ರವೇಶಿಸುತ್ತವೆ.” 

1s ಕಕ್ಷಕವು ಅತ್ಯಂತ ಕನಿಷ್ಠ ಶಕ್ತಿಯದ್ದಾಗಿದೆ. ಆದ್ದರಿಂದ ಯಾವುದೇ ಪರಮಾಣುವಿನ 
ಮೊದಲೆರಡು ಇಲೆಕ್ಟ್ರಾನುಗಳು 15 ಕಕ್ಷಕದಲ್ಲಿರುತ್ತವೆ; ತದನಂತರ ಇಲೆಕಾನ್‌ಗಳು 
25 ಕಕ್ಷಕವನ್ನು ಪ್ರವೇಶಿಸುತ್ತವೆ. ಅನಂತರ 2p, 35, 3p ಹೀಗೆ ಈ ಕೆಳಗಿನ ಕ್ರಮದಲ್ಲಿ 
ಮುಂದುವರಿಯುತ್ತದೆ. 

159 ಆ 265 ಆ20 ಆ365 ಆತ ಆ46 ಆ36 ಆ40 ೮56 ಆ 46 ಆ50ಆ66. 

ಕೆಳಗಿನ ಚಿತ್ರ ಕಕ್ಷಕಗಳ ಶಕ್ತಿಯ" ಮಟ್ಟದ ಏರಿಕೆಯ ಕ್ರಮವನ್ನು ಸುಲಭವಾಗಿ 
ನೆನಪಿಡಲು ಸಹಕರಿಸುತ್ತದೆ. 


ಶ್ತ 
ನ 
ಎ 


ಆಫ್‌ಬಾ ತತ್ವದಂತೆ ಇಲೆಕಾನುಗಳು ತುಂಬುವ 
ಶಕ್ತಿಯ ಏರಿಕೆಯ ಕ್ರಮದಲ್ಲಿ ಕಕ್ಷ ಕಗಳು 


34 ರಸ್ಯಾಯನ ವಿಜ್ಞಾನ 


ಪೌಲಿಯ ಬಹಿಷ್ಕರಣ ತತ್ವ (Pauli’s Exclusion Principle) 

“ಒಂದು ತಂಮಾಗುವಿನ ಎರಡು ಇಲೆಕ್ಟಾನುಗಳು ನಾಲ್ಕೂ ಕ್ವಾಂಟಮ್‌ ಸಂಖ್ಯೆಗಳನ್ನು 
ಸಮವಾಗಿ ಹೊಂದಿರಲು ಸಾಧ್ಯವಿ 

ಒಂದು ಸಸುರ ಕಕ ಯಾವುದೇ ಎರಡು ಇಲೆಕ್ಟ್ರಾನುಗಳು ಒಂದು, 
ಎರಡು ಅಥವಾ ಮೂರು ಕ್ವಾಂಟಮ್‌ ಸಂಖ್ಯೆಗಳನ್ನು ಸಮವಾಗಿ ಹೊಂದಿರಲು ಸಾಧ್ಯ. 
ಆದರೆ ನಾಲ್ಕೂ ಕ್ವಾಂಟಮ್‌ ಸಂಖೆ ಗಳನ್ನು (8,117 ಮತ್ತು $) ಸಮವಾಗಿ ಹೊಂದುವುದು 
ಅಸಾಧ್ಯ. 

ಉದಾಹರಣೆಗೆ ಎರಡು ಇಲೆಕ್ಟಾನುಗಳನ್ನು ಹೊಂದಿದ ಹೀಲಿಯಮ್‌ ಪರಮಾಣುವನ್ನು 
ಪರಿಗಣಿಸಿದರೆ, ಅವುಗಳ ಕ್ವಾಂಟಮ್‌ ಸಂಖ್ಯೆಗಳು ಹೀಗಿರುತ್ತವೆ. 


* ಒಂದು ಇಲೆಕಾನು aisle ರಾಗಿ | MEU 
ಟ್ರ 


ಮತ್ತೊಂದು ಇಲೆಕ್ಟಾನು n=l 1=0 m=0 € ಮ ಎ 


ಮೇಲಿನ ಉದಾಹರಣೆಯಲ್ಲಿ ಹೀಲಿಯಮ್‌ ಪರಮಾಣುವಿನ ಎರಡು ಇಲೆಕ್ಟ್ರಾನುಗಳ 
7,1 ಮತ್ತು 11 ಕ್ವಾಂಟಮ್‌ ಸಂಖ್ಯೆಗಳು ಸಮವಾಗಿದೆ. ಆದರೆ ಸಿನ್‌ ಕ್ವಾಂಟಮ್‌ “ಸಂಖ್ಯೆ 
ಬೇರೆ ಬೇರೆಯಾಗಿರುವುದನ್ನು ಗಮನಿಸಿ. 


(n +1) ತತ್ವ: ((n +1) rule) 
ಎರಡು ಉಪಕಕ್ಷೆಗಳಲ್ಲಿ ಯಾವುದಕ್ಕೆ ಹೆಚ್ಚು ಮತ್ತು ಯಾವುದಕ್ಕೆ ಕಡಿಮೆ ಶಕ್ತಿಯಿದೆ 

ಎಂದು ತುಲನೆ ಮಾಡಿ ನಿರ್ಧರಿಸಲು ಈ ನಿಯಮ ಸಹಾಯಕಾರಿ. 

1. ಎರಡು ಉಪಕಕ್ಷೆಗಳಲ್ಲಿ ಯಾವುದಕ್ಕೆ (೧+) ಬೆಲೆಯ ಹೆಚ್ಚಿರುವುದೋ ಆ ಉಪಕಕ್ಷೆಯ 
ಶಕ್ತಿಯು ಹೆಚ್ಚಿರುತ್ತದೆ. ಆದ್ದರಿಂದ ಇಲೆಕ್ಟ್ರಾನು (n+) ಬೆಲೆ ಕಡಿಮೆಯಿರುವ 
ಉಪಕಕ್ಷೆಗೆ ಮೊದಲು ಹೋಗುತ್ತದೆ. 
ಉದಾ: 45 ಮತ್ತು 34 ಉಪಕಕ್ಷೆಗಳ (n +1) ಬೆಲೆಯನ್ನು ಲೆಕ್ಕ ಹಾಕಿದಾಗ 
45s ಉಪಕಕ್ಷೆ (15045054 
3d ಉಪಕಕ್ಷೆ (n+D=3+2=5 
ಆದ್ದರಿಂದ ಆಫ್‌ಬಾ ತತ್ವದನ್ವಯ ಕಡಿಮೆ ಚೈತನ್ಯ ಹೊಂದಿದ 4 ಉಪಕಕ್ಷೆಯನ್ನು 
ತುಂಬಿದ ನಂತರವೇ ಇಲೆಕ್ಟಾನುಗಳು 3d ಉಪಕಕ್ಷೆಯನ್ನು ಪ್ರವೇಶಿಸುತ್ತವೆ. 

2. ಎರಡು ಉಪಕಕ್ಷೆಗಳ (೧4ಗೆ' ) ಬೆಲೆಯು ಒಂದೇ ಆಗಿದ್ದಲ್ಲಿ ಇಬೆಲೆಯು. ಹೆಚ್ಚಿರುವ 
ಉಪಕಕ್ಷೆಯು ಅಧಿಕ ಶಕ್ತಿ ಹೊಂದಿರುತ್ತದೆ. 
ಉದಾ: 3p ಮತ್ತು 45 ಉಪಕಕ್ಷೆಗಳನ್ನು ಪರಿಗಣಿಸಿದಾಗ, 

30 ಉಪಕಕ್ಷೆ +1 =3+1=4 

4s ಉಪಕಕ್ಷೆ (n+) =4+0=4 

ಎರಡೂ ಉಪಕಕ್ಷೆಗಳ (೧+) ಮೌಲ್ಯ ಒಂದೇ ಆಗಿದೆ: "ಆದರೆ 4 ಉಪಕಕ್ಷೆಯ 
n ಬೆಲೆ 3p ಉಪಕಕ್ಷೆಗಿಂತ ಹೆಚ್ಚಿರುವುದರಿಂದ, 4೩ ಉಪಕಕ್ಷೆಯು ಅಧಿಕ 
ಶಕ್ತಿಯುಳ್ಳದ್ದಾಗಿರುತ್ತದೆ. ಇದರ ಅರ್ಥ, 3p ಉಪಕಕ್ಷೆಗಳು ತುಂಬಿದ ನಂತರವೇ 
ಇಲೆಕ್ಟಾನುಗಳು 45 ಉಪಕಕ್ಷೆಗೆ ಹೋಗುತ್ತದೆ. 


ಪರಮಾಣು ರಚನೆ 35 


ಹುಂಡನ ಗರಿಷ್ಠ ಗುಣಿತತೆ ನಿಯಮ 
(Hund’s rule of maximum multiplicity) 

“ಸಮಾನ ಶಕ್ತಿಯ ಕಕ್ಷ ಕಗಳಲ್ಲಿ, ಇಲೆಕ್ಟಾನ್‌ ಗಳು ಜೋಡಿಗೊಳ್ಳುವ ಮೊದಲು, ಲಭ್ಯವಿರುವ 

ಎಲ್ಲ ಕಕ್ಷ ಕಗಳೂ. ಒಂಟಿ ' ಇಲೆಕ್ಟಾನ್‌ನಿಂದ ತುಂಬಿರಬೇಕು.” 

ಪ "ನಿಯಮದ ಪ್ರಕಾರ, ॥. ಮತ್ತು (ಉಪಕಕ್ಷೆಗಳಲ್ಲಿ ಲಭ್ಯವಿರುವ ಎಲ್ಲ ಕಕ್ಷಕಗಳಲ್ಲಿ 
ತಲಾ ಒಂದು ಇಲೆಕ್ಟಾನ್‌ ತುಂಬಿದ ನಂತರವೇ, ಇಲೆಕ್ಟಾನುಗಳು ಜೋಡಿಯಾಗಲು 
ಪ್ರಾರಂಭಿಸುತ್ತವೆ. 

ಈ ಕೆಳಗಿನ ಪರಮಾಣುಗಳ ಇಲೆಕ್ಟ್ರಾನ್‌ ವಿನ್ಯಾಸವನ್ನು ಪರಿಶೀಲಿಸಿ. 

p-ಕಕ್ಷಕಗಳಲ್ಲಿ ಇಲೆಕ್ಟ್ರಾನ್‌ 


ಬೋರಾನ್‌ನ ನಂತರದ ಕಾರ್ಬನ್‌ ಪರಮಾಣುವಿನ 20" ನಲ್ಲಿರುವ ಎರಡು 
ಇಲೆಕ್ಟಾನುಗಳನ್ನು ಗಮನಿಸಿ. ಆ ಎರಡು ಇಲೆಕ್ಟ್ರಾನುಗಳು Px ಕಕ್ಷಕದಲ್ಲಿ ಒಟ್ಟಿಗೆ 
ಜೋಡಿಯಾಗುವುದಿಲ್ಲ. ಬದಲಾಗಿ ಒಂದು ಇಲೆಕ್ಟಾನು Px ಕಕ್ಷಕದಲ್ಲಿದ್ದರೆ ಮತ್ತೊಂದು 
ಇಲೆಕ್ಟ್ರಾನು py ಕಕ್ಷಕವನ್ನು ಪ್ರವೇಶಿಸುತ್ತದೆ. kun ಮುಂದೆ ನೈಟ್ರೋಜನ್‌ 


ಪರಮಾಣುವಿನಲ್ಲಿರುವ ಮೂರು 2p ಇಲೆಕ್ಟಾನುಗಳು ಒಂಟಿಯಾಗಿ ತಲಾ 


ಒಂದೊಂದರಂತೆ ,,ಗ ಮತ್ತು ಗ, ಕಕ್ಷಕಗಳಲ್ಲಿ ಇರುತ್ತವೆ. ಆಕ್ಷಿಜನ್‌ನಲ್ಲಿ 
pಕಕ್ಷಕಗಳಲ್ಲಿ ಈಗಾಗಲೇ ತಲಾ ಒಂದು ಇಲೆಕ್ಟ್ರಾನ್‌ ಇರುವುದರಿಂದ ನಾಲ್ಕನೇ ಇಲೆಕ್ಟ್ರಾನ್‌ 
Pp, ಕಕ್ಷಕದಲ್ಲಿ ಮೊದಲೇ ಇರುವ ಇಲೆಕ್ಟಾನ್‌ನೊಂದಿಗೆ ಜೋಡಿಯಾಗುವುದನ್ನು ಗಮನಿಸಿ. 


[es ಕಮ ಮುಂದುವರೆದು ನಿಯಾನ್‌ನ p ಕಕ್ಷಕಗಳಲ್ಲಿರುವ ಆರು ಇಲೆಕ್ಟಾಾನುಗಳು 3 
ಜೋಡಿಗಳಾಗುತ್ತವೆ. 


36 ರಸಾಯನ ವಿಜ್ಞಾನ 


ಅರ್ಧಾಂಶ ತುಂಬಿದ ಮತ್ತು ಸಂಪೂರ್ಣ ತುಂಬಿದ ಉಪಕಕ್ಷೆ ಯ ಕಕ್ಷ ಕಗಳ 

ಹೆಚ್ಚುವರಿ ಸ್ಥಿರತೆ (Extra stability of half filled and completely 

filled set of orbitals) 

ಉಪಕಕ್ಷೆಯಲ್ಲಿರುವ ಸಮಾನ ಶಕ್ತಿಯ ಒಂದು ಸೆಟ್‌ ಕಕ್ಷಕಗಳಲ್ಲಿ, ಲಭ್ಯವಿರುವ 
ಕಕ್ಷಕಗಳು ಅರ್ಧಾಂಶ (50%) ತುಂಬಿದ್ದರೆ ಅಥವಾ ಸಂಪೂರ್ಣ (100%) ತುಂಬಿದ್ದರೆ 
ಅವುಗಳು ಅತ್ಯಂತ ಸ್ಥಿರ. 

ಉದಾ: 

|. ನೈಟ್ರೋಜನ್‌ ಪರಮಾಣು (ಪ.ಸಂ.7)ವಿನ pಕಕ್ಷಕಗಳಲ್ಲಿರುವ ಒಟ್ಟು ಇಲೆಕ್ಟ್ರಾನ್‌ಗಳ 
ಸಂಖ್ಯೆ 3. p ಕಕ್ಷಕಗಳ ಗರಿಷ್ಠ ಅವಕಾಶ 6. ಅಂದರೆ pಕಕ್ಷಕಗಳು 50% 
ತುಂಬಿದುದರಿಂದ ನೈಟ್ರೋಜನ್‌ ಪರಮಾಣು ಸುಸ್ಥಿರ. 

2. ನಿಯಾನ್‌ ಪರಮಾಣು (ಪ.ಸಂ. 10)ವಿನ ನಕಕ್ಷಕಗಳಲ್ಲಿ ಒಟ್ಟು 6 ಇಲೆಕ್ಟಾನ್‌ಗಳಿವೆ. 
pಕಕ್ಷಕಗಳ ಗರಿಷ್ಠ ಅವಕಾಶವೂ 6 ಇಲೆಕ್ಟಾಾನುಗಳು. ಅಂದರೆ '9ಕಕ್ಷಕಗಳು ಪೂರ್ಣ 
ಭರ್ತಿಯಾದಂತಾಯಿತು. ಆದ್ದರಿಂದ ನಿಯಾನ್‌ ಪರಮಾಣುವು ಸ್ಥಿರವಿನ್ಯಾಸ 
ಹೊಂದಿದೆ. 


ಇಲೆಕ್ಟ್ರಾನ್‌ ವಿನ್ಯಾಸ - ನಿಯಮಗಳ ಸಾರಾಂಶ 
ಸೆಮಾಣುಗಳ. ಇಲೆಕ್ಟಾನ್‌ ಎನ್ಯಾಸವನ್ನು ಬರೆಯುವಾಗ ಈ ಕೆಳಗಿನ ನಿಯಮಗಳನ್ನು 
ಪಾಲಿಸಬೇಕು. 
1. ಆಫ್‌ಬಾ ತತ್ವದ ಪ್ರಕಾರ ಇಲೆಕ್ಟಾನುಗಳು ಕಡಿಮೆ ಶಕ್ತಿಯ ಚೈತನ್ಯಮಟ್ಟವನ್ನು 
ಮೊದಲು ಪ್ರವೇಶಿಸುತ್ತವೆ. 


2. ಯಾವುದೇ ಪ್ರಧಾನ ಕಕ್ಷೆಯಲ್ಲಿರಬಹುದಾದ ಗರಿಷ್ಠ ಇಲೆಕ್ಟ್ರಾನುಗಳ ಸಂಖ್ಯೆ 215. 

3. 5, ॥, 4 ಮತ್ತು £ ಉಪಕಕ್ಷೆಗಳಲ್ಲಿರಬಹುದಾದ ಗರಿಷ್ಠ ಇಲೆಕ್ಟ್ರಾನುಗಳ "ಸಂಖ್ಯೆ 
ಅನುಕ್ರಮವಾಗಿ 2, 6, 10 ಮತ್ತು 14. 

4. ಪಾಲಿ ಬಹಿಷ್ಕರಣ ತತ್ವದಂತೆ ಒಂದು ಕಕ್ಷಕದಲ್ಲಿ ಎರಡಕ್ಕಿಂತ ಹೆಚ್ಚು ಇಲೆಕ್ಟ್ರಾನುಗಳು 
ಇರಲು ಸಾಧ್ಯವಿಲ್ಲ. 

5. ಹುಂಡನ ನಿಯಮದಂತೆ, ಲಭ್ಯವಿರುವ ಸಮಾನ ಶಕ್ತಿಯ ಎಲ್ಲ ಕಕ್ಷಕಗಳು ತಲಾ 
ಒಂದು ಇಲೆಕ್ಟಾನ್‌ ಪಡೆದ ನಂತರವೇ, ಇಲೆಕ್ಟಾನುಗಳು ಜೋಡಿಯಾಗುತ್ತವೆ. 

6. ಅರೆತುಂಬಿದ ಮುತ್ತು ಪೂರ್ತಿ ತುಂಬಿದ ಉಪೆಕಕ್ಷೆಯ ಕಕ್ಷಕಗಳು ಹೆಚ್ಚಿನ. ಸ್ಥಿರತೆ 


ನೀಡುತ್ತವೆ. 


ಪರಮಾಣುಗಳ ಇಲೆಕ್ಟ್ರಾನ್‌ ವಿನ್ಯಾಸ 

ಆಫ್‌ಬಾ (ರಚನಾ ತಫೆ ತತ್ವದ ಅನ್ವಯ ಇಲೆಕ್ಟಾನುಗಳ ನ್ನು ಪ್ರಧಾನ ಚೈತನ್ಯಮಟ್ಟ. 
ಉಪಪ್ರಧಾನ ಮಟ್ಟ ಮತ್ತು ಕಕ್ಷಕಗಳಿಗೆ "ಶಕ್ತಿಯ ಏರಿಕೆಯ ಕ್ರಮದಲ್ಲಿ ಹಂಚುವುದನ್ನು 
ಪರಮಾಣುಗಳ ಇಲೆಕ್ಟಾನ್‌ ವಿನ್ಯಾಸ ಎನ್ನ ಲಾಗುತ್ತದೆ. ಈ ಕೆಳಗೆ ಪರಮಾಣು ಸಂಖ್ಯೆ h 
ರಿಂದ 54ರವರೆಗಿನ ಪೆರಮಾಣುಗಳ ಇಲೆಕ್ಟಾನ್‌' ವಿನ್ಯಾಸ ನೀಡಲಾಗಿದೆ. 


ಪರಮಾಣು ರಚನೆ 37 


Sc 
Ti 


ಪರಮಾಣು ಇಲೆಕ್ಟ್ರಾನ್‌ ವಿನ್ಯಾಸ 


ಹೈಡ್ರೋಜನ್‌ 15! 
ಹೀಲಿಯಮ್‌ 152 
ಲೀಧಿಯಮ್‌ 15225! ಅಥವಾ ([624' 


ಬೆರಿಲಿಯಮ್‌ |? [He]2s? 
ಬೋರಾನ್‌ 15225320... [16125320 
ಕಾರ್ಬನ್‌ 15 2_ 2/5 [1161257207 


ನೆ ಟ್ರೋಜನ್‌ 152252 2p” [He]2s? 2p” 


ಆಕ್ಸಿಜನ್‌ 152252 2 (He]2s? 2p" 
ಫ್ಲೂರಿನ್‌ 1s?25>2p5  [Helzs’2p” 
ನಿಯಾನ್‌ 15252 (1161257 2/5 


ಸೋಡಿಯಮ್‌ [Ne]! 
ಮ್ಯಾಗ್ಸೀಸಿಯಮ್‌ [Ne]3? 
ಅಲ್ಯುಮಿನಿಯಮ್‌ [Ne]3? 3p 


ಸಿಲಿಕನ್‌ [Ne]3s” 3p” 
ಪಾಸ್ಪರಸ್‌ [Ne]3s?3p” 
x 22.4 
ಸಲ್ಫರ್‌ [Ne]3s 3p 
ಕ್ಲೋರಿನ್‌ [Ne]3s” 3p 
ಆರ್ಗಾನ್‌ [Ne]3s”3p° 


ಪೊಟ್ಯಾಸಿಯಮ್‌ [Aಿr]4! 
ಕಾಲಿಯಮ್‌ [Arl4s? 
ಸ್ಮ್ಯಾಂಡಿಯಮ್‌ [Ar]3d'4? 
ಟೈಟಾನಿಯಮ್‌ [A]34?45? 
ವೆನೇಡಿಯಮ್‌ [Ar]3d34s? 


38 ರಸಾಯನ ವಿಜ್ಞಾನ 


24 
25 
26 
27 
28 
29 
30 
31 

32 
33 
34 
35 
36 
37 
38 
39 
40 
4] 

42 
43 
44 
45 
46 
47 


Pd 


Ag 


ಕ್ರೋಮಿಯಮ್‌ 
ಮ್ಯಾಂಗನೀಸ್‌ 


ಅಯರ್ನ್‌ (ಕಬ್ಬಿಣ) 


ಕೋಬಾಲ್ಟ್‌ 
ನಿಕೆಲ್‌ 

ಕಾಪ್ಟರ್‌ (ತಾಮ್ರ) 
ಜಿಂಕ್‌ 
ಗ್ಯಾಲಿಯಮ್‌ 
ಜರ್ಮೇನಿಯಮ್‌ 
ಆರ್ಸೆನಿಕ್‌ 
ಸೆಲೀನಿಯಮ್‌ 
ಬ್ರೋಮಿನ್‌ 
ಕ್ರಪ್ಪಾನ್‌ 
ರುಬೀಡಿಯಮ್‌ 
ಸ್ಟಾನ್‌ಶಿಯಮ್‌ 
ಯಿಟ್ರಿಯಮ್‌ 
ಜರ್ಕೋನಿಯಮ್‌ 
ನಿಯೋಬಿಯಮ್‌ 
ಮಾಲಿಬ್ದಿನಮ್‌ 
ಟೆಕ್ನೀಶಿಯಮ್‌ 
ರುಧೇನಿಯಮ್‌ 
ರೋಡಿಯಮ್‌ 
ಪೆಲ್ಲೇಡಿಯಮ್‌ 


[Ar]3d° 4s! 
[Ar]3d° 4s? 
[Ar]3d54s> 
[Ar]3d’ 4s? 
[Ar]3d5 4s? 
[Ar]3d' 94s! 
[Ar]3d'? 4s 


[13610453401 


(36104242 


(೯1361424೧7 
(13610452405 
(13619492405 
[Ar]3d'?45°4p5 
[Kr]Ss' 

[Kr]5s? 
[Kr]4d'5s? 
(1011462552 
[Kr]4d’5s? 
[Kr]4d’ 5s! 
[Kr]4d’ 5s? 
[Kr]4d’ 5s! 
[Kr]4d® 54! 
[Kr]ad 


ಆರ್ಜೆ೦ಟಮ್‌ (ಸಿಲ್ವರ್‌) (11461054! 


ಪರಮಾಣು ರಚನೆ 39 


“೦ 00 J ರಾ UN ಹಾ WN 


— 
Oo 


11, 


48 Cd ಕ್ಯಾಡ್ಮಿಯಮ್‌ (Kr]4ad'? 5s 


49 In ಇಂಡಿಯಮ್‌ [Kr]4d'95s? Sp! 

50 Sn ಸ್ಟ್ಯಾನಮ್‌ (ಟಿನ್‌) [Kr}4d'95s? 5p” 

5] Sb ಆ್ಯಂಟಿಮನಿ (1:7]461956250 

52 Te ಟೆಲ್ಯೂರಿಯಮ್‌ [1]46105535%5 

53 I ಅಯೋಡಿನ್‌ [Kr]4d'? 5s 5p’ 

54 Xe ಕೆನಾನ್‌ [Kr]4d'? 5s sp° 
ಪ್ರಶ್ನೆಗಳು 


. ಒಂದು ಅಂಕದ ಪ್ರಶ್ನೆಗಳು 
. ಈ ಕೆಳಗಿನವುಗಳಿಗೆ ವ್ಯಾಖ್ಯೆಗಳನ್ನು ನೀಡಿರಿ. 


ಅ) ತರಂಗಾಂತರ ಆ) ಆವೃತ್ತಿ 

ಇ) ಪರಮಾಣು ಈ) ಪರಮಾಣು ಸಂಖ್ಯೆ 

ಉ) ಪರಮಾಣುರಾಶಿ ಸಂಖ್ಯೆ ಊ) ಪಾಲಿಯ ಬಹಿಷ್ಕರಣ ತತ್ವ 
ಯ) ಹುಂಡನ ನಿಯಮ ಖೂ) ರೇಖಾ ರೋಹಿತ 


. ರೋಹಿತದಲ್ಲಿ ದೃಗ್ಲೋಚರವಲಯವೆಂದರೇನು? 

: ದೃಗ್ಲೋಚರವಲಯದ ತರಂಗಾಂತರ ವ್ಯಾಪ್ತಿಯೆಷ್ಟು? 

್ಸ ಸಮಸ್ಸಾನಿಗಳೆಂದರೇನು? 

4 ಇಲೆಕ್ಟಾನುಗಳ ಕಕ್ಷಕಗಳನ್ನು ಅವುಗಳ ಶಕ್ತಿ ಮಟ್ಟದ ಏರಿಕೆಯ ಕ್ರಮದಲ್ಲಿ ಬರೆಯಿರಿ. 


ಇಲೆಕ್ಟ್ರಾನ್‌ ವಿನ್ಯಾ ಸವೆಂದರೇನು? 


4 ಪರಮಾಣುವಿನಲ್ಲಿರುವ ಮೂಲಭೂತ ಕಣಗಳಾವುವು? 
ಸ ನ್ಯೂಕ್ಷಿಯಾನುಗಳು ಎಂದರೆ ಯಾವುವು? | 
ಕ ಇಲೆಕ್ಟ್ರಾನ ಅಧಿಕ ಚೈತನ್ಯ ಮಟ್ಟದಿಂದ ಕಡಿಮೆ ಚೈತನ್ಯಮಟ್ಟದ ಕಕ್ಷೆಗೆ ಜಿಗಿದಾಗ 


ಹೆಚ್ಚುವರಿ ಶಕ್ತಿ ಏನಾಗಿ ಮಾರ್ಪಡುತದೆ? 


ಸ ನ್ಯೂಟ್ರಾನನ್ನು. ಯಾರು ಸಂಶೋಧಿಸಿದರು? 


ತರಣಿ" ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? 


11. ಎರಡು ಅಂಕದ ಪ್ರಶ್ನೆಗಳು 


“kN 


ಸಮಸ್ಥಾನಿಗಳು ಎ೦ದರೇನೆಂಬುದನ್ನು ಉದಾಹರಣೆಯೊಂದಿಗೆ ವಿವರಿಸಿ. 
ಡಿ ಬ್ರಾಗ್ಗೀ ಸಮೀಕರಣವನ್ನು ನಿಷ್ಠನ್ನಿಸಿ. 

ಹೈಸೆನ್‌ಬರ್ಗ್‌ನ ಅನಿಶ್ಚಿತತಾ ನಿಯಮದ ಸ್ವಾರಸ್ಯವೇನು? 

ಕ್ವಾಂಟಮ್‌ ಸಂಖ್ಯೆಗಳೆಂದರೇನು? ಅವುಗಳ "ಅಗತ್ಯತೆ ಏನು?) 
ರೇಖಾರೋಹಿತದ' ಸೂಕ್ಷ್ಮ ಸಂರಚನೆಯ ಮೂಲ "ಯಾವುದು9 


40 ರಸಾಯನ ಎಜ್ಜ್ಞಾನ 


6. ಪ್ರಧಾನ ಚೈತನ್ಯ ಮಟ್ಟದಲ್ಲಿರಬಹುದಾದ ಗರಿಷ್ಠ ಇಲೆಕ್ಟ್ರಾನುಗಳ ಸಂಖ್ಯೆ ಎಷ್ಟು? 

7. KLM ಮತ್ತು ೫ ಕವಚಗಳ ಪ್ರಧಾನ ಕ್ವಾಂಟಮ್‌ ಸಂಖ್ಯೆಗಳೇನು? 

8. ೧=2ಚೈತನ್ಯಮಟ್ಟದಲ್ಲಿರುವ ಇಲೆಕ್ಟಾನುಗಳ 1. ಮತ್ತು *ಕ್ವಾಂಟಮ್‌ ಸಂಖ್ಯೆಗಳನ್ನು 
ಪಟ್ಟಿ ಮಾಡಿ. 

9. ಆಫ್‌ಬಾ ತತ್ವವೆ೦ದರೇನು? ವಿವರಿಸಿ. 

10. ಇಲೆಕಾನುಗಳು 4 ಉಪಕಕ್ಷೆಯನ್ನು ಪೂರ್ತಿಗೊಳಿಸಿದ ನಂತರವೇ 34 ಉಪಕಕ್ಷೆಯನ್ನು 
ಪ್ರವೇಶಿಸುತ್ತವೆ. ಏಕೆ ಎಂಬುದನ್ನು ಸ್ಪಷ್ಟಪಡಿಸಿ. 

11. ಪಾಲಿಯ ಬಹಿಷ್ಟರಣ ತತ್ವವನ್ನು ಹೀಲಿಯಮ್‌ ಪರಮಾಣುವಿನ ಇಲೆಕ್ಟಾನುಗಳಿಗೆ 
ಅನ್ವಯಿಸಿ ವಿವರಿಸಿ. 

12. ಹುಂಡನ ನಿಯಮವನ್ನು ಸೋದಾಹರಣವಾಗಿ ವಿವರಿಸಿ. 


13. ಕ್ರೋಮಿಯಮ್‌ (ಪ.ಸ೦.24)ನ ಇಲೆಕ್ಟಾನ್‌ ವಿನ್ಯಾಸವು ... 36% 45 ಆಗಿರದೆ, 
345 4! ಆಗಲು ಕಾರಣವೇನು? 


14. ತಾಮ್ರ (ಪ.ಸಂ. 29)ದ ಇಲೆಕ್ಟಾನ್‌ ವಿನ್ಯಾಸವು 369 45? ಆಗಿರದೆ, 36 4 
ಆಗಲು ಕಾರಣವೇನು? 

15. ಈ ಕೆಳಗಿನ ಪರಮಾಣುಗಳ ಇಲೆಕ್ಟ್ರಾನ್‌ ವಿನ್ಮಾಸ ಬರೆಯಿರಿ. 
GK (11) Kr (iii) Sc (iv) C1 

16. ಈ ಕೆಳಗಿನ ಪರಮಾಣು ಸಂಖ್ಯೆಗಳುಳ್ಳ ಪರಮಾಣುಗಳ ಇಲೆಕ್ಟಾನ್‌ ವಿನ್ಯಾಸ 
ಬರೆಯಿರಿ. ey 


(i) 11 (ii) 22 (iii) 24 (iv) 35 
17. ಈ ಕೆಳಗಿನ ಅಯಾನುಗಳ ಇಲೆಕ್ಟ್ರಾನ್‌ ವಿನ್ಯಾಸ ಬರೆಯಿರಿ. 
(i) Mg™* (ii) ಗ್‌ (ii) Cr (1೪) $2- 


18. p -ಉಪಕಕ್ಷೆಯ ಕಕ್ಷಕಗಳ ಅಭಿವಿನ್ಯಾಸವನ್ನು ಚಿತ್ರ ಬಿಡಿಸಿ ತೋರಿಸಿ. 

19. ೩, 6 ಮತ್ತು !ಉಪಕಕ್ಷೆಗಳಲ್ಲಿರಬಹುದಾದ ಇಲೆಕ್ಟಾನುಗಳ ಗರಿಷ್ಠ ಸಂಖ್ಯೆ ಎಷ್ಟು? 

20. ಈ ಕೆಳಗಿನ ಉಪಕಕ್ಷೆಗಳಲ್ಲಿರುವ ಇಲೆಕ್ಟಾನುಗಳ ಸಂಖ್ಯೆಯನ್ನು ಗಮನಿಸಿ, ಅವುಗಳು 
ಪ್ರತಿಶತಾಂಶ ಎಷ್ಟು ತುಂಬಿವೆ ಎಂದು ತಿಳಿಸಿ. 


(i) 1s! (ii) 2p” (iii) 34"? (iv) 4¢5 
21. ಕಾರ್ಬನ್‌ನ ಮೂರು ಸಮಸ್ಥಾನಿಗಳಾದ ೦, ಮತ್ತು (ನಲ್ಲಿರುವ 
ಪ್ರೋಟಾನು, ಇಲೆಕ್ಟಾನು ಮತ್ತು ನ್ಯೂಟ್ರಾನುಗಳ ಸಂಖ್ಯೆಯನ್ನು ಲೆಕ್ಕ ಹಾಕಿ. 
22. ಈ ನ್ಯೂಕ್ಲೀಯ ಸಮೀಕರಣವನ್ನು ಪೂರ್ಣಗೊಳಿಸಿ: Be + He + C+... 
4.3 ಇಲೆಕ್ಟ್ರಾನುಗಳ "ತಳಮಟ್ಟ' ಮತ್ತು "ಉದ್ರೇಕಿತ' ಸ್ಥಿತಿಗಳೆಂದರೇನು? 


11]. ನಾಲ್ಕು ಅಂಕದ ಪ್ರಶ್ನೆಗಳು ಮತ್ತು ಲೆಕ್ಕಗಳು 
|. ವಿಕಿರಣದ ಕ್ವಾಂಟಮ್‌ ಸಿದ್ಧಾಂತದ ಮುಖ್ಯ ಆಧಾರ ಭಾವನೆಗಳು ಯಾವುವು? 


ಪರಮಾಣು ರಚನೆ 41 


1] 


IZ, 


ರ್ಕಿ 


14. 


ಹೈಡ್ರೋಜನ್‌ ರೇಖಾರೋಹಿತವನ್ನು ಹೇಗೆ ಪಡೆಯುವರು) 

ಜತ ಮರ್‌ ಶ್ರೇಣಿಯ ರೋಹಿತದ ರೇಖೆಗಳ ತರಂಗ ಸಂಖ್ಯೆ ಗಳಿಗೆ ಗಣಿತೋಕ್ತಿಯನ್ನು 
ಬರೆದು ವಿವರಿಸಿ. 

ಹೈಡ್ರೋಜನ್‌ ರೋಹಿತದ ವಿವಿಧ ಶ್ರೇಣಿಗಳ ತರಂಗ ಸ ಸಂಖ್ಯೆಗಳಿಗೆ ಅನ್ವಯವಾಗುವಂತೆ 
ಗಣಿತೋಕ್ತಿಯನ್ನು ನಿರೂಪಿಸಿ, ವಿವರಿಸಿ. 

ಬೋರ್‌ ರಮಾನು ಮಾದರಿಯ ಆಧಾರ ಭಾವನೆಗಳಾವುವು? 

ಬೋರ್‌ ಪರಮಾಣು ಮಾದರಿಯ ಉತ್ತಮಾಂಶಗಳು ಹಾಗೂ ಮಿತಿಗಳನ್ನು 
ಉಲ್ಲೇಖಿಸಿ. 

ಕಣ- ತರಂಗ ಸಿದ್ಧಾಂತದ ಪರಿಕಲ್ಪನೆಯನ್ನು ವಿವರಿಸಿ. 

ಪ್ರಧಾನ ಕ್ವಾಂಟಮ್‌ ಸಂಖ್ಯೆ (೧). ಉಪಪ್ರಧಾನ ಕ್ವಾಂಟಮ್‌ ಸಂಖ್ಯೆ (ಗಿ. ಕಾಂತೀಯ 
ಕ್ವಾಂಟಂ ಸಂಖ್ಯೆ (17), ಮತ್ತು ಭ್ರಮಣ ಕ್ವಾಂಟಮ್‌ ಸಂಖ್ಯೆ (Jn ವಿಶಿಷ್ಟತೆಗಳನ್ನು 
ವಿಷದಪಡಿಸಿ. 


. ಪರಮಾಣುಗಳ ಇಲೆಕ್ಟ್ರಾನ್‌ ಎನ್ಯಾಸ ಸವನ್ನು ಬರೆಯುವಾಗ ಪಾಲಿಸಬೇಕಾದ 


ನಿಯಮಗಳನ್ನು ನಿರೂಪ್‌, 


. ಓ೦ದು ಜತೆ ತಟಸ್ಥ ಪರಮಾಣುವಿನ 15 1 ಚೈತನ್ಯ ಮಟ್ಟದಲ್ಲಿ 


pA n = 2 ಮಟ್ಟದಲ್ಲಿ 8, n ಎ 3 ಮಟ್ಟದಲ್ಲಿ 9 ಹಾಗೂ ೧-4 ಮಟ್ಟದಲ್ಲಿ 

2 ಇಲೆಕ್ಟಾನುಗಳಿವೆ. 

i) ಧಾತುವಿನ ಪರಮಾಣು ಸಂಖ್ಯೆ ಎಷ್ಟು? 

i) ಧಾತುವಿನಲ್ಲಿರುವ ಒಟ್ಟು ಇಲೆಕ್ಟಾನುಗಳಿಷ್ಟು? 

iii) ನ್ಯೂಕ್ಷಿಯಸ್‌ನಲ್ಲಿರುವ "ಒಟ್ಟು ತಲೆಕ್ಟಾನುಗಳಿಷ್ಟು? 

1೪) ಧಾತುವಿನ ಇಲೆಕ್ಟಾನ್‌ ವಿನ್ಯಾಸವೇನು? 

ರಾಡಾರ್‌ ಅಲೆಗಳ ಸ ತಿಯು 3.0x10 57! ಆಗಿದ್ದರೆ, ಒಂದು ಮೋಲ್‌ 

ಘೋಟಾನುಗಳ ಚೈತನ್ಯವನ್ನು ನಲ್ಲಿ ಲೆಕ್ಕ ಹಾಕಿ. (h =6.626x10*J5) 

(ಉ: 1.34x10 kJ/mol) 

ಉದ್ರೇಕಿತ ಹೈಡ್ರೋಜನ್‌ ಪರಮಾಣುವಿನ ಇಲೆಕ್ಟ್ರಾನು 3ನೇ ಕಕ್ಷೆಯಿಂದ ಪ್ರಥಮ 

ಕಿಗೆ ARE, ಹೊರಹೊಮ್ಮಿದ ಕರಣದ ತರಂಗಾಂತರವನ್ನು "ಕಂಡುಹಿಡಿಯಿರಿ. 

ಕಿರಣವು ಎದ್ಯುತ್ಕಾಂತೀಯ ವಲಯದ ಯಾವ ಭಾಗಕ್ಕೆ ಸೆ ಸೇರುತ್ತದೆ? | 
(ಉ: 121.57 ಗm; ಅತಿನೇರಳೆ ವಲಯ) 

ಬೆಳಕಿನ ಕೆಂಪು ಕಿರಣವೊ೦ದರ ಆವೃತ್ತಿ ಸಂಖ್ಯೆ 46107. ಅದರ ಶಕ್ತಿಯು 

3x10] ಆಗಿದ್ದರೆ, ಕಿರಣದ ತರಂಗಾಂತರವೆಷ್ಟು? (ಉ: 660 nm) 


100 8 ರಾಶಿಯ ಚೆಂಡೊಂದನ್ನು 50೫”! ವೇಗದಲ್ಲಿ ಒಗೆದರೆ, ಅದರೊಂದಿಗಿನ 
ಡಿ ಬ್ರಾಗ್ಗೀ ತರಂಗಾ೦ತರವೆಷ್ಟಾಗುತ್ತದೆ? 
(೧ - 66710519) (ಉ: 22x10 m) 


2 


42 ರಸಾಯನ ವಿಜ್ಞಾನ 


ಅಧ್ಯಾಯ - 3 


ಆಧುನಿಕ ಆವರ್ತ ಕೋಷ್ನಕದಲ್ಲಿ 
ಆವರ್ತ ಲಕ್ಷ ಣಗಳು 


ಪರಮಾಣು ರಾಶಿಗಿಂತ ಪರಮಾಣು ಸಂಖ್ಯೆಯೇ ಧಾತುವಿನ ಮೂಲಭೂತ 
ಲಕ್ಷಣವೆಂದು ಸಾಬೀತಾದನಂತರ ಧಾತುಗಳ ಆಧುನಿಕ ಆವರ್ತ ನಿಯಮವನ್ನು 
ಮೋಸ್ಲೆಯು ಹೀಗೆ ನಿರೂಪಿಸಿದನು: “ಧಾತುಗಳ ಲಕ್ಷಣಗಳು ಅವುಗಳ ಪರಮಾಣು 
ಸಂಖ್ಯೆಗಳೊಂದಿಗೆ ಆವರ್ತವಾಗುವುವು.” 

ಮೇಲಿನ ನಿಯಮದ ಅನ್ವಯ, ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಧಾತುಗಳನ್ನು 
ಅವುಗಳ ಪರಮಾಣು ಸಂಖ್ಯೆಯ ಏರಿಕೆಯ ಕ್ರಮದಲ್ಲಿ ಎಡದಿಂದ ಬಲಕ್ಕೆ “ಆವರ್ತ' 
ಗಳೆಂಬ ಅಡ್ಡಸಾಲುಗಳಲ್ಲೂ, ಧಾನ ೈಶ್ಯ ರಾಸಾಯನಿಕ ಲಕ್ಷಣಗಳ ಧಾತುಗಳನ್ನು ಒಂದರ 
ಕೆಳಗೆ ಒಂದರಂತೆ "ಗುಂಪು'ಗಳೆಂಬ ಲಂಬ ಸಂಭ. (vertical column)ಳಲ್ಲೂ 
ಜೋಡಿಸಲಾಗಿದೆ. ಹೀಗೆ ರಚಿತವಾದ ಆವರ್ತ ಕೋಷ್ಟಕದಲ್ಲಿ 7 ಆವರ್ತಗಳು ಮತ್ತು 
18 ಗುಂಪುಗಳಿವೆ. 

ಗುಂಪಿನಲ್ಲಿ ಧಾತುಗಳ ಅತ್ಯಂತ ಹೊರಕವಚದ ಇಲೆಕ್ಟಾನುಗಳನ್ನು ಗಮನಿಸಿ 
pS: ಒಂದು ಗುಂಪಿನಲ್ಲಿರುವ ಎಲ್ಲ ಧಾತುಗಳು ಸೇಲೆನ್ನೀಯ ಇಲೆಕ್ಟಾನ್‌ 

ನ್ಯಾಸದಲ್ಲಿ ಸಾವ್ಯಾತೆಯಿದೆಂೆಂಬ ಸ ಸತ್ಯ ಗೋಚರಿಸುತ್ತದೆ. ಇದನ್ನು 
ರ್ಕ ಅಮು ಸಂಜ ಧಾತುಗಳನ್ನು ನಾಲ್ಕು ವಲಯಗಳನ್ನಾಗಿ ವಿಭಾಗಿಸಲಾಗಿದೆ. 
| ಮತ್ತು 2 ನೇ ಗುಂಪುಗಳ ಧಾತುಗಳನ್ನು" ಕೋಷ್ಟಕದ ಎಡಭಾಗದಲ್ಲಿ ಬ್ಲಾಕ್‌ 
ಆಗಿಯೂ, 13ರಿಂದ 18ನೇ ಗುಂಪುಗಳ ಧಾತುಗಳನ್ನು ಕೋಷ್ಟಕದ ಬಲಭಾಗದಲ್ಲಿ 
p-ಬ್ಲಾಕ್‌ ಆಗಿಯೂ, 3ರಿಂದ 12ನೇ ಗುಂಪುಗಳ ಸಂಕ್ರಮಣ ಧಾತುಗಳನ್ನು ಕೋಷ್ಟಕದ 
ನಡುಭಾಗದಲ್ಲಿ 4-ಬ್ಲಾಕ್‌ ಆಗಿಯೂ, ಲ್ಯಾಂಥನೈಡ್‌ ಮತ್ತು ಲ್ಯಕ್ಟಿನೈಡ್‌ ಧಾತುಗಳನ್ನು 
ಕೋಷ್ಟಕದ ಕೆಳಭಾಗದಲ್ಲಿ ಪ್ರತ್ಯೇಕವಾಗಿ ಬ್ಲಾಕ್‌ ಆಗಿಯೂ ಇರಿಸಲಾಗಿದೆ. 


5, p,d ಮತ್ತು ₹ ಬ್ಲಾಕುಗಳಲ್ಲಿ ಧಾತುಗಳ ವರ್ಗೀಕರಣ 
ಆಧುನಿಕ ಆವರ್ತ ಕೋಷ್ಟಕವನ್ನು $, p, (ಮತ್ತು 1 ಬ್ಲಾಕುಗಳನ್ನಾಗಿ ವಿಂಗಡಿಸಲಾಗಿದೆ. 
ಈ ವರ್ಗೀಕರಣವು ಪರಮಾಣುಗಳ ಇಲೆಕ್ಟ್ರಾನ್‌ ವಿನ್ಯಾಸ ಆಧಾರಿತವಾಗಿದೆ. 


ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಆವರ್ತ ಲಕ್ಷಣಗಳು 43 


($1121/12[1] 20] |0 2[1|, 21001121) ೫೩2೮9 ೨೩೧೧ AUR 


1 ಸುತು ಟಗ 

£01 | 201 | 101 | 001 66 | 86 16 96 $6 v6 £6 26 

1] L| 4 0 1] Jd |೪ 

ERE LES ON ste, 
IL 0 69 89 19 69 9 £9 29 19 09 65 85 


W|sH|uq| 5660 |v |e] ಸಕ 


211 | 111 | 011 | 6801 | 801 | 101 | 901 1 | 10 * ೧8 18 | 


1111011161 ಇಟ 
ಕ DOTA ಟಟ ಟಿಟಿ Mil Cl 5’ | 9c | 
NET SST 
V6 2 ೬18 LW] 681. 88 Leh te] 2! [| | 0॥ | 6 ನ "8 
ಚತ HEHE ” 
9¢ ವ CRED TONE 18 88 | 88 PEATE YE Im 
IW IS 1-11 1೫ R 
81 ನ್ಯ d v1 ಟ್ಟೆ 2 11 | 
೪೯111: 1£7೬1 1 
01 6 L 9 £ 
SH H | WU ಪಇಷ'' ೭ [Hiro 
2 | | 
81 Ll ಕ 


44 ರಸಾಯನ ವಿಜ್ಞಾನ 


34567891011 12 


ಧಾತುಗಳ ದೀರ್ಥ ಆವರ್ತ ಕೋಷ್ಟಕ 


$ - ಬ್ಲಾಕ್‌ ಧಾತುಗಳು 

1 ಮತ್ತು 2 ನೇ ಗುಂಪಿನ ಧಾತುಗಳು ಈ ಬ್ಲಾಕಿಗೆ ಸೇರಿವೆ. ವ್ಯತ್ಯಸ್ಥ ಕ ಇಲೆಕ್ಟ್ರಾನು 
ಇವುಗಳ ವೇಲೆನ್ಸಿ ಕಕ್ಷೆಯ $-ಉಪಕಕ್ಷೆಯನ್ನು ಪ್ರವೇಶಿಸುವುದರಿಂದ ಇವುಗಳಿಗೆ 
$-ಬ್ಲಾಕ್‌ ಧಾತುಗಳನ್ನುವರು. ಇವುಗಳ ವೇಲೆನ್ಸಿ ಕಕ್ಷೆಯ ಇಲೆಕ್ಟ್ರಾನ್‌ ವಿನ್ಯಾಸ 1-2. 
ಒಂದನೇ ಗುಂಪಿನ ಧಾತುಗಳನ್ನು ಕ್ಷಾರಲೋಹಗಳೆಂದೂ, ಎರಡನೇ ಗುಂಪಿನ 
ಧಾತುಗಳನ್ನು ಕ್ಷಾರ ಭಸ್ಮ (ಲೋಹಗಳೆಂದೂ. ಕರೆಯುವರು. ಈ ಬ್ಲಾಕಿನ ಎಲ್ಲ ಧಾತುಗಳೂ 
ಲೋಹಗಳಾಗಿವೆ. 


p-ಬ್ದಾಕ್‌ ಧಾತುಗಳು 
13 ರಿಂದ 18ನೇ ಗುಂಪಿನ ಧಾತುಗಳು ಈ ಬ್ಲಾಕಿನಲ್ಲಿವೆ. ಈ ಧಾತುಗಳಲ್ಲಿ ವ್ಯತ್ಯಸ್ಥಕ 
ಇಲೆಕ್ಟ್ರಾನು ವೇಲೆನ್ಸಿ ಕಕ್ಷೆಯ p-ಉಪಕಕ್ಷೆಯನ್ನು ಪ್ರವೇಶಿಸುತ್ತದೆ. ಇವುಗಳ ವೇಲೆನ್ಸಿ 
ಕಕ್ಷೆಯ ಇಲೆಕ್ಟ್ರಾನ್‌ ವಿನ್ಯಾಸ 15-10-9. ಸಂಯೋಗ ಸಾಮರ್ಥ್ಯ ಶೂನ್ಯವಾಗಿರುವ 
ಜಡ ಅನಿಲಗಳು 18ನೇ ಗುಂಪಿನಲ್ಲಿವೆ. ಇವುಗಳನ್ನು ಶೂನ್ಯ ಗುಂಪಿನ ಫಾಕುನಳೆಂಧು 
ಈ ಹಿಂದೆ ಕರೆಯುತ್ತಿದ್ದರು. 
ಗಮನಿಸಿ 
£. 1? ಇಲೆಕ್ಟ್ರಾನ್‌ ವಿನ್ಯಾಸವಿರುವ ಹೀಲಿಯಮ್‌ ಧಾತುವಿನಲ್ಲಿ 0 -ಇಲೆಕ್ಟ್ರಾನುಗಳಿಲ್ಲ. 
i sಮತ್ತು /-ಬ್ಲಾಕುಗಳನ್ನು ಜಂಟಿಯಾಗಿ "ಪ್ರಾತಿನಿಧಿಕ ಧಾತುಗಳು” (representa- 
tive elements) ಎನ್ನಲಾಗುತ್ತದೆ. 1519 ಇಲೆಕ್ಟಾನ್‌ ಎನ್ಯಾಸ ಪಡೆದಿರುವ ಜಡ 
ಅನಿಲಗಳು ಇದಕ್ಕೆ ಹೊರತಾಗಿವೆ. 


ಆಧುನಿಕ ಆವರ್ತ ಕೋಪ್ಪಕದಲ್ಲಿ ಆವರ್ತ ಲಕ್ಷ ಣಗಳು 45 


1- ಬ್ಲಾಕ್‌ ಧಾತುಗಳು 

3 ರಿಂದ 12ನೇ ಗುಂಪಿನ ಧಾತುಗಳನ್ನು 6-ಬ್ಲಾಕ್‌ ಧಾತುಗಳೆನ್ನುವರು. ಇವುಗಳು 
4, 5 ಮತ್ತು 6ನೇ ಆವರ್ತಗಳಲ್ಲಿ ತಲಾ 10. ಧಾತುಗಳ ಗಣ (86€0ಗಳಾಗಿ 5 ಮತ್ತು p 
ಬ್ಲಾಕುಗಳ ನಡುವೆ ಇವೆ. ಈ ಬ್ಲಾಕಿನ 7ನೇ ಆವರ್ತವು ಇನ್ನೂ ಪೂರ್ಣಗೊಳ್ಳಬೇಕಿದೆ. 
ಈ ಬ್ಲಾಕಿನ ಧಾತುಗಳಲ್ಲಿ ವ್ಯತ್ಯಸ್ಥ ಇಲೆಕ್ಟಾನು ಉಪಾ೦ತ (ಕಡೆಯದರ ಹಿಂದಿನ) 
ಕಕ್ಷೆಯ d ಉಪಕಕ್ಷೆಯನ್ನು ಪ್ರವೇಶಿಸುತ್ತದೆ. ಇವುಗಳ ಇಲೆಕ್ಟ್ರಾನ್‌ ವಿನ್ಯಾಸ 


(8- id's”. ಈ ಬ್ಲಾಕಿನ ಎಲ್ಲ ಧಾತುಗಳೂ ಲೋಹಗಳಾಗಿದ್ದು ಇವನ್ನು 


"ಸಂಕ್ರಮಣ ಧಾತು'ಗಳೆನ್ನುವರು. ಇವುಗಳ ಲಕ್ಷಣಗಳು - ಚರ ವೇಲೆನ್ಸಿ ತೋರಿಸುತ್ತವೆ. 
ii) ಬಣ್ಣದ ಅಯಾನುಗಳನ್ನು ನೀಡುತ್ತವೆ. i) ಸಮನ್ವಯೀ ಸಂಯುಕ್ತಗಳನ್ನು ಕೊಡುತ್ತವೆ. 
iv) ಪ್ಯಾರಾ-ಕಾಂತೀಯತೆಯುಳ್ಳವು' v) ವೇಗವರ್ಧನೆ ಲಕ್ಷಣಗಳಿವೆ. 


₹-ಬ್ಲಾಕ್‌ ಧಾತುಗಳು 

ಇವುಗಳನ್ನು ಅಂತರ್‌ ಸಂಕ್ರಮಣ ಧಾತುಗಳೆನ್ನುವರು. ಇವುಗಳಲ್ಲಿ ವ್ಯ ಸ್ಥ ಇಲೆಕ್ಟಾನ್‌ 
ಕಡೆಯದರ ಒಂದಿನ ಒಳಕಕೆ (ante penultimate shell) od f sabi 3 
ಪ್ರವೇಶಿಸುತ್ತದೆ. ಆದ್ದರಿಂದ ಈ. ಧಾತುಗಳಲ್ಲಿ 8, (೧-1) ಮತ್ತು (1-2) ಕಕ್ಷೆಗಳು “ಪೂರ್ತಿ 
ತುಂಬಿರುವುದಿಲ್ಲ. ಇವುಗಳ ಹೊರಕಕ್ಷೆಗಳ ಸಾಮಾನ್ಯ ಇಲೆಕ್ಟ್ರಾನ್‌ ಎನ್ಯಾಸ 


(1-2೯! (೧-1)607152. ಈ ಬ್ಲಾಕಿನ ಧಾತುಗಳು ಎರಡು ಶ್ರೇಣಿಗಳಲ್ಲಿವೆ. 
4£-ಶ್ರೇಣಿ : ಸೀರಿಯಮ್‌ (ಪ.ಸಂ. 58) ರಿಂದ ಲ್ಯುಟೇಸಿಯಮ್‌ (ಪ.ಸಂ.71) 
5£-ಶ್ರೇಣಿ : ಥೋರಿಯಮ್‌ (ಪ.ಸಂ. 90)ರಿ೦ದ ಲಾರೆನ್ಸಿಯಮ್‌ (ಪ.ಸಂ. 103) 
ಮೇಲಿನ ಬ್ಲಾಕಿನ ಧಾತುಗಳನ್ನು “ವಿರಳ ಮೃದ್ಧಾತುಗಳು” ಎನ್ನಲಾಗುತ್ತದೆ. 


ಧಾತುಗಳ ಲಕ್ಷಣಗಳ ಆವರ್ತನೀಯತೆ (Periodicity in Properties) 

ಧಾತುಗಳ ಲಕ್ಷಣಗಳು ಅವುಗಳ ಪರಮಾಣು ಸಂಖ್ಯೆಗಳೊಂದಿಗೆ ಆವರ್ತವಾಗುವುವು 
ಎಂದು ಆಧುನಿಕ ಆವರ್ತ ನಿಯಮ (8006868 67061018%)ದಿ೦ದ ನಾವು ಅರಿತಿದ್ದೇವೆ. 
ಅದರಂತೆ, ಪರಮಾಣು ಸಂಖ್ಯೆಯ ಏರಿಕೆಯ ಕ್ರಮದಲ್ಲಿ ಧಾತುಗಳನ್ನು ಜೋಡಿಸಿದರೆ 
ಅವುಗಳ ಲಕ್ಷಣಗಳಲ್ಲಿ ಆವರ್ತನೆಯಾಗುವುದು ಕ೦ಡುಬರುತ್ತದೆ. ಪರಮಾಣ ಇಲೆಕಾನ್‌ 
ಎನ್ಯಾಸದ ಸಾಮ್ಯವೆ ಇದಕ್ಕೆ ಕಾರಣ. ಒ೦ದು ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಹೋದಂತೆ, 
ಮ ಒಂದು ಗುಂಪಿನಲ್ಲಿ ಮೇಲಿನಿಂದ ಕೆಳಕ್ಕೆ ಬಂದಂತೆ, ಧಾತುಗಳ ಭೌತ ಲಕ್ಷಣಗಳಲ್ಲಿ 
ಸಾಮಾನ್ಯವಾಗಿ ನಿಯತ ಬದಲಾವಣೆ (ಏರಿಕೆ ಅಥವಾ ಇಳಿಕೆ) ಕಂಡುಬರುತ್ತದೆ. 
ಉದಾಹರಣೆ, ಪರಮಾಣು ತ್ರಿಜ್ಯ, ಅಯಾನೀಕರಣ ಶಕ್ತಿ ಇಲೆಕ್ಟ್ರಾನ್‌ ಆಕರ್ಷಣ ಶಕ್ತಿ 
ಮತ್ತು ವಿದ್ಯುದೃಣೀಯತೆ. ವಿಶೇಷವೆಂದರೆ ಇವು ಪರಸ್ಪರಾವಲಂಬಿಗಳು. 


ಪರಮಾಣು ಗಾತ್ರ (Atomic Size) 
ಮೂರು ಆಯಾಮಗಳ ಪರಮಾಣುಗಾತ್ರವನ್ನು ಏಕ ಆಯಾಮದ ಪರಮಾಣು 
ತ್ರಿಜ್ಯದ ಮೂಲಕ ಸೂಚಿಸಲಾಗುತ್ತದೆ. ಪರಮಾಣು ತ್ರಿಜ್ಯದ ಪರಿಕಲ್ಪನೆಯನ್ನು ಗಮನಿಸೋಣ. 
ಪರಮಾಣುಗಳು ಗೋಲಾಕಾರವಾಗಿದ್ದಿದ್ದರೆ, ಆ ಗೋಲದ ತ್ರಿಜ್ಯವನ್ನು ಪರಮಾಣು 


46 ರಸಾಯನ ವಿಜ್ಞಾನ 


ತ್ರಿಜ್ಯವೆನ್ನಬಹುದಾಗಿತ್ತು. ಬೋರನ ಸಿದ್ಧಾಂತದ ರೀತ್ಯ ಪರಮಾಣುಗಳ ಸುತ್ತ ಸುತ್ತುವ 
ಇಲೆಕ್ಟ್ರಾನುಗಳ ಪಥ ದೀರ್ಫ್ಥ ವೃತ್ತದ್ದು. ಆದಾಗ್ಯೂ ನ್ಯೂಕ್ಷಿಯಸ್‌ನಿಂದ ಗರಿಷ್ಠ 
ದೂರದಲ್ಲಿರುವ ಇಲೆಕ್ಟಾನಿಗೂ ಮತ್ತು “ನ್ಯೂಕ್ತಿಯಸ್‌ಗೂ' ಇರುವ ; ಸರಾಸರಿ ದೂರವನ್ನು 
ಅಂದಾಜು ಮಾಡಲು ಉಾಧ್ಯ ಇದನ್ನು ಪರಮಾಣು ತ್ರಿಜ್ಯ ಎನ್ನಬಹುದು. 

ಕ್ವಾಂಟಮ್‌ ಸಿದ್ಧಾಂತವನ್ನು ಈ ಗಮನಿಸೋಣ. ಡಿಕ” ಪಕಾರ ಪರಮಾಣು 
ತ್ರಿಜ್ಯ ಅನಂತ. ಏಕೆಂದರೆ, ಬಾಲೇಸವ್‌ ಮೋಡಕ್ಕೆ ನಿರ್ದಿಷ್ಟ ಮೇರೆ (bಂಟಗd೩y) ಇರುವುದಿಲ್ಲ. 
ಆದಾಗ್ಯೂ ಅತ್ಯಂತ ಹೊರವಲಯದ ಕಕ್ಷಕದ ಗಾತ್ರವನ್ನು ಗಮನಿಸಿ ಸರಾಸರಿ ದೂರವನ್ನು 
ಅ೦ದಾಜು ಮಾಡಲು ಸಾಧ್ಯ. ಹೀಗೆ ಅಂದಾಜು ಮಾಡಿದ ದೂರವನ್ನೇ ಪರಮಾಣು 
ತ್ರಿಜ್ಯ ಎನ್ನಬಹುದು. 

ವಿಚಿತ್ರವೆಂದರೆ - ಬೋರ್‌ ಸಿದ್ಧಾಂತದ ಪರಮಾಣು ತ್ರಿಜ್ಯ ಮತ್ತು ಕ್ವಾಂಟಮ್‌ 
ಸಿದ್ಧಾಂತದ ಪರಮಾಣು ತ್ರಿಜ್ಯ ಒಂದೇ ಆಗಿರುತ್ತದೆ! 

ವೈಯಕ್ತಿಕ ಪರಮಾಣುಗಳನ್ನು ಬೇರ್ಪಡಿಸಿ, ಪರಮಾಣುವಿನ ಅಂಚನ್ನು ನಿರ್ದಿಷ್ಟವಾಗಿ 
ಗುರುತಿಸಿ ಮಾಪಿಸುವುದು ಅಸಾಧ್ಯವಾದುದರಿಂದ, ಪರಮಾಣು ತ್ರಿಜ್ಯದ ನಿರಪೇಕ್ಷ 
ಮೌಲ್ಯವನ್ನು ನಿರ್ಧರಿಸುವುದು ಕಷ್ಟ ಸಾಧ್ಯ. ಆದ್ದರಿಂದ, ಪ್ರಯೋಗಗಳಿಂದ 
ನಿರ್ಧರಿಸಬಹುದಾದ ಸಹವೇಲೆನ್ಸೀಯ ತ್ರಿಜ್ಯ, ವಾನ್‌ ಡರ್‌ ವಾಲ್ಟ್‌ ತ್ರಿಜ್ಯ ಹಾಗೂ 
ಅಯಾನಿಕ ತ್ರಿಜ್ಯಗಳಿಂದ ಪರಮಾಣುಗಾತ್ರವನ್ನು ಸೂಚಿಸಬಹುದು. 


ಸಹವೇಲೆನ್ಸೀಯ ತ್ರಿಜ್ಯ (Covalent Radius) 

ಒಂದು ಅಣುವಿನಲ್ಲಿ ಸಹವೇಲೆನ್ಸಿಯಿಂದ ಬಂಧಿತವಾದ ಒಂದೇ ಧಾತುವಿನ ಎರಡು 
ಪರಮಾಣುಗಳ ಮಧ್ಯದ ಅರ್ಧದಷ್ಟು ದೂರವನ್ನು ಸಹವೇಲೆನ್ನೀಯ ತ್ರಿಜ್ಯವೆನ್ನುತ್ತಾರೆ. 

ಕ್ಷ-ಕಿರಣ ವಿವರ್ತನ (x-ray 6180000) ವಿಧಾನದಿಂದ ಸಹವೇಲೆನೀಯ ಬಂಧದ 
ಉದ್ದ (0086 10081)ವನ್ನು ಅಳೆಯಬಹುದು. ಈ ಬಂಧದ ಅರ್ಧದಷ್ಟು ಬೆಲೆಯೇ 
ಸಹವೇಲೆದ್ದೀಯ ತ್ರಿಜ್ಯವೆ೦ದರ್ಥ. ಸಹವೇಲೆನ್ನೀಯ ತ್ರಿಜ್ಯವನ್ನು ವಾಡಿಕೆಯಲ್ಲಿ ಪರಮಾಣು 
ತ್ರಿಜ್ಯವೆ೦ದು ಪರಿಗಣಿಸುವರು. 

ಉದಾ: 
1, ವಜ್ರದ ರಚನೆಯಲ್ಲಿ ಎರಡು ಕಾರ್ಬನ್‌ಗಳ ನಡುವಿನ ಏಕ ಸಹವೇಲೆನೀಯ 


ಬಂಧದ ಉದ್ದ 154 pm. ಆದ್ದರಿಂದ ಕಾರ್ಬನ್‌ನ ಸಹವೇಲೆನ್ಸೀಯ ತ್ರಿಜ್ಯವು 


154 
ನ್‌ 77pm ಆಗುತ್ತದೆ. 


2. ಕ್ಲೋರಿನ್‌ ಅಣುವಿನಲ್ಲಿ ಎರಡು ಪರಮಾಣುಗಳ ಕವಿದ ನಡುವಿನ ದೂರ 


198 
198 pm. ಅ೦ತರನ್ಯೂಕ್ಷೀಯ ದೂರದ ಅರ್ಧದಷ್ಟು ಅಂದರೆ -- 99pm ಕ್ಲೋರಿನ್‌ 


ಪರಮಾಣುವಿನ ತ್ರಿಜ್ಯವಾಗಿರುತ್ತದೆ. ಎರಡು ಜಸ್‌ || ಸಹವೇಲೆನ್ಸೀಯ 
ತ್ರಿಜ್ಯಗಳನ್ನು ಸಂಕಲಿಸಬಹುದು. ಉದಾ: ಹೈಡ್ರೋಜನ್‌ ಮತ್ತು ಕ್ಲೋರಿನ್‌ 
ಪರಮಾಣುಗಳ ಸಹವೇಲೆನ್ನೀಯ ತ್ರಿಜ್ಯಗಳು ಅನುಕ್ರಮವಾಗಿ 37 pm ಮತ್ತು 
99 pm ಗಳಾಗಿವೆ. 

. 101 ಅಣುವಿನಲ್ಲಿ ಗ ಮತ್ತು €।1ಗಳ ಅಂತರ್‌ ನ್ಯೂಕ್ರೀಯ ದೂರ 


ಆಧುನಿಕ ಆವರ್ತ ಕೋಪ್ಪಕದಲ್ಲಿ ಆವರ್ತ ಲಕ್ಷಣಗಳು 47 


ಇ 37pm + 99pm 
ಇ 136pm 


ಮೊದಲನೆ ಗುಂಪಿನ ಧಾತುಗಳ ಪರಮಾಣು ತ್ರಿಜ್ಯಗಳನ್ನು ಈ ಕೆಳಗೆ ನೀಡಲಾಗಿದೆ. 


ಎರಡನೇ ಆವರ್ತದ ಧಾತುಗಳ ಪರಮಾಣು ತಿಜೃಗಳು ಹೀಗಿವೆ. 


; ವ್‌ 

ಧಾತು Ji [Be |B ,0|೫೭ |೦ [೯ | 

12 8S PTT TS | TNE 

(ಪರಮಾಣು ತ್ರಿಜ್ಯಗಳ ಬೆಲೆಗಳ ಬಗ್ಗೆ ಒಮ್ಮತಾಭಿಪ್ರಾಯವಿಲ್ಲ. ಮೇಲಿನ ಬೆಲೆಗಳು 

ನಿಖರವಾಗಿಲ್ಲದಿರಬಹುದು. ಆದರೆ ಅವು ಸಾಮಾನ್ಯ ಪ್ರವೃತ್ತಿಯನ್ನು ತೋರಿಸುತ್ತವೆ.) 

ಸಾಮಾನ್ಯವಾಗಿ ಒಂದು ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆಲ್ಲಾ ಪರಮಾಣು 
ತ್ರಿಜ್ಯವು ಕಡಿಮೆಯಾಗುತ್ತದೆ ಹಾಗೂ ಒಂದು ಗುಂಪಿನಲ್ಲಿ ಮೇಲಿನಿಂದ ಕೆಳಕ್ಕೆ ಬಂದಂತೆಲ್ಲ 
ಪರಮಾಣು ತ್ರಿಜ್ಯವು ಹೆಚ್ಚುತ್ತದೆ. 

ಒಂದು ಆವರ್ತದಲ್ಲಿ ಸಾಗುವಾಗ ಪರಮಾಣು ಸಂಖ್ಯೆ ಹೆಚ್ಚಾದಂತೆಲ್ಲಾ ಇಲೆಕ್ಟಾನುಗಳ 
ಸಂಖ್ಯೆಯೂ ಹೆಚ್ಚುತ್ತದೆ. ಹೊಸದಾಗಿ ಪ್ರವೇಶಿಸುವ ಎಲ್ಲ ಇಲೆಕ್ಟಾನುಗಳೂ ಅದೇ 
ಕಕ್ಷೆಯನ್ನು ಸೇರುತ್ತವೆ. ನ್ಯೂಕ್ಲಿಯಸ್‌ನಲ್ಲಿ ಪ್ರೋಟಾನ್‌ ಹೆಚ್ಚುವುದರಿಂದ ಇಲೆಕ್ಟ್ರಾನುಗಳನ್ನು 
ಪರಿಣಾಮಕಾರಿಯಾಗಿ ಆಕರ್ಷಿಸಿ ಪರಮಾಣು ಗಾತ್ರ ಕುಗ್ಗುತ್ತದೆ. ಆದ್ದರಿ೦ದ ಆವರ್ತದಲ್ಲಿ 
ಎಡದಿಂದ ಬಲಕ್ಕೆ ಸಾಗಿದಂತೆ ಪರಮಾಣು ತ್ರಿಜ್ಯವು ಕಡಿಮೆಯಾಗುತ್ತದೆ. 

ಒಂದು ಗುಂಪಿನಲ್ಲಿ ಮೇಲಿನಿಂದ ಕೆಳಕ್ಕೆ ಬಂದಂತೆ ಇಲೆಕ್ಟಾನುಗಳು ಹೊಸ ಕಕ್ಷೆಗಳನ್ನು 
ಪ್ರವೇಶಿಸುವುವು. ಹೊಸ ಕಕ್ಷೆಗಳು ಸೇರ್ಪಡೆಯಾದಾಗ ಪರಮಾಣು ಗಾತ್ರ ಹೆಚ್ಚಾಗುವುದು 
ಸಹಜ. ನ್ಯೂಕ್ಷಿಯಸ್‌ನ ವಿದ್ಯುದಂಶ ಕೂಡ ಹೆಚ್ಚಾದರೂ, ಇದರ ಪರಿಣಾಮ ಹೊಸ 
ಕಕ್ಷೆಗಳನ್ನು ಸೇರಿಸುವುದರ ಪರಿಣಾಮಕ್ಕಿಂತ ಸಾಪೇಕ್ಷವಾಗಿ ಕಡಿಮೆ. ಆದ್ದರಿಂದ ಗುಂಪಿನಲ್ಲಿ 
ಮೇಲಿನಿಂದ ಕೆಳಕ್ಕೆ ಸರಿದಂತೆಲ್ಲ ಪರಮಾಣು ತ್ರಿಜ್ಯ ಹೆಚ್ಚಾಗುತ್ತದೆ. 


ವಾನ್‌ ಡರ್‌ ವಾಲ್ಸ್‌ ತ್ರಿಜ್ಯ (Van der Waals radius) 


ಕ್ಲೋರಿನ್‌ ಅಣು ಕ್ಲೋರಿನ್‌ ಅಣು 


ವಾನ್‌ ಡರ್‌ ವಾಲ್ಸ್‌ ತ್ರಿಜ್ಯ (180 pn) 


ಕ್ಲೋರಿನ್‌ ಪರಮಾಣುವಿನ ವಾನ್‌ ಡರ್‌ ವಾಲ್ಟ್‌ ತ್ರಿಜ್ಯ 


48 ರಸಾಯನ ವಿಜ್ಞಾನ 


“ಅಕ್ಕಪಕ್ಕದ ಅಣುಗಳಿಗೆ ಸೇರಿದ, ಆದರೆ ಬಂಧದಲ್ಲಿರದೆ ಸಾಧ್ಯವಿರುವಷ್ಟು ಸನಿಹದಲ್ಲಿರುವ 
ಒಂದು ಧಾತುವಿನ ಎರಡು ಸಜಾತೀಯ ಪರಮಾಣುಗಳ ನ್ಯೂಕ್ಷಿಯಸ್‌ಗಳ ನಡುವಣ 
ಅರ್ಧದಷ್ಟು ದೂರವನ್ನು ವಾನ್‌ ಡರ್‌ ವಾಲ್ಟ್‌ ನ ತ್ರಿಜ್ಯ”ವೆನ್ನುತ್ತಾರೆ. 

ಇಲ್ಲಿ, ಪರಮಾಣುಗಳು ಬಂಧದಲ್ಲಿರದಿರುವುದರಿಂದ, ಕಕ್ಷಕಗಳು ಅಧಿವ್ಯಾಪಿಸಿರು 
ವುದಿಲ್ಲ. ಆದ್ದರಿಂದ ವಾನ್‌ ಡರ್‌ ವಾಲ್ಟ್‌ ತ್ರಿಜ್ಯವು ಸಹವೇಲೆನ್ಸೀಯ ತ್ರಿಜ್ಯಕ್ಕಿಂತ ಅಧಿಕ. 


ರಮಾಣು ಸಹವೇಲೆನ್ನೀಯ ತ್ರಿಜ್ಯ ವಾನ್‌ ಡರ್‌ ವಾಲ್ಟ್‌ ತ್ರಿಜ್ಯ 


ಘನರೂಪದಲ್ಲಿರುವ ಧಾತುವಿನ ೫-ವಿಕಿರಣ ವಿವರ್ತನೆ (x-ray diಕraction)ಯಿ೦ದ 
ವಾನ್‌ ಡರ್‌ ವಾಲ್ಟ್‌ ತ್ರಿಜ್ಯವನ್ನು ಕಂಡುಹಿಡಿಯಬಹುದು. ಜಡ ಅನಿಲಗಳು ಯಾವುದೇ 
ಬಂಧಕ್ಕೆ ಒಳಗಾಗಿರುವುದಿಲ್ಲ. ಆದ್ದರಿಂದ ಅವುಗಳ ತ್ರಿಜ್ಯಗಳನ್ನು ವಾನ್‌ ಡರ್‌ ವಾಲ್ಡ್‌ನ 
ತ್ರಿಜ್ಯಗಳೆಂದೇ ಕರೆಯುತ್ತಾರೆ. ಪ್ರತಿ ಆವರ್ತದಲ್ಲಿ ಜಡಾನಿಲ ಪರಮಾಣುಗಳ ವಾನ್‌ 
ಡರ್‌ ವಾಲ್ಟ್‌ ತ್ರಿಜ್ಯಗಳು ಅತ್ಯಧಿಕವಿರುತ್ತದೆ೦ಬುದನ್ನು ಗಮನಿಸಿ. 


ಅಯಾನಿಕ ತ್ರಿಜ್ಯ (onic Radius) 

ಯಾವುವೇ AN: ನ್ಯೂಕ್ಷಿಯಸ್ಸಿಗೂ ಅತ್ಯಂತ ದೂರದ ಆಲೆಕ್ಟಾನಿಗೂ ಇರುವ 

ಸರಿ ದೂರವನ್ನು ಆಯಾಸ 2 ತ್ರಿಜ್ಯ ವನ್ನು ವರು. 

ಕ *್ರಜ್ಯಗಳು ಅವುಗಳ "ಮಾತೃ ಪರಮಾಣುಗಳ ತ್ರಿಜ್ಯಗಳಿಗಿಂತ 
ಗಣನೀಯವಾಗಿ ಭಿನ್ನ. ತಟಸ್ಥ ಪರಮಾಣುವು ತನ್ನ ಅತ್ಮಂತ ಹೊರಕವಚದಲ್ಲಿರುವ 
ವೇಲೆನ್ಸಿ ಇಲೆಕ್ಟ್ರಾನನ್ನು 4 ದುಕೊಂಡಕಗ ಧನ ಇಯಾನ್‌ (ತೇಟಯಾನ್‌) ಆಗುವುದು. 
ಹಾಗೂ ತಟಸ್ಥ ಅರಮಾಣವನ ಹೊರಕವಬಕ್ಕೆ ಹೆಚ್ಚುವರಿ ಇಲೆಕ್ಟ್ರಾನ್‌ ಸೇರ್ಪಡೆಯಾದಾಗ 
ಯಣ ಅಯಾನ್‌ (್ಯನಯಾನ್‌) ಆಗುವುದು. ಅಯಾನುಗಳ ತ್ರಿಜ್ಯಗಳು ಅವುಗಳ 
ಮಾತೃ ಪರಮಾಣುಗಳ ತ್ರಿಜ್ಯಗಳಿಗಿ೦ತ ಗಣನೀಯವಾಗಿ ಭಿನ್ನ. 

ಧನ ಅಯಾನಿನ ತ್ರಿಜ್ಯ: ಧನ ಅಯಾನಿನ ತ್ರಿಜ್ಯವು ಅದರ ಮಾತೃ ಪರಮಾಣುವಿನ 
ತ್ರಿಜ್ಯಕ್ಕಿ೦ತ ಕಡಿಮೆ. ಈಗಾಗಲೇ ತಿಳಿಸಿದಂತೆ, ಪರಪಾಣುವು ಒಂದು ಅಥವಾ ಹಚ್ಚಿನ 
ಸಂಖ್ಯೆಯ ಇಲೆಕ್ಟ್ರಾನುಗಳನ್ನು ಕಳೆದುಕೊಂಡಾಗ ಕೇಟಯಾನು ಉಂಟಾಗುತ್ತದೆ. ಇಲೆಕ್ಟಾನ್‌ 
ಸಂಖ್ಯೆಗಿಂತ ಪ್ರೋಟಾನ್‌ ಸಂಖ್ಯೆ ಹೆಚ್ಚಳವಾಗುವ ಕಾರಣ ನ್ಯೂಕ್ಷಿಯಸ್‌ ನ ಆಕರ್ಷಣೆ 
ಹೆಚ್ಚಿದಂತೆ ಅಯಾನಿನ ಗಾತ್ರ ಕುಗ್ಗುತ್ತದೆ. ಸಾಮಾನ್ಯವಾಗಿ ಲೋಹದ ಕೇಟಯಾನಿನ 
ತ್ರಿಜ್ಯವು ಸರಿಸುಮಾರಾಗಿ ಅದರ ಪರಮಾಣು ತ್ರಿಜ್ಯದ ಅರ್ಧದಷ್ಟಿರುವುದು. ಉದಾ: 
ಸೋಡಿಯಮ್‌ನ ಪರಮಾಣು ತ್ರಿಜ್ಯ 190/೫; ಸೋಡಿಯಮ್‌ನ ಅಯಾನಿಕ ತ್ರಿಜ್ಯ 
` 98pm. 


ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಆವರ್ತ ಲಕ್ಷ ಣಗಳು 49 


ಅಯಾನೀಕರಣ 
TEL TAL + € 


ತ್ರಿಜ್ಯ ಇ 98 pm 


pS 
ಇ ಸ್ರಿ 


ತ್ರಿಜ್ಞ = 190 pm 


೨ 


ಯಣ ಅಯಾನಿನ ತ್ರಿಜ್ಯ: ಯಣ ಅಯಾನಿನ ತ್ರಿಜ್ಯವು ಅದರ ಮಾತೃ ಪರಮಾಣುವಿನ 


ತ್ರಿಜ್ಯಕ್ಕಿ೦ತ ಅಧಿಕ. 
"ಉದಾ: ಕ್ಲೋರೈಡ್‌ ಅಯಾನ್‌ ನ ತ್ರಿಜ್ಯವು ho ಮಾ ತ್ರಿಜ್ಯಕ್ಕಿಂತ 


ದೊಡದು. 
we Cl 
ಇ +e ಹಾ 


ಕ್ಷೋರಿನ್‌ ಪರಮಾಣು ಕ್ಲೋರೈಡ್‌ ಅಯಾನು 
ತ್ರಿಜ್ಯ ಎ 99 pm ತ್ರಿಜ್ಯ ಇ 181 pm 


ಸಾಮಾನ್ಯವಾಗಿ ಅಲೋಹೀಯ ಅಯಾನಿನ ತ್ರಿಜ್ಯವು ಅದರ ಪರಮಾಣುವಿನ 
ತ್ರಿಜ್ಯದ ಸುಮಾರು ಎರಡರಷ್ಟು ಇರುತ್ತದೆ. 

ರಣ : ಒಂದು ಅಥವಾ "ಹೆಚ್ಚು ಇಲೆಕ್ಟಾನುಗಳನ್ನು ಪರಮಾಣುವಿನ ವೇಲೆನ್ಸೀಯ 
ಕವಚಕ್ಕೆ ಸೇರಿಸುವುದರಿಂದ ಯಣ ಅಯಾನು (ಆನ್‌ ಮೂ ಉಂಟಾಗುತ್ತದೆಯಷ್ಟೆ 
ಆಗ ಪ್ರೋಟಾನುಗಳ ಸಂಖ್ಯೆ (ನ್ಯೂಕ್ಲಿಯ ಆವೇಶ) "ಅಷ್ಟೇ ಇರುತ್ತದೆ. ಆದರೆ ಇಲೆಕ್ಟಾನುಗಳ 
ಸಂಖ್ಯೆ ಹೆಚ್ಚುತ್ತದೆ. ಇದರಿಂದ ಪರಿಣಾಮಕಾರಿ ಜ್‌ ಆವೇಶ ಕಡಿಮೆಯಾಗುತ್ತದೆ. 
ಇಲೆಕ್ಟ್ರಾನ್‌ ಮೋಡವು ಹಿಗ್ಗುವುದರಿ೦ದ ಅಯಾನ್‌ನ ಗಾತ್ರ ಹೆಚ್ಚುತ್ತದೆ. 

ಬರಿದು ಆವರ್ತದಲ್ಲಿ “ಎಡದಿಂದ ಬಲಕ್ಕೆ ಹೋದಂತೆ, ಆಯಾನಿಕ ತ್ರಿಜ್ಯವು 
ಕಡಿಮೆಯಾಗುತ್ತದೆ ಹಾಗೂ ಒಂದು ಗುಂಪಿನಲ್ಲಿ ಮೇಲಿನಿಂದ ಕೆಳಕ್ಕೆ ಬಂದಂತೆ ಆಜು 
ಹೆಚ್ಚುತ್ತದೆ. ಸಹವೇಲೆನ್ನೀಯ ತ್ರಿಜ್ಯದ ರೀತಿಯಲ್ಲೇ, ಅಯಾನಿಕ ತ್ರಿಜದಲ್ಲಿ ಇಳಿಕೆ ಅಥವಾ 
ಏರಿಕೆ ಕಂಡುಬರುತ್ತದೆ. ಅದೇ ಕಾರಣಗಳು ಇಲ್ಲಿಯೂ ಪ್ರಸ್ತುತವೆಂಬುದನ್ನು ಗಮನಿಸಿ. 

ಎರಡನೇ ಆವರ್ತ ಧಾತುಗಳ ಅಯಾನುಗಳ ತ್ರಿಜ್ಯಗಳನ್ನು ಈ ಕೆಳಗೆ ನೀಡಲಾಗಿದೆ. 


50 ರಸಾಯನ ವಿಜ್ಞಾನ 


ಗಮನಿಸಿ 
1. ಹೆಚ್ಚಿನ ಧನ ವಿದ್ಯುದಾವೇಶದ ಧನ ಅಯಾನು ಚಿಕ್ಕ ಗಾತ್ರವನ್ನೂ, ಹೆಚ್ಚಿನ ಯಣ 
ವಿದ್ಯುದಾವೇಶದ ಯಣ ಅಯಾನು ದೊಡ್ಡ ಗಾತ್ರವನ್ನೂ ಪಡೆದಿರುತ್ತದೆ. 


ಅ ® 
2. ಧನ ಅಯಾನುಗಳಲ್ಲಿ, ಣಿ ಅಯಾನು ಅತಿ ಚಿಕ್ಕದು ಹಾಗೂ ಲೌ ಅಯಾನು 
© 
ಅತಿ ದೊಡ್ಡದು. ಯಣ ಅಯಾನುಗಳಲ್ಲಿ, ಗ॥' ಅಯಾನು ಅತಿ ಚಿಕ್ಕದು ಹಾಗೂ 
© 
1 ಅಯಾನು ಅತಿ ದೊಡ್ಡದು. 


ಸಮ-ಇಲೆಕ್ಟಾನೀಯ ಶ್ರೇಣಿ (150-16000016 series) 
ಪೋಟಾನೆಗಳ ಸಂಖ್ಯೆ ಬೇರೆ ಇದ್ದು, ಒಂದೇ ಸಂಖ್ಯೆಯ ಇಲೆಕ್ಟಾನುಗಳನ್ನು 
ಹೊಂದಿರುವ ಅಯಾನುಗಳನ್ನು ಸಮ ಇಲೆಕ್ಟಾನೀಯಗಳು ಎನ್ನು ತ್ತಾರೆ. 


Cpe 
ಪ್ರೋಟಾನ್‌ ಸಂಖ್ಯೆ 
(ನ್ಯೂಕ್ರೀಯ ವಿದ್ಯುದಾವೇಶ) ಬಾದ್‌ 


| ಅಯಾನಿಕ ತ್ರಿಜ್ಯ (0೫... ತ್ರಿಜ್ಯ | ಅಯಾನಿಕ ತ್ರಿಜ್ಯ (0೫... 


ಮೇಲಿನ ಎಲ್ಲವುಗಳಲ್ಲೂ 10 ಇಲೆಕ್ಟ್ರಾನುಗಳಿವೆ. ಆದರೆ ನ್ಯೂಕ್ಲಿಯಸ್ಸಿನ ವಿದ್ದು ್ಯದಾವೇಶ 
ಬೇರೆ ಬೇರೆ ಇವೆ. ನ್ಯೂಕ್ತಿಯಸ್ಸಿನ ಧನ” ವಿದ್ಯುದಾವೇಶವು ಹೆಚ್ಚಿದಂತೆ ಪರಿಣಾಮಕಾರಿ 
ನ್ಯೂಕ್ಷೀಯ ಆವೇಶ ಹೆಚ್ಚುತ್ತದೆ. ಆದ್ದರಿಂದ ಅಯಾನಿಕ ತ್ರಿಜೃವು ಕಡಿಮೆಯಾಗುತ್ತದೆ. 
ದರ್ಶ ಅನಿಲಗಳು ಈ ನಿಯಮಕ್ಕೆ ಹೊರತು ಎಂಬುದನ್ನು ಗಮನಿಸಿ. 

ಸಮ ಇಲೆಕ್ಟಾನೀಯ ಶ್ರೇಣಿಗಳಿಗೆ ಇತರ ಉದಾಹರಣೆಗಳು- 


i PRE CO,K*,Ca”, So” 


ಅಯಾನೀಕರಣ ಶಕ್ತಿ (1011580101 Energy) 
ಅನಿಲ ಸ್ಲಿತಿಯಲ್ಲಿರುವ ಪರಮಾಣುವಿನ ಗರಿಷ್ಠ ಜೈ ಚೈತನ್ಯಮಟ್ಟದಲ್ಲಿರುವ ಒಂದು 
ಇಲೆಕ್ಟ್ರಾನನ್ನು ತೆಗೆಯಲು ಬೇಕಾಗುವ ಕನಿಷ್ಠ ಶಕ್ತಿಗೆ ಆಯಾನಿೀಂನನ ಶಕ್ತಿ ಎನ್ನುತ್ತಾರೆ. 
ಅತಂತ ಹೊರ ಕವಚದಲ್ಲಿರುವ ಇಲೆಕ್ಟಾನು ದ 
i ನ್ಯೂಕ್ಷಿಯಸಿನಿಂದ ಅತಿ ದೂರದಲ್ಲಿರುತ್ತದೆ. 
(ಸ ಗರಿಷ್ಠ ಜೈತನ್ಯಮಟ್ಟದಲ್ಲಿರುತ್ತದೆ. 


ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಆವರ್ತ ಲಕ್ಷ ಣಗಳು 51 


ii ನ್ಯ್ಯೂಕ್ಷಿ ಕ್ಲಿಯಸ್ಸಿಗೆ ಅತಿ ಸಡಿಲ ಹಿಡಿತ (1706! 100561) 00006)ದಲ್ಲಿರುತ್ತದೆ. 
(ನ್ಯೂಕ್ತಿಯಸ್ಸಿಗೆ. ಅತಿ ಕಡಿಮೆ ಆಕರ್ಷಣೆ ಇರುವಂತಹದು). 

ಕನಿಷ್ಠ ಶಕ್ತಿ ಬಳಸಿ ಅಂತಹ ಇಲೆಕ್ಟಾನನ್ನು ನ್ಯೂಕ್ಷಿಯಸ್ಸಿನ ಆಕರ್ಷಣೆಯಿಂದ ಬಿಡಿಸಿ, 
ಹೊರದೂಡಬಹುದು. ಈ ಹಿನ್ನೆ! ಆಯಿಲ್ಲಿ ಅಯಾನೀಕರಣ ಶಕ್ತಿಯನ್ನು ಹೀಗೂ 
ನಿರೂಪಿಸಬಹುದು: “ಅನಿಲ ಸ್ಥಿತಿಯಲ್ಲಿರುವ ಪರಮಾಣುವಿನಿಂದ ಒಂದು ಇಲೆಕ್ಟಾನನ್ನು 
ತೆಗೆಯಲು ಬೇಕಾಗುವ ಕನಿಷ್ಠ ಶಕ್ತಿ.” 

ಗಿ!() ಜ್ಯ ಶಕ್ತಿ —M"* +6 

ಅಯಾನೀಕರಣವು ಅಂತರುಷ್ನಕ ಪ್ರಕ್ರಿ ಪ್ರಕ್ರಿಯೆಯೆಂಬುದನ್ನು ಗಮನಿಸಿ. ಅಯಾನೀಕರಣ 
ಶಕ್ತಿಯನ್ನು ಜೂಲ್‌ಗಳಲ್ಲಿ ಸೂಚಿಸ ಲಾಗುತ್ತದೆ. ಕೆಲವೊಮ್ಮೆ ಸ್ಯ ಬೆಲೆಯನ್ನು ಇಲೆಕ್ಟಾನ್‌ 
ಪೋಲ್ಫ್‌ನಲ್ಲಿ ಸೂಚಿಸಲಾಗುತ್ತದೆ. ಆಗ ಇದನ್ನು ಅಯಾನೀಕರಣ ವಿಭವ ಎನ (ಲಾಗುವುದು. 

ಅಯಾನೀಕರಣವು ಪರಮಾಣುವಿನಿಂದ. ಕೇವಲ ಒಂದು ಇಲೆಕ್ಟಾನನ್ನು ತೆಗೆಯಲು 
ಮಾತ್ರ ಸೀಮಿತವಲ್ಲ. ಸಾಕಷ್ಟು ಪ್ರಮಾಣದ ಶಕ್ತಿಯನ್ನು ಉಪಯೋಗಿಸಿ . 3 ಅಥವಾ 
ಅದಕ್ಕಿಂತ ಹೆಚ್ಚು ಇಲೆಕ್ಟಾನುಗಳನ್ನು ಒಂದಾದ sR ಮತ್ತೊಂದನ್ನು ಅನುಕ್ರಮವಾಗಿ 
ಸಾ ಸಾಧ್ಯ ತಟಸ್ಥ” ಸಾ ತೆಗೆದಷ್ಟು ಸುಲಭವಾಗಿ ಧನ ಅಯಾನಿನಿಂದ 
ಇಲೆಕ್ಟಾನುಗಳನ್ನು ತೆಗೆಯಲು ಸಾಧ್ಯವಿಲ್ಲ. ಆದ್ದರಿ೦ದ “ಅಯಾನೀಕರಣದ ಪ್ರತಿಯೊಂದು 
ಮುಂದಿನ ಹಂತಕ್ಕೂ ಟೀಕಾಗಳವೆ ಶಕ್ತಿಯ ಪ್ರಮಾಣ ಗಣನೀಯವಾಗಿ ಹೆಚ್ಚುತ್ತಾ 
ಹೋಗುತ್ತದೆ. 


ಒಂದು ಧಾತುವಿನ ಪರಮಾಣುವಿನ ಹೊರಕವಚದ ಕೊನೆಯ ಇಲೆಕ್ಟಾನನ್ನು ಮೊದಲು 
ತೆಗೆಯಲು ಬೇಕಾಗುವ ಶಕ್ತಿಗೆ ಪ್ರಥಮ ಅಯಾನೀಕರಣ ಶಕ್ತಿ (15;) ಎಂದೂ, ಎರಡನೆಯ 
ಇಲೆಕ್ಟ್ರಾನನ್ನು ತೆಗೆಯಲು ಬೇಕಾಗುವ ಶಕ್ತಿಗೆ ದ್ವಿತೀಯ ಅಯಾನೀಕರಣ ಶಕ್ತಿ!) 
ಎಂದೂ, ಮೂರನೆಯ ಇಲೆಕ್ಟ್ರಾನನ್ನು ತೆಗೆಯಲು ಬೇಕಾಗುವ ಶಕ್ತಿಗೆ ತೃತೀಯ 
ಅಯಾನೀಕರಣ ಶಕ್ತಿ (1£;) ಎಂದೂ ಕರೆಯುವರು. 


Mg) + IE] —M) + €” 

Mg) + IE} ——>Mi) +” 

Mig) + IE; —Mig +e 

ಇವುಗಳಲ್ಲಿ IE; > IE, > IE, 

ಉದಾ: ಮ್ಯಾಗ್ಲೀಸಿಯವ್‌ನ ಪ್ರಥಮ, ದ್ವಿತೀಯ ಮತ್ತು ತೃತೀಯ 


ಅಯಾನೀಕರಣವನ್ನು ಗಮನಿಸಿ. 


Me We st Mg +e” 


Me* ಸಟ Met +e 


Mg™* 7730 kJ Me*** rt ನ 


52 ರಸಾಯನ ವಿಜ್ಞಾನ 


ಒಂದು ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಹೋದಂತೆಲ್ಲ ಪ್ರಥಮ ಅಯಾನೀಕರಣ ಶಕ್ತಿ 
ಹೆಚ್ಚುತ್ತದೆ ಹಾಗೂ ಒಂದು ಗುಂಪಿನಲ್ಲಿ ಮೇಲಿನಿಂದ ಕೆಳಕ್ಕೆ ಹೋದಂತೆಲ್ಲ ಅದು 
ಕಡಿಮೆಯಾಗುತ್ತದೆ. 

ಒಂದು ಆವರ್ತದಲ್ಲಿ ಅಯಾನೀಕರಣ ಶಕ್ತಿಯು ಎಡದಿಂದ ಬಲಕ್ಕೆ ಹೋದಂತೆ 
ಹೆಚ್ಚುತ್ತದೆ. ಏಕೆಂದರೆ, ಆವರ್ತದಲ್ಲಿ ಪರಮಾಣು ಗಾತ್ರವು ಎಡದಿಂದ ಬಲಕ್ಕೆ 
ಕಡಿಮೆಯಾಗುತ್ತದೆ. ಇದರಿಂದ ಪರಿಣಾಮಕಾರಿ ನ್ಯೂಕ್ಷಿಯಸ್‌ ಆವೇಶವು ಹೆಚ್ಚುತ್ತದೆ 
ಹಾಗೂ ಇಲೆಕ್ಟಾನನ್ನು ತೆಗೆಯುವುದು ಕಷ್ಟವಾಗುತ್ತದೆ. 

ಒಂದು ಗುರಿಪಿನಲ್ಲಿ ಮೇಲಿನಿಂದ ಕೆಳಕ್ಕೆ ಬಂದಂತೆ ಪರಮಾಣು ಗಾತ್ರವು ಹೆಚ್ಚುತ್ತದೆ. 
ಪರಿಣಾಮಕಾರಿ ನ್ಯೂಕ್ಲೀಯ ಆವೇಶವು' ಕಡಿಮೆಯಾಗುವುದರಿಂದ ಇಲೆಕ್ಟಾನನ್ನು 
ತೆಗೆಯುವುದು ಸಂಭ. ಆದ್ದರಿಂದ - ಗುಂಪಿನಲ್ಲಿ ಮೇಲಿನಿಂದ ಕೆಳಕ್ಕೆ ಬಂದಂತೆಲ್ಲ 
ಅಯಾನೀಕರಣ ಶಕ್ತಿಯು ಕಡಿಮೆಯಾಗುತ್ತದೆ. 


ಎರಡನೇ Li Be B C N O F Ne 
ಆವರ್ತದ ಧಾತು | 520 899 801 1086 1400 1314 1680 2080 
ಗಳು (E, kJ/mol) 
ಮೂರನೇ Na Mg Al Si p S Cl Ar 
ಆವರ್ತದ ಧಾತು | 496 738 578 787 1012 1000 1251 1520 
ಗಳು (E, kJ/mol) 


ಮೊದಲನೆ ಗುಂಪಿನ ಕ್ಷಾರ ಲೋಹಗಳ ಪ್ರಥಮ ಅಯಾನೀಕರಣ ಶಕ್ತಿ 
ss [us| c/w 
IE, 520| 496| 419| 403 | 376 
(kJ mol") 


ಗಮನಿಸಿ: ಪ್ರತಿ ಆವರ್ತದಲ್ಲಿ ಪ್ರಥಮ ಗುಂಪಿನಲ್ಲಿರುವ ಕ್ಹಾರಲೋಹಕ್ಕೆ ಅಯಾನೀಕರಣ 
ಶಕ್ತಿ ಕಡಿಮೆ ಹಾಗೂ ಅಂತಿಮ ಗುಂಪಿನಲ್ಲಿರುವ ಜಡ ಅನಿಲಗಳಿಗೆ ಅಯಾನೀಕರಣ 
ಶಕ್ತಿ ಅತ್ಯಧಿಕ. 


ಅಯಾನೀಕರಣ ಶಕ್ತಿಯನ್ನು ನಿರ್ಧರಿಸುವ ಅಂಶಗಳು 

|. ಪರಮಾಣು ಗಾತ್ರ: ಪರಮಾಣುವಿನ ಗಾತ್ರ ಹೆಚ್ಚಿದಂತೆ ಅಯಾನೀಕರಣ ಶಕ್ತಿ 
ಕಡಿಮೆಯಾಗುತ್ತದೆ. 

2. ಒಳ ಇಲೆಕ್ಟಾನುಗಳ ಪರಿರಕ್ಷಣ ಪರಿಣಾಮ : ಒಳಕಕ್ಷೆಗಳಲ್ಲಿರುವ ಇಲೆಕ್ಟಾನ್‌ಗಳ 
ಸಂಖ್ಯೆ ಹೆಚ್ಚದಂತೆ, ಪರಿರಕ್ಷಣ (shielding) ಪರಿಣಾಮ. ಹೆಚ್ಚುತ್ತದೆ ಹಾಗೂ 
ಅಯಾನೀಕರಣ ಶಕ್ತಿ ಕಡಿಮೆಯಾಗುತ್ತದೆ. 

3. ನ್ಯೂಕ್ಲೀಯ ಆವೇಶ : (Nuclear Charge) ನ್ಯೂಕ್ರೀಯ ಆವೇಶ (ಧನ ಎದ್ಯುದಂಶ) 
ಹೆಚ್ಚಿದಂತೆ ಅಯಾನೀಕರಣ ಶಕ್ತಿ ಹೆಚ್ಚುತ್ತದೆ. 


ಆಧುನಿಕ ಆವರ್ತ ಕೋಪ್ಪಕದಲ್ಲಿ ಆವರ್ತ ಲಕ್ಷ ಣಗಳು 53 


4. ಅರ್ಧ ತುಂಬಿದ ಹಾಗೂ ಪೂರ್ಣ ತುಂಬಿದ ಉಪಕಕ್ಷೆಗಳು: ಒಂದು ಪರಮಾಣುವಿನಲ್ಲಿ 
ಅರ್ಧ ತುಂಬಿದ (50%) ಅಥವಾ ಪೂರ್ಣ ತುಂಬಿದ (100%) ಉಪಕಕ್ಷೆಗಳಿದ್ದರೆ 
ಅವುಗಳ ಸ್ಥಿರತೆ ಹೆಚ್ಚು ಆಗಿರುವುದರಿಂದ ಅಂತಹ ಪರಮಾಣುಗಳ ಅಯಾನೀ ಕರಣ 
ಶಕ್ತಿ ಹಚ್ಚು. ಉದಾ: " ಅಕ್ಷಿಜನ್‌ಗಿಂತ. ಅರೆತುಂಬಿದ ಕಕ್ಷಕಗಳನ್ನುಳ್ಳ ನೈಟ್ರೋಜನ್‌ 
ಪರಮಾಣುವಿನ ಅಯಾನೀಕರಣ ಶಕ್ತಿ ಹೆಚ್ಚು. 


ಇಲೆಕ್ಟಾನ್‌ ಕಾಂಕ್ಷೆ (Electron Affinity) 

ಪರಮಾಣುಗಳಿಗೆ ಇಲೆಕ್ಟಾನನ್ನು ಪಡೆಯುವ ಬಗ್ಗೆ ಒಲವು ತೋರುವ ಪ್ರವೃತ್ತಿಯೂ 
ಇದೆ. ತಟಸ್ಥ ಪರಮಾಣುವಿನ ಇಲೆಕ್ಟ್ರಾನ್‌ ಗಳಿಕೆಯ ಸಾಮರ್ಥ್ಯವನ್ನು 'ಇರೆಕ್ಟ್ರಾನ್‌ 
ಕಾಂಕ್ಷ' ಎನ್ನಬಹುದು. ಇಲೆಕ್ಟ್ರಾನನ್ನು ಸೇರಿಸಿದಾಗ ಪರಮಾಣುವು ¥- ಅಯಾನಾಗಿ 
ಮಾರ್‌ "ಡುವುದು. ಉದಾ: 

ಕ್ಲೋರಿನ್‌ ಪರಮಾಣುವು ಒಂದು ಇಲೆಕ್ಟಾನನ್ನು ಗಳಿಸಿದರೆ, ಕ್ಲೋರೈಡ್‌ ಅಯಾನಾಗಿ 
ಮಾರ್ಪಡುವುದು. 


೮1೬7-೨೮ + ಶಕ್ತಿ 


“ಅನಿಲ ಸ್ಥಿತಿಯ ತಟಸ್ಥ ಅಣುವಿಗೆ ಒಂದು ಹೆಚ್ಚುವರಿ ಇಲೆಕ್ಟಾನನ್ನು ಸೇರಿಸಿದಾಗ 
ಬಿಡುಗಡೆಯಾಗುವ ಶಕ್ತಿಯನ್ನು ಇಲೆಕ್ಟಾನ್‌ ಕಾಂಕ್ಲೆ” (£Aಿ) ಎನ್ನುವರು. 

ಇಲೆಕ್ಟ್ರಾನ್‌ ಗಳಕೆಯ * ಈ ಪ್ರಕ್ರಿಯೆಯು ಬಹಿರುಷ್ಟಕವಾಗಿದೆ. ಶಕ್ತಿಯು 
ಬಿಡುಗಡೆಯಾಗುವುದರಿಂದ EAಯ ಬೆಲೆಯನ್ನು ಯಣ ಚಿಹ್ನೆಯಿಂದ ಸೂಚಿಸುತ್ತಾರೆ. 

ಒಂದು ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಹೋದಂತೆಲ್ಲ. ಇಲೆಕ್ಟಾನ್‌ ಕಾಂಕ್ಷೆಯ 
ಮೌಲ್ಯವು ಹೆಚ್ಚಾಗುತ್ತದೆ "ಹಾಗೂ ಒಂದು ಗುಂಪಿನಲ್ಲಿ ಮೇಲಿನಿಂದ ಕ್ಕ ಬಂದಂತೆ 
ಮೌಲ್ಯವು ಕಡಿಮೆಯಾಗುತ್ತದೆ. 

ಉದಾ: ಒಂದನೇ ಗುಂಪಿನ ಧಾತುಗಳು 


CICS 
ಇಲೆಕ್ಟ್ರಾನ್‌ ಕಾಂಕ್ಷಿ 73 53 ಸ್‌ 47 |45 
(kJ/mol 


ಇಲೆಕ್ಟ್ರಾನ್‌ ಕಾಂಕ್ಷೆಯು (1 ಪರಮಾಣುವಿನ ಗಾತ್ರ ಮತ್ತು (8) ಅದರ ಪರಿಣಾಮಕಾರಿ 
ನ್ಯೂಕ್ಲೀಯ ಆವೇಶದ ಮೇಲೆ ಅವಲಂಬಿತವಾಗಿದೆ. 
'ಇಲೆಕ್ಸಾನ್‌ ಕಾಂಕ್ಷೆಯನ್ನು ನೇರವಾಗಿ ನಿರ್ಧರಿಸಲಾಗುವುದಿಲ್ಲ. ಆದರೆ, ಪರೋಕ್ಷವಾಗಿ 


ಬಾರ್ನ್‌ - ಹೇಬರ್‌ ಚಕ್ರದ ಸಹಾಯದಿಂದ ಇದರ ಮೌಲ್ಯವನ್ನು ನಿರ್ಧರಿಸಬಹುದು. 


ದ್ಯುದ್ಧಣೀಯತೆ (Flectronegativity) 
ಡೀ ಪರಮಾಣುವು ತನ್ನೆಡೆಗೆ ಆಲೆಕ್ಟಾನುಗಳನ್ನು ಸೆಳೆದುಕೊಳ್ಳುವ 
ಸಾಮರ್ಥ್ಯವನ್ನು ವಿದ್ಯುದೃಣೀಯತೆ ಎನ್ನು ತಾರೆ. 
ದೈದ್ಯಣೀಯತೆಯು ಮುಖ್ಯವಾಗಿ ಜ್ರ "ಕೆಳಗಿನ ಅಂಶಗಳ ಮೇಲೆ ಆಧಾರಿತವಾಗಿದೆ. 
ಸ ಖು ಸಹನ ನ್ಯೂಕ್ಷೀಯ ಆವೇಶ - ನ್ಯೂಕ್ಷೀಯ ಆವೇಶ ಹೆಚ್ಚಾದಂತೆ 
ವಿದ್ಯುದೃಣೀಯತೆ ಹೆಚ್ಚುತ್ತದೆ. 


54 ರಸಾಯನ ವಿಜ್ಞಾನ 


2. ಪರಮಾಣು ತ್ರಿಜ್ಯ - ಪರಮಾಣುವು ಚಿಕ್ಕದಿದ್ದಷ್ಟೂ ವಿದ್ಯುದೃಣೀಯತೆ ಹೆಚ್ಚು. 

ಒಂದು ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಹೋದಂತೆ ವಿದು ದೃಣೀಯತೆ ಹೆಚ್ಚುತ್ತದೆ. 
ಹಾಗೂ ಒಂದು ಗುಂಪಿನಲ್ಲಿ ಮೇಲಿನಿಂದ ಕ್ಕೆ ಹೋದಂತೆ ಅದು ಕಡಿಮೆಯಾಗುತ್ತದೆ. 

ಒಂದು ಆವರ್ತದಲ್ಲಿ. ಪರಮಾಣು ಸಂಖ್ಯೆ ಹೆಚ್ಚಿದಂತೆ ಪರಮಾಣುಗಳ ತಿಜ್ಯ 
ಕಡಿಮೆಯಾಗುತ್ತದೆ. ತ್ರಿಜ್ಯ ಕಡಿಮೆಯಾದರೆ, ನ್ಯೂಕ್ಲಿಯಸ್‌ ಗೆ ಇಲೆಕ್ಟ್ರಾನುಗಳನ್ನು ತನ್ನ 
ಕಡೆಗೆ ಸೆಳೆದುಕೊಳ್ಳುವ ಸ ಸಾಮರ್ಥ್ಯ ಹೆಚ್ಚುತ್ತದೆ. ಆದ್ದರಿಂದ ಆವರ್ತದುದ್ದಕ್ಕೂ ಎಡದಿಂದ 
ಬಲಕ್ಕೆ ಸ ಸರಿದರೆ, ಪರಮಾಣು ತ್ರಿಜ್ಯ "ಕಡಿಮೆಯಾಗಿ. ವಿದ್ಯುದೃಣೀಯತೆ ಹೆಚ್ಚುತ್ತಾ 
ಹೋಗುತ್ತದೆ. 

ಇದಕ್ಕೆ ವ್ಯತಿರಿಕ್ತವಾಗಿ ಗುಂಪಿನಲ್ಲಿ ಮೇಲಿಂದ ಕೆಳಗೆ ಬಂದಂತೆ ಪರಮಾಣು ತ್ರಿಜ್ಯ 
ಹೆಚ್ಚಾಗುತ್ತದೆ. ನದ ನ್ಯೂಕ್ತಿಯಸ್‌ಗೆ ಇಲೆಕ್ಟಾನುಗಳನ್ನು ತನ್ನೆಡೆಗೆ ಸೆಳೆದುಕೊಳ್ಳುವ 
ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಆದ್ದರಿಂದ ವಿದ್ಯುದೃ ಚೇತ ಕಡಿಮೆಯಾಗುವುದು. 

ವಿದ್ಯುದ್ಯಣೀಯತೆಯನ್ನು ಅಳತೆ ಮಾಡುವುದು ಬಿ ಕಷ್ಟ. ಮುಲ್ಲಿಕನ್‌ ಮಾಪನದಲ್ಲಿ 
ಅಯಾನೀಕರಣಶಕ್ತಿ ಮತು ಇಲೆಕ್ಟ್ರಾನ್‌ಕಾಂಕ್ಷೆಗಳ ಸರಾಸರಿ ಬೆಲೆಯು 

ದ್ಯುದೃಣೀಯತೆಯಾಗಿರುವುದು. 

ಎರಡನೇ ಆವರ್ತದ ಧಾತುಗಳ ವಿದ್ಯುದೃಣೀಯತೆ ಹೀಗಿದೆ: (ನೆನಪಿಡಲು 

ಸುಲಭವಾಗುವಂತೆ ಸರಿಸುಮಾರು (೩007೦೬17೩0೦) ಬೆಲೆಗಳನ್ನು ನೀಡಲಾಗಿದೆ). 


ಇಸಾ Teles 
ಗಕಾಗಾಗಾಗಾಗಾಣಾಣಾ ಗಾತಾ 


ಮೊದಲನೇ ಗುಂಪಿನ ಧಾತುಗಳ 'ವಿದ್ಯುದೃ ಣೀಯತೆ ಮೌಲ್ಯಗಳು. 


ವಿದ್ಯುದೃಣೀಯತೆಯನ್ನು ಅಳತೆ ಮಾಡಲು ಪಾಲಿಂಗನ ಮಾಪನವನ್ನು ಹೆಚ್ಚಾಗಿ 
ಉಪಯೋಗಿಸುವರು. ಈ ಮಾಪನದನ್ವಯ, ಫ್ಲೂರಿನ್‌ ಪರಮಾಣುವು ಅತ್ಯಧಿಕ 
ವಿದ್ಯುದ್ಮಣೀಯತೆಯನ್ನು ಹೊಂದಿದೆ. (EN 4.0) ಹಾಗೂ ಸೀಸಿಯಮ್‌ ಪರಮಾಣುವು 
ಅತಿ ಕಡಿಮೆ ಬೆಲೆಯುಳ್ಳದ್ದಾಗಿದೆ (EN = 0.7) ಉಳಿದೆಲ್ಲ ಪರಮಾಣುಗಳ 
ವಿದ್ಯುದೃಣೀಯತೆಯ ಇವೆರಡು ಮಿತಿಗಳ ನಡುವೆ ಇದೆ. 


ಪಾಲಿಂಗ್‌ ಮಾಪನದಲ್ಲಿ ಹೈಡ್ರೋಜನ್‌ನ ವಿದ್ಯುದೃಣೀಯತೆ 2.1 ಈ ಬೆಲೆಯು 
ಲೋಹಗಳನ್ನು ಮತ್ತು ಅಲೋಹಗಳನ್ನು ಬೇರ್ಪಡಿಸುತ್ತದೆ. ಲೋಹಗಳ ವಿದ್ಯುದೃ ಣೀಯತೆ 
2.1ಕ್ಕಿ೦ತ ಕಡಿಮೆ ಹಾಗೂ ಆಲೋಹಗಳ ವಿದ್ಯುದ್ಯಣೀಯತೆ 2.1ಕ್ಕಿ೦ತ ಹೆಚ್ಚು ಎರಡು 
ಪರಮಾಣುಗಳ ನಡುವಣ ವಿದ್ಯುದೃ ಣೀಯತೆಯ 'ಅಂತರ ಆ ಪರಮಾಣುಗಳ ನಡುವೆ 
ಏರ್ಪಡುವ ಬಂಧದ ಸ್ವರೂಪವನ್ನು ನಿರ್ಧರಿಸುತ್ತದೆ. ಸಿಮತ್ತು 8 ಪರಮಾಣುಗಳನ್ನು 
ತೆಗೆದುಕೊಂಡರೆ, 


ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಆವರ್ತ ಲಕ್ಷ ಣಗಳು 55 


ಸಿ ಮತ್ತು 8 ಗಳ ವಿದ್ಯುದೃಣೀಯತೆಗಳ 
ವ್ಯತ್ಯಾಸ ಇ 0 ಆದರೆ, ಬಂಧವು 100% ಸಹವೇಲೆನ್ಲೀಯವಾಗಿರುತ್ತದೆ. 
ವ್ಯತ್ಯಾಸ « 17 ಆದರೆ, ಬಂಧವು ಕಡಿಮೆ ಅಯಾನಿಕವಾಗಿರುತ್ತದೆ. 


ವ್ಯತ್ಯಾಸ » 1.7 ಆದರೆ, ಬಂಧವು ಹೆಚ್ಚು ಅಯಾನಿಕವಾಗಿರುತ್ತದೆ. 


ಆಲೆಕ್ಟಾನ್‌ಕಾಂಕ್ಷೆ ಮತ್ತು ವಿದ್ಯುದೃಣೀಯತೆಗಳಿಗಿರುವ ವ್ಯತ್ಯಾಸಗಳು 


ಥಿ 
ಪರವತಾಣುವು ಇಲೆಕ್ಟ್ರಾನನ್ನು 
ಪಡೆಯುವ ಪ್ರವೃತ್ತಿ 


. ಪರಮಾಣುವಿನ ನಿರಪೇಕ್ಷ ಬೆಲೆ. 


. ಒ೦ದು ಆವರ್ತದಲ್ಲಿ ಅಥವಾ 
ಗುಂಪಿನಲ್ಲಿ ನಿಂಶುತವಾಗಿ 
ಬದಲಾಗುವುದಿಲ್ಲ. 


. ವರೌಲ್ಯವ ನನ್ನು 1/೫1 ನಲ್ಲಿ 


ಅಣುವಿನಲ್ಲಿರುವ ಪರಮಾಣುವು 
ಬಂಧನ ಇಲೆಕ್ಟ್ರಾನ್‌ ಯುಗ್ಧವನ್ನು 
ತನ್ನೆಡೆಗೆ ಸೆಳೆಯುವ ಪ್ರವೃತ್ತಿ. 


. ಪರಮಾಣುವಿನ ತುಲನಾತ್ಮಕ ಬೆಲೆ. 


. ಓ೦ದು ಆವರ್ತದಲ್ಲಿ ಅಥವಾ 


ಗುಂಪಿನಲ್ಲಿ  ನಿಂಯುತವಾಗಿ 


ಬದಲಾಗುತ್ತದೆ. 


£ ಇದಕ್ಕೆ ಮಾಪನವಿಲ್ಲ. 


ಅಳೆಯುವರು. 


ಆವರ್ತ ಲಕ್ಷಣಗಳ ಪ್ರವೃತ್ತಿಗಳು 
ಕೆಲವು ಅಪವಾದಗಳು, ವಿಚಲನೆಗಳನ್ನು ಹೊರತುಪಡಿಸಿದರೆ, ಆವರ್ತ ಲಕ್ಷಣಗಳಲ್ಲಿ 
ಈ ಕೆಳಗಿನ ಪ್ರವೃತ್ತಿಗಳನ್ನು ಕಾಣಬಹುದು. 


ಪರಮಾಣು ತ್ರಿಜ್ಯ 


. ಅಯಾನೀಕರಣ ಶಕ್ತಿ 


ಇಲೆಕ್ಟಾನ್‌ಕಾಂಕ್ಟೆ 
ಆ [oY 
ಎದ್ಯುದೃಣೀಯತೆ 


56 ರಸಾಯನ ಎಜ್ಞಾನ 


mp ಜಿ ನ್‌್‌ 


8. 
ಚ. 


ಪ್ರಶ್ನೆಗಳು 


( 


ಒಂದು ಅಂಕದ ಪ್ರಶ್ನೆಗಳು 
ಆವರ್ತನೀಯ ಲಕ್ಷಣಗಳೆಂದರೇನು? 
ಆಧುನಿಕ ಆವರ್ತ ನಿಯಮವನ್ನು ವ್ಯಾಖ್ಯಿಸಿ. 
ಸಂಕ್ರಮಣ ಧಾತುಗಳಂದರೇನು? 


Na* 
ಪ್ರತಿ ಆವರ್ತದಲ್ಲಿ ಯಾವ ಬಗೆಯ ಧಾತುಗಳು ಅಧಿಕ ಅಯಾನೀಕರಣ ಶಕ್ತಿ 


ಮತ್ತು 1/** ಅಯಾನುಗಳಲ್ಲಿ ಎಷ್ಟು ಇಲೆಕ್ಟ್ರಾನ್‌ಗಳಿವೆ? 


ಪಡೆದಿವೆ? 


ಅರ್ಧ ತುಂಬಿದ ಉಪಕಕ್ಷೆಯಿರುವ ಪರಮಾಣುವಿನ ಅಯಾನೀಕರಣ ಶಕ್ತಿ ಹೆಚ್ಚು. 
ಏಕೆ? 

ಜಡಾನಿಲ ಪರಮಾಣುಗಳ ತ್ರಿಜ್ಯಗಳು "ವಾನ್‌ ಡರ್‌ ವಾಲ್‌' ತ್ರಿಜ್ಯಗಳಾಗಿರುತ್ತವೆ. 
ಏಕೆ? 

ವಾನ್‌ ಡರ್‌ ವಾಲ್ಟ್‌ ತ್ರಿಜ್ಯವು ಸಹವೇಲೆನ್ನೀಯ ತ್ರಿಜ್ಯಕ್ಕಿಂತ ದೊಡ್ಡದಿರುತ್ತದೆ. ಏಕೆ? 
ಆವರ್ತ ಕೋಷ್ಟಕದಲ್ಲಿ ಪ ಪ್ರಾತಿನಿಧಿಕ ಧಾತುಗಳು ಯಾವ ಬ್ಲಾಕುಗಳಲ್ಲಿವೆ? 


10, ಲ್ಯಾಂಥನಾನ್‌ ಮತ್ತು ಆಕ್ಟಿನಾನ್‌ ಧಾತುಗಳು ಯಾವ ಬ್ಲಾಕಿನಲ್ಲಿವೆ?. 
11. 1-ಬ್ಲಾಕ್‌ ಧಾತುಗಳ ಇಲೆಕ್ಟ್ರಾನ್‌ ಎನ್ಯಾಸ ಸವೇನು? 


11. ಎರಡು ಅಂಕದ ಪ್ರಶ್ನೆಗಳು 
1. ಕಾರಣ ಕೊಡಿ. | 


ಅ, 
ಆ. 
ಐ. 


ಈ, 


`ಬಿ 


ಸಹವೇಲೆನ್ಲೀಯ ತ್ರಿಜ್ಯವು ವಾನ್‌ ಡರ್‌ ವಾಲ್ಟ್‌ ತ್ರಿಜ್ಯಕ್ಕಿಂತ ಕಡಿಮೆಯಿರುತ್ತದೆ. 
ಪರಮಾಣುಗಳ ತ್ರಿಜ್ಯಗಳನ್ನು ನಿಖರವಾಗಿ ನಿರ್ಧರಿಸಲಾಗುವುದಿಲ್ಲ. 
ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ಪರಮಾಣು ತ್ರಿಜ್ಯವು 
ಕಡಿಮೆಯಾಗುತ್ತದೆ. 

ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ಪ್ರಥಮ ಅಯಾನೀಕರಣ 
ಶಕ್ತಿ ಹೆಚ್ಚುತ್ತದೆ. 

ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ವಿದ್ಯುದೃಣೀಯತೆ ಹೆಚ್ಚುತ್ತದೆ. 


. ಗುಂಪಿನಲ್ಲಿ ಮೇಲಿನಿಂದ ಕೆಳಕ್ಕೆ ಬಂದಂತೆ ಪರಮಾಣು ತ್ರಿಜ್ಯವು ಹೆಚ್ಚುತ್ತದೆ. 


ಧನ ಅಯಾನಿನ ತ್ರಿಜ್ಯವ್ರು ಅದರ ಮಾತೃ ಪರಮಾಣುವಿನದಕ್ಕಿಂತ 
ಕಡಿಮೆಯಿರುತ್ತದೆ. 


. ಯಣ ಅಯಾನಿನ ತ್ರಿಜ್ಯವು ಅದರ ಮಾತೃ ಪರಮಾಣುವಿನದಕ್ಕಿಂತ 


ಹೆಚ್ಚಿರುತ್ತದೆ. 

ಧನ್ನ ಅಯಾನುಗಳಲ್ಲಿ 15 ಅಯಾನು ಅತಿ ಚಿಕ್ಕದು ಹಾಗೂ 

€s ಅಯಾನು ಅತಿ ದೊಡ್ಡದು. 

$n ಅಂಯಾನುಗಳಲ್ಲಿ SR ಅತಿ ಚಿಕ್ಕದು ಹಾಗೂ 
 ಹಯಾನು ಅತಿ ದೊಡ್ಡದು. 


ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಆವರ್ತ ಲಕ್ಷಣಗಳು 57 


10. 


1]. 


ಸಮ ಇಲೆಕ್ಟಾನೀಯ ಅಯಾನು ಶ್ರೇಣಿಯಲ್ಲಿ ಪರಮಾಣು ಸಂಖ್ಯೆ ಹೆಚ್ಚಿದಂತೆ 

ಅಯಾನಿಕ 'ಶೆಜ್ಯ ಕಡಿಮೆಯಾಗುತ್ತದೆ. 

ಒ, ದ್ವಿತೀಯ ಅಯಾನೀಕರಣ ಶಕ್ತಿಯು ಪ್ರಥಮ ಅಯಾನೀಕರಣ ಶಕ್ತಿಗಿಂತ 
ಅಧಿಕವಿರುತ್ತದೆ. 

ಓ. ಪ್ರತಿ ಆವರ್ತದಲ್ಲಿ ಕ್ಷಾರಲೋಹವು ಅತಿಕಡಿಮೆ ಅಯಾನೀಕರಣ ಶಕ್ತಿಯನ್ನೂ, 
ಜಡ ಅನಿಲಗಳು ಅತ್ಯಧಿಕ ಅಯಾನೀಕರಣ ಶಕ್ತಿಯನ್ನು ಹೊಂದಿವೆ. 

ಔ, ಅರ್ಧ ತುಂಬಿದ ಉಪ ಪಕಕ್ಷೆಯುಳ್ಳ ಪರಮಾಣುಗಳು ಹೆಚ್ಚು ಅಯಾನೀಕರಣ 
ಶಕ್ತಿಯುಳ್ಳವು. | 

ಅಂ. ಜಡ ಅನಿಲಗಳ ವಿದ್ಯುದೃಣೀಯತೆ ಶೂನ್ಯ. 

ಅಃ. ನೈಟ್ರೋಜನ್‌ನ ಅಯಾನೀಕರಣ ಶಕ್ತಿಯು ಆಕ್ಷಿಜನ್‌ನದಕ್ಕಿಂತ ಜಾಸ್ತಿ. 


Fe, 7617 ಮತ್ತು ನ್ವ್‌್‌ ಇವುಗಳಲ್ಲಿ ಯಾವುದು ಚಿಕ್ಕದು ಮತ್ತು ಏಕೆ? 
ಅಯಾನೀಕರಣ ಶಕ್ತಿ ಆವರ್ತದಲ್ಲಿ ಮತ್ತು ಗುಂಪಿನಲ್ಲಿ ಹೇಗೆ ಬದಲಾಗುತ್ತದೆ? 
ಒಂದೇ ಗುಂಪಿಗೆ ಸೇರಿದ ಧಾತುಗಳ ರಾಸಾಯನಿಕ ಗುಣಗಳ ಸಾಮ್ಯತೆಗೆ 


ಕಾರಣವೇನು? 
ಈ ಕೆಳಗಿನವುಗಳನ್ನು ಅವುಗಳ ತ್ರಿಜ್ಯಗಳ ಇಳಿಕೆ ಕ್ರಮದಲ್ಲಿ ಬರೆಯಿರಿ. 


ಚಿ 2, Mg ಟ್‌ ii) Li, Na, K 

ಈ ಕೆಳಗಿನ ಜೋಡಿಗಳಲ್ಲಿ ಯಾವುದರ ಗಾತ್ರ ದೊಡ್ಡದು ಮತ್ತು ಏಕೆ? 
i) Br ಮತ್ತು Br i) ಜ್‌ ಮತ್ತು K 

iii) Mg ಮತ್ತು ೩ iv) 8 ಮತ್ತು ಟ್ವ* 


ಅತ್ಯಧಿಕ ವಿದ್ಯುತ್‌ ಧನೀಯತೆ ಮತ್ತು ವಿದ್ಯುದೃಣೀಯತೆಯ ಧಾತುಗಳಾವುವು? 
ಈ "ಳಗಿನ ಪರಮಾಣುಗಳ ಇಲೆಕ್ಟಾನ್‌ ವಿನ್ಯಾಸವನ್ನು ಬರೆದು ಅವುಗಳು ಯಾವ 
ಬ್ಲಾಕ್‌ಗೆ ಸೇರಬೇಕೆಂದು ತಿಳಿಸ” (1) ಕ್ಲೋರಿನ್‌ (1) ಸ್ಕ್ಯಾಂಡಿಯಮ್‌ 
(iil ಮ್ಯಾಗ್ನೀಸಿಯಮ್‌ (iv) ನಿಯಾನ್‌. 


. ಈ ಕೆಳಗಿನ ಪದಪುಂಜಗಳನ್ನು ವಿವರಿಸಿ. 


(1) ಅಯಾನೀಕರಣ ಶಕ್ತಿ (1) ಇಲೆಕ್ಟಾನ್‌ಕಾಂಕ್ಷೆ (11) ಸಹವೇಲೆನ್ಸೀಯ ತ್ರಿಜ್ಯ 
(iv) ಅಯಾನಿಕ ತ್ರಿಜ್ಯ ೧) ಎದ್ಯುದೃ ಣೀಯತೆ 

ಧಾತುಗಳ ವಿದ್ಯುದ್ಧ [ಣೀಯತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳಾವುವು? 
ಇಲೆಕ್ಟ್ರಾನ್‌ಕಾಂಕ್ಷೆಗೂ ಎದ್ಯುದೃಣೀಯತೆಗೂ ಇರುವ ವ್ಯತ್ಯಾ ಸಗಳೇನು? 


111. ನಾಲ್ಕು ಅಂಕದ ಪ್ರಶ್ನೆಗಳು 


1. 
&; 


ಅಯಾನೀಕರಣ ಶಕ್ತಿಯನ್ನು ನಿರ್ಧರಿಸುವ ಅಂಶಗಳಾವುವು? 

ಸಹವೇಲೆನ್ಸೀಯ ತ್ರಿಜ್ಯ ಮತ್ತು ಅಯಾನಿಕ ತ್ರಿಜ್ಯಗಳಿಗಿರುವ ವ್ಯತ್ಯಾಸವೇನು? 
ಉದಾಹರಣೆ ಸಹಿತ ವಿವರಿಸಿ. 

ಇಲೆಕ್ಟಾನ್‌ ವಿನ್ಯಾಸ ಆಧಾರಿತ ಧಾತುಗಳ ವರ್ಗೀಕರಣವನ್ನು ವಿವರಿಸಿ. 


58 ರಸಾಯನ ವಿಜ್ಞಾನ 


4. ದೀರ್ಫ ಆವರ್ತ ಕೋಷ್ಟಕವನ್ನು $,p.೩ ಮತ್ತು ! ಬ್ರಾಕ್‌ಗಳಾಗಿ ವಿಂಗಡಿಸಿರುವುದನ್ನು 
ಪುಷ್ಟೀಕರಿಸಿ. 

5. ಆವರ್ತದಲ್ಲಿ ಮತ್ತು ಗುಂಪಿನಲ್ಲಿ ಈ ಕೆಳಗಿನವುಗಳು ಹೇಗೆ ಏರಿಳಿತವಾಗುತ್ತದೆ 
ಎಂದು ವಿವರಿಸಿ. | 
(1) ಪರಮಾಣು ತ್ರಿಜ್ಯ (1) ಅಯಾನೀಕರಣ ಶಕ್ತಿ 

6. ಕ್ಲೋರಿನ್‌ ಅಣುವಿನಲ್ಲಿ ೮1-೮1 ಅಂತರ ನ್ಯೂಕ್ಲೀಯ ದೂರ 198 pm ಹಾಗೂ 
ವಜ್ರದಲ್ಲಿ ೮-೮ಬಂಧದ ಉದ್ದವು 154 7೧ ಆದರೆ, ೮೧,೮1 ಅಣುವಿನಲ್ಲಿ ೮-೮1 
ಬಂಧದ ಉದ್ದವೆಷ್ಟು? (ಉ. 178 pm) 


QU 


ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಆವರ್ತ ಲಕ್ಷಣಗಳು 59 


ಅಧ್ಯಾಯ — 4 


ಉತ್ಕಷ ೯ಣ ಸಂಖ್ಯೆ 


ಸಾಮಾನ್ಯವಾಗಿ ಎಲ್ಲ ಎ | MG ವರ್ತಿಸಿ ಆಕ್ಷೆ ಪಡುಗಳೆ೦ಬ 
ಸಂಯುಕ್ತಗಳನ್ನು ಉಂಟುಮಾಡುವುದರಿಂದ. "ಆಕ್ಷಿಡೇಶನ್‌ (ಉತ್ಕರ್ಷಣ) ಹ ಪದವು 
ಉತ್ಪತ್ತಿಯಾಯಿತು. 
ಉದಾ: ಮ್ಯಾಗ್ನೀಸಿಯಮ್‌ ಅನ್ನು ದಹಿಸುವುದು 
28480, + 0, —— 2Mgo ಲೆಕ್ಷಿಜನ್‌ ಸೇರ್ಪಡೆ 


ಅಂತೇಯೇ, ಲೋಹೀಯ ಆಕ್ಷೆ ಡ್‌ ಅದಿರುಗಳಿಂದ ಆಕ್ಸಿಜನ್‌ ಅನ್ನು ತೆಗೆದು 
ಲೋಹವನ್ನು ಪಡೆಯುವುದನ್ನು ವಿವರಿಸಲು ರಿಡಕ್ಷನ್‌ (ಅಪಕರ್ಷಣ) ಎಂಬ ಪದ 
ಬಳಕೆಯಾಯಿತು. 


ಉದಾ: FeO, + 241 ೨». 2೧೮ + ALO, ಆಕ್ಸಿಜನ್‌ ಬೇರ್ಪಡೆ 


ಆಕ್ಸಿಜನ್‌ ಸೇರ್ಪಡೆಯನ್ನು (ಅಥವಾ ಹೈಡ್ರೋಜನ್‌ ಬೇರ್ಪಡೆಯನ್ನು) 
ಉತ್ಕರ್ಷಣವೆಂದೂ, ಆಕ್ಸಿಜನ್‌ ಬೇರ್ಪಡೆಯನ್ನು ಪ್ತಿ ಹೈಡ್ರೋಜನ್‌ ಸೇರ್ಪಡೆಯನ್ನು) 
ಅಪಕರ್ಷಣವೆಂದೂ ಸರಳವಾಗಿ ಹ ಒದ ಆಕ್ಸಿಜನ್‌ ಮತ್ತು 
ಹೈಡ್ರೋಜನ್‌ಗಳನ್ನು ಒಳಗೊಳ್ಳದ ರಾಸಾಯನಿಕ ಕ್ರಿಯೆಗಳೂ ಉತ್ಕರ್ಷಣ-ಅಪಕರ್ಷಣ 
ಕ್ರಿಯೆಗಳಾಗಿರುವ ಉದಾಹರಣೆಗಳಿರುವುದರಿಂದ ಅವುಗಳಿಗೆ ವಿಷೇಶ ವ್ಯಾಪ್ತಿಯ 
ವ್ಯಾಖ್ಯೆಯನ್ನು ನೀಡುವ ಅಗತ್ಯತೆಯಿದೆ. 

ತ್‌ I. Zn +Cu™ > Zn +Cu 


ಈ ಕ್ರಿಯೆಯಲ್ಲಿ 7% ಧಾತುವು 78" ಅಯಾನ್‌ ಆಗಿ ಉತ್ಪರ್ಷಿತವಾಗಿದೆ 
ಹಾಗೂ 0% ಅಯಾನ್‌ ( ಧಾತುವಾಗಿ ಅಪಕರ್ಷಿತವಾಗಿದೆ. 
4. 2118], + SnCl, ಜೂ 2Hg,Cl, + SnCl, 


ಸ್ಟ್ಯಾನಸ್‌ ಕ್ಷೋರೈಡ್‌ 5೩೮, ಈ ಕ್ರಿಯೆಯಲ್ಲಿ ಉತ್ಕರ್ಷಗೊಂಡು ಸ್ಟ್ಯಾನಿಕ್‌ 
ಕ್ಲೋತ್ನಿನೆ (5೦) “ಗಿದೆ ಹಾಗೂ ಮರ್ಕ್ಯುರಿಕ್‌ ಕ್ಲೋರೈಡ್‌ (HgCL,) 
ಅಪಕಷ ಸುಸು" ಮರ್ಕ್ಯುರಸ್‌ ಕ್ಷೋರೈಡ್‌ ಟ್‌ ) ಆಗಿದೆ. 


ಈ ಮೇಲಿನ ge ಕ್ರಿಯೆಗಳಲ್ಲಿ ಇರೆಕ್ಟಾನುಗಳ ವರ್ಗಾವಣೆಯಾಗಿದೆ. ಅಂತಹ 
ಕ್ರಿಯೆಗಳನ್ನು ಇಲೆಕ್ಟ್ರಾನ್‌ ಗಳಿಕೆ ಅಥವಾ ಇಲೆಕ್ಟಾನ್‌ ನಷ್ಟದ ಆಧಾರದ ಮೇಲೆ ಅಪಕರ್ಷಣ 
ಅಥವಾ ಉತ್ಕರ್ಷಣ ಕ್ರಿಯೆಯೆಂದು ನಿರ್ಧಕೆಸಬೇಕಾಗುತ್ತದೆ. 


60 ರಸಾಯನ ವಿಜ್ಞಾನ 


ಉತ್ಕರ್ಷಣ-ಅಪಕರ್ಷಣ ಪ್ರಕ್ರಿಯೆಯಲ್ಲಿ ಏಕಕಾಲಕ್ಕೆ ಒಂದು ಪ್ರತಿವರ್ತಕ 
ಇಲೆಕ್ಟ್ರಾನುಗಳನ್ನು ಕಳೆದುಕೊಂಡರೆ, ಇನ್ನೊಂದು ಪ್ರತಿವರ್ತ ಕವು ಇಲೆಕ್ಟಾನುಗಳನ್ನು 
ಗಳಿಸುತ್ತದೆ. ಉತ್ಕಷ ರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳು ಒಂದಕ್ಕೊಂದು 
ಪೂರಕವಾಗಿರುತ್ತವೆ (complemntary). ಒಂದು ರಾಸಾಯನಿಕ ಕ್ರಿಯೆಯಲ್ಲಿ 
ಅಪಕರ್ಷಣ ಕ್ರಿಯೆ ನಡೆಯದೆ ಕೇವಲ ಉತ್ಕರ್ಷಣ ಕ್ರಿಯೆ ನಡೆಯಲು ಸಾಧ್ಯವಿಲ್ಲ. 
ಆದುದರಿಂದ ಅಂತಹ ಕ್ರಿಯೆಗಳನ್ನು ಉತ್ಕರ್ಷಾಪಕರ್ಷಕ ಕ್ರಿಯೆಗಳು (redox reac- 
110115) ಎನ್ನುತ್ತಾರೆ. 


ಉತ್ಕರ್ಷಣ 
ಉದಾ: 1 HS+ Ch, ——™2HC+S 


| ಅವರಣ 1 


ಇಬ 
ಷಾ ಜ್ಯಾ 
ಪಿ Cu0O+ ಗೈ ತಾ Cu+ H,0 
1 ಅಪಕರ್ಷ A 


ಇಲೆಕ್ಟ್ರಾನುಗಳನ್ನು ಕಳೆದುಕೊಂಡ ವಸ್ತುವು ಉತ್ಕರ್ಷಣಗೊಂಡಿರುತ್ತದೆ. 
ಇಲೆಕ್ಟಾನುಗಳನ್ನು ಗಳಿಸಿದ ವಸುವು ನ 


ಉತ್ಕರ್ಷಾಪ ಕರ್ಷಕ ಪ್ರಕ್ರಿಯೆಯಲ್ಲಿ, ಉತ್ಕರ್ಷಣೆಗೊಂಡ ವಸ್ತುವನ್ನು 
ಅಪಕರ್ಷಣಕಾರಕ (reducing agent) ಎಂದೂ, ಅಪಕರ್ಷಣಗೊಂಡ ವಸ್ತುವನ್ನು 
ಉತ್ಕರ್ಷಣಕಾರಕ (೦೫161518 ೩8೮೦7!) ಎಂದೂ ಕರೆಯಲಾಗುತ್ತದೆ. 


ಉತ್ಕಷ ರ್ಷಣ ಸಂಖ್ಯೆ (Oxidation Number) 


ಉತ್ಕರ್ಷಣ ಸತಗಿ KS ತೋರಿಕೆಯ ವಿದ್ಯುದಾವೇಶವನ್ನು 
ಸೂಚಿಸುತ್ತದೆ. ಕೆಲವು ಅಭಿಪ್ರಾಯಜನ್ಯ ನಿಯಮಗಳನ್ವಯ ಒಂದು. ಪರಮಾಣುವಿನ 
ಬಂಧನ " ಇಲೆಕ್ಟ್ರಾನುಗಳನ್ನು ಲೆಕ್ಕ ಹಾಕಿದಾಗ ಅದು ಹೊಂದಿದಂತೆ ಕಾಣುವ 
ವಿದ್ಯುದಾವೇಶವನ್ನೆ ಉತ್ಕರ್ಷಣ ಸಂಖ್ಯೆ ಎನ್ನುತ್ತಾರೆ: 


1. ಎರಡು ವಿಜಾತೀಯ ಪರಮಾಣುಗಳ ನಡುವೆ ಇಲೆಕ್ಟಾನುಗಳ ಹಂಚಿಕೆಯಾಗಿದ್ದಲ್ಲಿ, 
ಇಲೆಕ್ಟ್ರಾನುಗಳನ್ನು ಅಧಿಕ ವಿದ್ಯುದೃಣೀಯ ಪರಮಾಣುಖನ ಜೊತೆ ಲೆಕ್ಕ ಹಾಕಬೇಕು. 


2. ಎರಡು ಸಜಾತೀಯ ಪರಮಾಣುಗಳ ನಡುವೆ ಇಲೆಕ್ಟಾನುಗಳ ಹಂಚಿಕೆಯಾಗಿದ್ದಲ್ಲಿ, 
ಇಲೆಕ್ಟಾನುಗಳನ್ನು ಪ ಪರಮಾಣುಗಳ ನಡುವೆ ಸಮನಾಗಿ ಹಂಚಿ ಲೆಕ್ಕ ಮಾಡಬೇಕು. 


ಉತ್ಕರ್ಷಣ ಸಂಖ್ಯೆ 61 


ವ್ಯಾಖ್ಯೆ: ಸಂಯುಕ್ತದಲ್ಲಿನ ಸಹ ವೇಲೆನೀಯ ಬಂಧನ ಇಲೆಕ್ಟಾನುಗಳನ್ನು ಅಧಿಕ ಯಣ 
ವಿದ್ದು ದಾವೇಶವುಳ್ಳ ಪರಮಾಣುವಿಗೆ ನೀಡಿದಾಗ, ಆ ಪರಮಾಣುವಿನ ವಿದ್ಯುದಾವೇಶವನ್ನು 
ಉತ್ಕಷ ರ್ಷಣ ಸಂಖ್ಯೆ ಎನ್ನುವರು. ಇದರ ಅರ್ಥ - ಬಂಧವು ಯಾವುದೇ ಇದರಲಿ; 
ಅದನ್ನು Re. ಲು ಭಾವಿಸಿದಾಗ ಪರಮಾಣುವು ಪಡೆಯುವ ವಿದ್ಯುದಾವೇಶ 
ಉತ್ಕರ್ಷಣ ಸಂಖ್ಯೆ (ಉ.ಸಂ.) ಆಗುತ್ತದೆ. 

ಏಕ ಪರಮಾಣ್ಣಿಕ ಅಯಾನ್‌ನಲ್ಲಿ ಪರಮಾಣುವಿನ ನೈಜ ವಿದ್ಯುದಾವೇಶವು 
ಅದರ ಉತ್ಕರ್ಷಣ ತಿ (Oxidation 5tae)ಯನ್ನು ಸೂಚಿಸುತ್ತದೆ. ಬಹುಪರಮಾಣ್ಣಿಕ 
ಅಯಾನ್‌ ಅಥವಾ ಅಣುವಿನಲ್ಲಿ ಅದು ಪರಮಾಣುವಿಗೆ ಆಯೋಜಿಸಲಾದ 
(assigned) ವಿದ್ದು ್ಯದಾವೇಶವಾಗಿರುತ್ತದೆ. 


ಉತ್ಕಷ ೯ಣ ಸಂಖ್ಯೆಯನ್ನು ನಿಗದಿಗೊಳಿಸಲು ನಿಯಮಗಳು 
1. ಎಲ್ಲ ನೇ ಧಾತುಗಳ ಬನ ಸಂಖ್ಯೆ ಶೂನ್ಯ. 
ಉದಾ: ಗ, ೦,, ೦1, ೫, 5ಕೃ,೫೩,.... ಗಳಲ್ಲಿ ಪ್ರತಿಯೊಂದು ಪರಮಾಣುವಿನ 
ಉತ್ಕರ್ಷಣ ಸಂಖ್ಯೆ "ಸೊನ್ನೆ' ಆಗಿರುತ್ತದೆ. 


y 3 ಏಕಪರಮಾಣ್ತೆಕ ಅಯಾನ್‌ನಲ್ಲಿ ಉತ್ಕರ್ಷಣ ಸಂಖ್ಯೆಯು ಅದರ ವಿದ್ಯುದಾವೇಶಕ್ಕೆ 
ಸಮನಾಗಿರುತ್ತದೆ. 


ಉದಾ: 7/25 ಉ.ಸಂ. +2 
CI” ಉ.ಸಂ. -] 
72” ಉ.ಸಂ. 42 
0 ಉ.ಸಂ. -2 


3. ಹೈಡ್ರೋಜನ್‌ನ ಎಲ್ಲ ಸಂಯುಕ್ತಗಳಲ್ಲಿ ಅದರ ಉತ್ಕರ್ಷಣ ಸಂಖ್ಯೆ +1. 


ಉದಾ: ॥0೦1, 1೦ ನಲ್ಲಿ ಹೈಡ್ರೋಜನ್‌ನ ಉ.ಸಂ. +1. 
(ಅಪವಾದ: ಲೋಹೀಯ ಸ ಡ್ರೈಡುಗಳಲ್ಲಿ ಹೈಡ್ರೋಜನ್‌ನ ಉ.ಸಂ. -1) 


ಉದಾ: 11 ನಲ್ಲಿ ಹೈಡ್ರೋಜನ್‌ನ ಉ.ಸಂ.-1 
4. ಆಕ್ಷಿಜನ್‌ನ ಎಲ್ಲ ಸಂಯುಕ್ತಗಳಲ್ಲಿ ಅದರ ಉತ್ಕರ್ಷಣ ಸಂಖ್ಯೆ -2 ಆಗಿರುತ್ತದೆ. 


ಉದಾ: 11೦, ೦೩೦, 1410, ಇತ್ಯಾದಿಗಳಲ್ಲಿ ಆಕ್ಷಿಜನ್‌ನ ಉತ್ಕರ್ಷಣ ಸಂಖ್ಯೆ 
-2 ಆಗಿರುತ್ತದೆ. 


ಅಪವಾದ: ಪೆರಾಕೆ ಡ್‌ ಸಂಯುಕಗಳಲ್ಲಿ, ಆಕಿಜನ್‌ನ ಉತರ್ಷಣ ಸಂಖೆ. ೨| 
pA ಮಿ ಮು ಗು Ky ಭಿ 
ಆಗಿರುತ್ತದೆ. 


ಉದಾ: ಗಲಿ ನಲ್ಲಿ ಆಕ್ಷಿಜನ್‌ನ ಉ.ಸಂ. -1. 


62 ರಸಾಯನ ವಿಜ್ಞಾನ 


5. ಫ್ಲೂರಿನ್‌ನ ಎಲ್ಲ ಸಂಯುಕ್ತಗಳಲ್ಲಿ ಅದರ ಉತ್ಕರ್ಷಣ ಸಂಖ್ಯೆ -1. 
ಅಪವಾದ: ಆಕ್ಸಿಜನ್‌ ಅಥವಾ ಇತರ ಹ್ಯಾಲೋಜಿನ್‌ಗಳ ನಡುವಿನ ಸಂಯುಕ್ತಗಳು. 


6. ಹ್ಯಾಲೋಜಿನ್‌ಗಳ ಉತ್ಕರ್ಷಣ ಸಂಖ್ಯೆ ಸಾಮಾನ್ಯವಾಗಿ -1. ಅಪವಾದವಾಗಿ, 


ಆಕ್ಸಿಜನ್‌ ಅಥವಾ ಇತರ ಹ್ಯಾಲೋಜಿನ್‌ ಪರಮಾಣುಗಳೊಂದಿಗಿನ ಸಂಯುಕ್ತಗಳಲ್ಲಿ 
ಅವುಗಳ ಉತ್ಕರ್ಷಣ ಸಂಖ್ಯೆ ಧನಾತ್ಮಕ. 


ಉದಾ: 1೮01 ನಲ್ಲಿ ಕ್ಷೋರಿನ್‌ನ ಉ.ಸಂ. -1. 
ಆದರೆ, ೫೦೮! ನಲ್ಲಿ ಕ್ಷೋರಿನ್‌ನ ಉ.ಸಂ. +1. 


7. ಆವರ್ತಕೋಷ್ಟಕದ ಒಂದನೇ ಗುಂಪಿನಲ್ಲಿರುವ ಕ್ಷಾರ ಲೋಹಗಳ ಉತ್ಕರ್ಷಣ 
ಸಂಖ್ಯೆ +1. 


ಉದಾ: 11, ೫೩ ಸಂಯುಕ್ತಗಳಲ್ಲಿ, ಲೋಹಗಳ ಉ.ಸಂ. +1. 


8. ಆವರ್ತ ಕೋಷ್ಟಕದ ಎರಡನೇ ಗುಂಪಿನಲ್ಲಿರುವ ಕ್ಷಾರಭಸ್ಮ ಲೋಹಗಳ ಉತ್ಕರ್ಷಣ 
ಸಂಖ್ಯೆ *2. 


ಉದಾ: ೧೩ M ಸ೦ಯುಕ್ತಗಳಲ್ಲಿ, ಲೋಹಗಳ ಉ.ಸಂ. +2. 


9. ಬಹುಪರಮಾಣ್ತಿಕ ಅಯಾನಿನಲ್ಲಿರುವ ಪರಮಾಣುಗಳ ಉತ್ಕರ್ಷಣ ಸಂಖ್ಯೆಗಳ 
ನಿವ್ವಳ ಮೊತ್ತವು ಅಯಾನಿನ ವಿದ್ಯುದಾವೇಶಕ್ಕೆ ಸಮ. 


ಉದಾ: 50,-ನಲ್ಲಿ +6+(-2)x4 =-2 


೫೦] ನಲ್ಲಿ +5+(-2)x4 =-3 

10. ತಟಸ್ಥ ಅಣು (ಸಂಯುಕ್ತ ವಸುು)ವಿನಲ್ಲಿರುವ ಎಲ್ಲ ಪರಮಾಣುಗಳ ಉತ್ಕರ್ಷಣ 

ಸಂಖ್ಯೆಗಳ ನಿವ್ವಳ ಮೊತ್ತವು ಶೂನ್ಯ: 
ಉದಾ: 15೦, ನಲ್ಲಿ (+1)xX2+60+(-2)4=0 ; 

KMnO, ನಲ್ಲಿ +1+7+(-2)4=0 
ಉತ್ಕರ್ಷಣ ಸಂಖ್ಯೆಯ ಉಪಯುಕ್ತತೆ 

I. ಉತ್ಕರ್ಷಾಪಕರ್ಷಕ ರಾಸಾಯನಿಕ ಸಮೀಕರಣಗಳನ್ನು ಸಂತುಲಿಸಬಹುದು. 

2. ಅಯಾನಿಕ ವಿದ್ಯುದಾವೇಶಗಳನ್ನು ನಿಗದಿಪಡಿಸಬಹುದು. 


3. ಒಂದು ಕ್ರಿಯೆಯು ಉತ್ಕರ್ಷಾಪಕರ್ಷಕ ಕ್ರಿಯೆಯಾಗಿದೆಯೇ ಅಥವಾ ಇಲ್ಲವೇ 
ಎಂದು ನಿಷ್ಕರ್ಷಿಸಬಹುದು. 


ಗಮನಿಸಬೇಕಾದ ವಿಷಯಗಳು 
I. ಉತ್ಕರ್ಷಣ ಸಂಖ್ಯೆಯನ್ನು ಅದರ ಚಿಹ್ನೆಯೊಂದಿಗೆ ಸೂಚಿಸಬೇಕು. 


ಉತ್ಕರ್ಷಣ ಸಂಖ್ಯೆ 63 


, ಯಾವುದೇ ಅಣುವಿನಲ್ಲಿ ಅಧಿಕ ವಿದ್ಯುದೃಣೀಯ ಪರಮಾಣವಿನ ಉತ್ಕರ್ಷಣ 
ಸಂಖ್ಯೆ ಯಣಾತ್ಮಕ, ಕಡಿಮೆ ವಿದ್ಯುದೃಣೀಯ ಪರಮಾಣವಿನ ಉತ್ಕರ್ಷಣ "ಸಂಖ್ಯೆ 

ಧನಾತ್ಮಕ. 

. ಉತ್ಕರ್ಷಣ ಸಂಖ್ಯೆಗಳು ಪರಮಾಣುಗಳ ನಿಜವಾದ ವಿದ್ಯುದಾವೇಶವನ್ನು 

ಸೂಚಿಸುವುದಿಲ್ಲ. ಆದರೆ, ಅಯಾನಿಕ ಸಂಯುಕ್ತಗಳಲ್ಲಿರುವ ಸೂ" ಅಥವಾ C! 

ಮುಂತಾದ ಅಯಾನುಗಳಲ್ಲಿ ಉತ್ಕರ್ಷಣ ಸಂಖ್ಯೆಯು ಪರಮಾಣುವಿನ ನಿಜವಾದ 

ವಿದ್ಯುದಾವೇಶವನ್ನು ಸೂಚಿಸುತ್ತದೆ. 

. ಅಪವಾದಗಳನ್ನು ಹೊರತುಪಡಿಸಿ ಸಾಮಾನ್ಯ ಉತ್ಕರ್ಷಣ ಸಂಖ್ಯೆಗಳು: 

ಧಾತುಗಳು (ಮುಕ್ತಸ್ಥಿತಿ) 0 ಹ್ಯಾಲೋಜಿನ್‌ ಇ 

ಹೈಡ್ರೋಜನ್‌ +1 1 ನೇ ಗುಂಪಿನ ಲೋಹೀಯ ಅಯಾನುಗಳು +1 

ಆಕ್ಷಿಜನ್‌ -2 | ನೇ ಗುಂಪಿನ ಲೋಹೀಯ ಅಯಾನುಗಳು +2 


ವೇಲೆನ್ಸಿ ಮತ್ತು ಉತ್ಕಷ ೯ ಸಂಖ್ಯೆಗಳಿಗಿರುವ ವ್ಯತ್ಯಾಸಗಳು 


ಉತ್ಕರ್ಷಣ ಸಂಖ್ಯೆ 


ವೇಲೆನ್ಸಿಯು 
ಪೂರ್ಣಾಂಕವಾಗಿರುತ್ತದೆ. 


ಪರಮಾಣುವಿಗೆ ಚರ ವೇಲೆನ್ಸಿಗಳ 
ಇರಬಹುದು. 


ಜಡಾನಿಲಗಳನ್ನು ಹೊರತು 
ಪಡಿಸಿ, ಧಾತುಗಳ ವೇಲೆನ್ಸಿ 


ಶೂನ್ಯವಲ್ಲ. 

ಸಾಮಾನ್ಯವಾಗಿ ವೇಲೆನ್ಸಿ 
ಸಂಖ್ಯೆಯ ಬಲಭಾಗದಲ್ಲಿ 
ವಿದ್ಯುದಾವೇಶ ಚಿಹ್ನೆ 
ತೋರಿಸುತ್ತಾರೆ. 

ಉದಾ: ಗ್ಯಾಪ್‌; ಆಕ್ಸೈಡ್‌ ೦೭- 


ಉ.ಸಂ.ಯು 
ಪೂರ್ಣಾಂಕವಾಗಬೇಕಿಲ್ಲ. 
ಪರಮಾಣುವಿಗೆ ಬೇರೆ ಬೇರೆ 
ಅಣುಗಳಲ್ಲಿ ಚರ ಉ.ಸಂ. 
ಗಳಿರಬಹುದು. 

ಎಲ್ಲ ಧಾತುಗಳ ಉ.ಸಂ.ಯು 
ಶೂನ್ಯ. 

ಸಂಖ್ಯೆಯ ಮೊದಲಿಗೆ 
ವಿದ್ಯುದಾವೇಶ ಚಿಹ್ನೆ 
ತೋರಿಸುತ್ತಾರೆ. 


ಉದಾ: ಸೋಡಿಯಮ್‌ +1 
ಕ್ಲೋರಿನ್‌ -1 


64 ರಸಾಯನ ವಿಜ್ಞಾನ 


ರಮಾಣುಗಳ ಉದಾಹರಣೆಗಳು 


& 
0 
2 
GL 
೫. 
ನ 
ಲೆ 
25 
Oo 
1 
4 
ಟ 


| ಮ್ಯಾಂಗನೀಸ್‌. 


 ನೈಟೋಜ್‌ ೧1 
ಉ.ಸ೦ಂ. | ಉದಾಹರಣೆಗಳು ರಬ ಉ.ಸಂ. | ಉದಾಹರಣೆಗಳು 
MnO 


ಬಿಡಿಸಿದ ಲೆಕ್ಕಗಳು 
1. ಈ ಕೆಳಗಿನ ಸಂಯುಕ್ತಗಳಲ್ಲಿ ಮ್ಯಾಂಗನೀಸಿನ ಉತ್ಕರ್ಷಣ ಸಂಖ್ಯೆಯನ್ನು ಲೆಕ್ಕ ಹಾಕಿ: 


1) MnO, 1) KMnO, 1) 1/70], 

i) MnO, ಇದರಲ್ಲಿ ಮ್ಯಾಂಗನೀಸಿನ ಉ.ಸಂ. ೫ ಎಂದಿರಲಿ. 
MnO, ಎ (X)+(-2)2 20 ~Xx=+4 
೫ 


ಮ್ಯಾಂಗನೀಸಿನ ಉ.ಸಂ. +4 | 
ii) KMnO, ಇದರಲ್ಲಿ ಮ್ಯಾಂಗನೀಸಿನ ಉ.ಸಂ. ೩x ಎಂದಿರಲಿ. 
“1+x+(-2)4=0 ೫೩4? 
ಮ್ಯಾಂಗನೀಸಿನ ಉ.ಸಂ. +7 
11) 1470], ಇದರಲ್ಲಿ ಮ್ಯಾಂಗನೀಸಿನ ಉ.ಸಂ. % ಎಂದಿರಲಿ. 


1/70] ೫3 (-2)4ಎ-[| 
ಜ.14 ೫-8-1 
X= +7 


ಮ್ಯಾಂಗನೀಸಿನ ಉ.ಸಂ. +7 
2. ಈ ಕೆಳಗಿನ ಸಂಯುಕ್ತಗಳಲ್ಲಿ ಕ್ರೋಮಿಯಮ್‌ನ ಉತ್ಕರ್ಷಣ ಸಂಖ್ಯೆಯನ್ನು ಲೆಕ್ಕ ಹಾಕಿ: 


i) KCr,0, ii) KCr,0, iii) Cr,0, 
i KCr,0, ಇದರಲ್ಲಿ ಕ್ರೋಮಿಯಮ್‌ನ ಉ.ಸಂ. ೩ ಎಂದಿರಲಿ. 
KCr,0 ~EDX2+(X)X2-(-2)7=0 
+1 Xx -2 2+2x-14=-1 
x=+6 


ಕ್ರೋಮಿಯಮ್‌ನ ಉ.ಸಂ. +6 


ಉತ್ಕರ್ಷಣ ಸಂಖ್ಯೆ 65 


ii) KCr)O್ಗ ಇದರಲ್ಲಿ ಕ್ರೋಮಿಯಮ್‌ನ ಉ.ಸಂ. ೩ ಎಂದಿರಲಿ. 


KCr,)0, “#1X2+X+(-2)x4=0 
+1 ೫-2 2+x-8=0 
“X=+6 


ಕ್ರೋಮಿಯಮ್‌ನ ಉ.ಸಂ. +6 
iii) ೦೧೦, ಇದರಲ್ಲಿ ಕ್ರೋಮಿಯಮ್‌ನ ಉ.ಸಂ. x ಎಂದಿರಲಿ. 


Cr0, *(x)2 + (-2)3 = 0 
ಚ್ಟ ಸ 2x-6=0 
“x=+3 


ಕ್ರೋಮಿಯಮ್‌ನ ಉ.ಸಂ. +3 


ಉತ್ಕರ್ಷಣ ಸಂಖ್ಯೆಯನ್ನು ಆಧರಿಸಿ ಉತ್ಕರ್ಷಣ-ಅಪಕರ್ಷಣ ಕ್ರಿಯೆಗಳ ವಿವರಣೆ 


ಡಕ ಭತಯಾ ನಗಳ ಉತ್ಕರ್ಷಣ ಹೌಸ್‌ ಶೂನ್ಯ: ಇದರ ಅರ್ಥ 
ಅವು "ವಿದ್ಯುತ್‌ ತಟಸ್ಥ'ವಾಗಿವೆ. ಏಕೆಂದರೆ-ನ್ಯೂಕ್ಷಿಯಸ್‌ನಲ್ಲಿರುವ ವಿದ್ಯುತ್‌ ಧನೀಯ 
ಪ್ರೋಟಾನುಗಳು ಹಾಗೂ ಕಕ್ಷೆಯಲ್ಲಿರುವ ವಿದ್ಯುದೃಣೀಯ ಇಲೆಕಾನುಗಳ ಸಂಖ್ಯೆ 
ಸಮವಾಗಿರುವುದು. ಆದರೆ ಒಂದು ಕ್ರಿಯೆಯಲ್ಲಿ ಪರಮಾಣು ಅಥವಾ ಅಯಾನು, 
ಒಂದು ಇಲೆಕ್ಟ್ರಾನ್‌ ಅನ್ನು ನೀಡಿದರೆ (ಕಳೆದುಕೊಂಡರೆ) ಅದರ ಉತ್ಕರ್ಷಣ ಸಂಖ್ಯೆಯು 
ಒಂದರಷ್ಟು 'ಅಚ್ಚಾಗುತ್ತದೆ. ಹಾಗೂ ಒಂದು ಇಲೆಕ್ಟ್ರಾನ್‌ ಅನ್ನು ಸ್ವೀಕರಿಸಿದರೆ ಅದರ 
ಉತ್ಕರ್ಷಣ ಸಂಖ್ಯೆಯು ಒಂದರಷ್ಟು ಕಡಿಮೆಯಾಗುತ್ತದೆ. 


ಉದಾ"! "Ne INE ESTES ಚಟ Pe 
ಉ.ಸಂ. ಉ.ಸಂ. ಉ.ಸಂ. ಉ.ಸಂ. 
0 +1 0 +2 


ಮೇಲಿನ ಎಲ್ಲ ಉದಾಹರಣೆಗಳಲ್ಲಿ ಉತ್ಕರ್ಷಣ ಸಂಖ್ಯೆ ಹೆಚ್ಚಿರುವುದನ್ನು ಗಮನಿಸಿ. 
ಒಂದು ಪರಮಾಣುವಿನ ಉ.ಸಂ.ಯು ಹೆಚ್ಚಾದರೆ ಅದು ಉತ್ಕರ್ಷಣಗೊಂಡಿಡೆಯೆಂದೂ, 
ಉ.ಸಂ.ಯು ಕಡಿಮೆಯಾದರೆ ಅದು ಅಪಕರ್ಷಣಗೊಂಡಿದೆಯೆಂದೂ ಹೇಳುತ್ತಾರೆ. 


ಉದಾ: 211೩ , CL --೨- 2NaCl 
0 0 +1 -1 


66 ರಸಾಯನ ವಿಜ್ಞಾನ 


ಸೋಡಿಯಮ್‌ನ ಉ.ಸಂ.ಯು ಶೂನ್ಯದಿಂದ +1 ಹಚ್ಚಿದೆ. ಅಂದರೆ 
ಸೋಡಿಯಮ್‌ ಉತ್ಕರ್ಷಣಗೊಂಡಿದೆ ಎಂದಾಯಿತು. ಚ ಉ.ಸಂ.ಯು 
ಶೂನ್ಯ ದಿಂದ -1 ಕ್ಕ ಇಳಿದಿದೆ. ಅಂದರೆ ಕ್ಲೋರಿನ್‌ ಅಪಕರ್ಷಣಗೊಂಡಿದೆ ಎಂದಾಯಿತು. 
ಉತ್ತರ್ಷಸಿ ಸಂಖ್ಯೆಯ ಏರಿಕೆ ಮತ್ತು ಇಳಿಕೆಗಳನ್ನು ಆಧರಿಸಿ ಉತ್ಕರ್ಷಣ- 
ಅಪಕರ್ಷಣಗಳಿಗೆ ವಿಶಾಲವ್ಯಾಪ್ತಿಯ ಸರಳ ವ್ಯಾಖ್ಯೆ ನೀಡಬಹುದು: “ಪರಮಾಣುವಿನ 
ಉತ್ಕರ್ಷಣ ಸಂಖ್ಯೆ ಹೆಚ್ಚಾಗ್‌ವುದು ಉತ್ಕರ್ಷೆಣ ಹಾಗೂ ಉತ್ಕರ್ಷಣ ಸಂಖ್ಯೆ 


ಕಡಿಮೆಯಾಗುವುದು ಅಪಕರ್ಷಣ.” 
ಉತ್ಕಷ ೯ಣ-ಅಪಕರ್ಷಣಗಳ ವಿವಿಧ ವ್ಯಾಖ್ಯೆಗಳನ್ನು ಕೋಷ್ಟಕ ರೂಪದಲ್ಲಿ 
ಈ ಕೆಳಗೆ ನೀಡಲಾಗಿದೆ. 


ಮಾ / ಕಣ / ಸಂಖೆ ತ 


ಉತ್ಕರ್ಷಣಾಪಕಷ ರ್ಷಣ ನಷ್ಟ ಅಥವಾ ಗಳಿಕೆ ಮತ್ತು ಉತ್ಕರ್ಷಣ ಸಂಖ್ಯೆಯ 
ಬದಲಾವಣೆಗಳು 


ಪಕರ್ಷಣ 
ಉತ್ಕರ್ಷಕಾರಿ 
(ಅಪ ಕರ್ಷಣ ಇಲೆಕಾನ್‌ ಸ್ಲೀಕಾರ 
ಟ್ರ ದ 
(ಲಾಭ) 


ಅಪಕರ್ಷಣಕಾರಿ | ಇಲೆಕ್ಟ್ರಾನ್‌ ಕೊಡುಗೆ 
(ಉತ್ಕರ್ಷಿತ ವಸ್ತು) ನಷ್ಟು 


ಪಕರ್ಷಕ (Reducing agent) - ಅಪಕರ್ಷಣ ಗೈ ಯುತ್ತದೆ. 


- ಒಂದು “ಗ ಹೆಚ್ಚು 
ಇಲೆಕ್ಟಾನುಗಳನ್ನು 
ಕಳೆದುಕೊಳ್ಳುವುದು. 


ಎ ಉತ್ಕರ್ಷಣಗೊಳ್ಳುತ್ತದೆ. 


— PRI ಉತ್ಕರ್ಷಣ ಸಂಖ್ಯೆ 
ಹೆಚ್ಚುತ್ತದೆ. 


ಉತ್ಕರ್ಷಣ ಸಂಖ್ಯೆ 67 


ಉತ್ಕರ್ಷಕ (Oxidising agent) - ಉತ್ಕರ್ಷಣ ಗೈಯುತ್ತದೆ. 


- ಒಂದು ಅಥವಾ ಹೆಚ್ಚು 
ಇಲೆಕ್ಟಾನುಗಳನ್ನು ಗಳಿಸುತ್ತದೆ. 


ಆ ಅಪಕರ್ಜಣಗೊಳ್ಳುತ್ತದೆ. 
- ಪರಮಾಣುವಿನ ಉತ್ಕರ್ಷಣ ಸಂಖ್ಯೆ 
ಕಡಿಮೆಯಾಗುತ್ತದೆ. 
ಉತ್ಕರ್ಷಕ ಮತ್ತು ಅಪಕರ್ಷಕಗಳಿಗೆ ಉದಾಹರಣೆಗಳು 
ಉತ್ಕಷ ರ್ಷಕ ವಸ್ತುಗಳು ಅಪಕರ್ಷಕ ವಸ್ತುಗಳು 
ಅನಿಲಗಳು: ೦,, ೦1, H,, CO, H,S, SO, 


ಘನವಸ್ತುಗಳು: ೫೦, KMnO,, KCr0, Carbon, FeSO, 


ಉತ್ಕರ್ಪಾಪಕರ್ಷಕ ಸಮೀಕರಣಗಳನ್ನು ಉತ್ಕರ್ಷಣ ಸಂಖ್ಯೆಯ ವಿಧಾನದಿಂದ 
ಸಂತುಲಿಸುವುದು 


ಪ್ರತಿವರ್ತಕ ಮತ್ತು ಉತ್ಪನ್ನಗಳಲ್ಲಿರುವ ಎಲ್ಲ ಪರಮಾಣುಗಳಿಗೆ ಉತ್ಕಷ 
ಸಂಖ್ಯೆಯನ್ನು ಕಂಡುಹಿಡಿದು ಪರಮಾಣುಗಳ ಮೇಲ್ಭಾಗದಲ್ಲಿ ಅ ಇರ್ತ 
ಯಾ ANY ಉತ್ಕರ್ಷಣ ಸಂಖ್ಯೆಗಳು ಬದಲಾಗಿವೆ ಎಂದು 
ಪರಶೀಲಿಸಿ. ಇದರಿಂದ ಯಾವ ಪರಮಾಣುಗಳು ಉತ್ಕರ್ಷಿತವಾಗಿವೆ ಮತ್ತು 
ಯಾವುವು ಅಪಕರ್ಷಕವಾಗಿವೆ ಎಂದು ಗೊತ್ತಾಗುತ್ತದೆ. 

ಉತ್ಕರ್ಷಣೆ ಮತ್ತು ಅಪಕರ್ಷಣೆಗೊಂಡ ಪರಮಾಣು ಅಯಾನುಗಳಿಗೆ ಪ್ರತ್ಯೇಕ 
ಸಮೀಕರಣಗಳನ್ನು ಬರೆದು ಧಾತುಗಳ ಪರಮಾಣುಗಳನ್ನು ಸಂತುಲಿಸಿ. 
ಉತ್ಕರ್ಷಣ ಸಂಖ್ಯೆಯು ಬದಲಾದ ಅಪಕರ್ಷಕ ಮತ್ತು ಉತ್ಕರ್ಷಕಗಳಿಗೆ 
ಸೂಕ್ತ ಗುಣಾ೦ಕ(0೦618801670ಗಳಿಂದ ಗುಣಿಸಿ, ಉತ್ಕರ್ಷಣ ಸಂಖ್ಯೆಯ 
ನಿವ್ವಳ ಹೆಚ್ಚಳವು, ಉತ್ಕರ್ಷಣ ಸಂಖ್ಯೆಯ ನಿವ್ವಳ ಇಳಿತಕ್ಕೆ ಸಮನಾಗುವಂತೆ 
ಮಾಡಬೇಕು. ಇದರಿಂದ, ಉತ್ಕರ್ಷಣದಲ್ಲಿ ನಷ್ಟವಾದ ಇಲೆಕ್ಟಾನುಗಳ ಸಂಖ್ಯೆಯು 
ಅಪಕರ್ಷಣ ಕ್ರಿಯೆಯಲ್ಲಿ ಗಳಿಸಿದ ಇಲೆಕ್ಟಾನುಗಳ ಸಂಖ್ಯೆಗೆ ಸಮನಾಗುತ್ತದೆ. 
ಉತ್ಕರ್ಷಣ ಮತ್ತು ಅಪಕರ್ಷಣ ಸಮೀಕೆರಣಗಳನ್ನು ಕೂಡಿಸಿ. 

ಉಳಿದ ಪರಮಾಣುಗಳನ್ನು ಸಾಂಪ್ರದಾಯಿಕ ಪರೀಕ್ಷಣಾ ವಿಧಾನದಿಂದ 


ಸಂತುಲಿಸಿ. ಆಮ್ಲೀಯ ಮಾಧ್ಯಮದ ಕ್ರಿಯೆಯಾದರೆ ॥" ಅಯಾನನ್ನು 
(ಅಥವಾ ೫,೦) ಸೇರಿಸಿ. ಪ್ರತ್ಯಾಮ್ಲೀಯ ಮಾಧ್ಯಮದ ಕ್ರಿಯೆಯಾದರೆ 


೦1: ಅಯಾನನ್ನು (ಅಥವಾ ಆಕ್ಸಿಜನ್‌ ಸಂತುಲಿಸಲು ಟ೦) ಸೇರಿಸಿ. 


68 ರಸಾಯನ ವಿಜ್ಞಾನ 


ಸಮೀಕರಣಗಳ ಸಂತುಲನ(ಉತ್ಕಷ ೯ಣ ಸಂಖ್ಯಾ ವಿಧಾನ): ಉದಾಹರಣೆಗಳು 


1. ಈ ಕೆಳಗಿನ ಉತ್ಕರ್ಷಾಪ ರ್ಷಕ ಕ್ರಿಯೆಯನ್ನು ಉತ್ಕಷ ರ್ಷಣ ಸಂಖ್ಯೆಯ ವಿಧಾನದಿಂದ 
ಸಂತುಲಿಸಿ. (ಆಮ್ಲೀಯ ಮಾ | 


MnO; +HC,0, ಎ Mn” +C0, 


ಹಂತ 1. ಪ್ರತಿವರ್ತಕ ಮತ್ತು ಉತ್ಪನ್ನಗಳಲ್ಲಿರುವ ಎಲ್ಲ ಪರಮಾಣುಗಳ ಉ.ಸಂ. 
ಗಳನ್ನು ಅವುಗಳ ಮೇಲ್ಭಾಗದಲ್ಲಿ ಸೂಚಿಸಿ. 


+7 -2 4344 +2 +4 —2 
MnO; + HC,0, > Mn™ + C0, 
ಹಂತ 2. ಯಾವ ಪರಮಾಣುಗಳ ಉ.ಸಂ. ಗಳು ಬದಲಾಗಿವೆ ಎಂದು 
ಪರಿಶೀಲಿಸಿ. 
Mn ನ ಉ.ಸಂ. ೬7 ರಿಂದ 42ಕ್ಕೆ ಇಳಿದಿದೆ. (ಅಪಕರ್ಷಣ) 


೮ನ ಉ.ಸಂ. ೬3 ರಿಂದ +೬4 ಕ್ಕೆ ವಜ (ಉತ್ಕರ್ಷಣ) 
ಹಂತ 3. ಅಪಕರ್ಷಣ ಮತ್ತು ಉತ್ಕರ್ಷಣಗೊಂಡ ಪರಮಾಣು/ಅಯಾನುಗಳಿಗೆ 
ಪ್ರತ್ಯೇಕ ಸಮೀಕರಣಗಳನ್ನು ಬರೆದು ಧಾತುಗಳ ಪರಮಾಣುಗಳನ್ನು ಸಂತುಲಿಸಿ. 


1/70] > Mn” (ಉ.ಸಂ. ಯಲ್ಲಿ ಇಳಿಕೆ 5 ಯೂನಿಟ್ಟುಗಳು) 


0,0, > 200, (ಉ.ಸಂ. ಯಲ್ಲಿ ಏರಿಕೆ: 2 ಕಾರ್ಬನ್‌ 


ಪರಮಾಣುಗಳಿಂದ ಒಟ್ಟು 2 ಯೂನಿಟ್ಟುಗಳು) 
ಎರಡು ಅರ್ಥಕ್ರಿಯೆಗಳಲ್ಲಿ ಉ.ಸಂ.ಯ ನಿವ್ವಳ ಇಳಿಕೆ ಮತ್ತು ನಿವ್ವಳ ಏರಿಕೆಗಳನ್ನು 
ಸಮಗೊಳಿಸಿ. ಪರ್ಮ್ಯಾಂಗನೇಟ್‌ ಅರ್ಧಕ್ರಿಯೆಯನ್ನು 2 ಕೆಂದಲೂ, ಆಕ್ಸಾಲಿಕ್‌ 
ಆಮ್ಲ ಅರ್ಧಕ್ರಿಯೆಯನ್ನು 5 ರಿಂದಲೂ ಗುಣಿಸಿದರೆ, ಉ.ಸಂ.ಯ ಇಳಿಕೆ 
ಮತ್ತು ಏರಿಕೆಗಳು ಸಮನಾಗುವುವು. 


(MnO; > Mn”™)x2 = 2Mn0; > 204೧5” 
(H2C20,4 ತಿ 2C0)x5 = 5HC0,4 ಎ 10CO, 
ಹಂತ 4. ಮೇಲಿನ ಸಮೀಕರಣಗಳನ್ನು ಕೂಡಿಸಿ. 
21470] +5H,C,0, = 21412" +10C0, 
ಹಂತ 5. ಹೈಡ್ರೋಜನ್‌ ಮತ್ತು ಆಕ್ಷಿಜನ್‌ ಪರಮಾಣುಗಳನ್ನು ಸಾಂಪ್ರದಾಯಿಕ ಪರೀಕ್ಷಣಾ 
ವಿಧಾನದಿಂದ ಸಂತುಲಿಸಿ. ಆಮ್ಲೀಯ ಮಾಧ್ಯಮದ ಕ್ರಿಯೆಯಾದುದರಿಂದ 
1)೦ ಮತ್ತು ಗ" ಅಯಾನುಗಳನ್ನು ಸೇರಿಸಿ. 
21470] + SH;C0, +6H* => 2Mn”* +10CO, +8H30 
ಮೇಲಿನ ಸಮೀಕರಣವು ಸಂತುಲಿತವಾಗಿದೆ. 


ಉತ್ಕರ್ಷಣ ಸಂಖ್ಯೆ 69 


2. ಆಮ್ಲೀಯ ಮಾಧ್ಯಮದಲ್ಲಿ ಕೆಳಗಿನ ಸಮೀಕರಣವನ್ನು ಸಂತುಲಿಸಿ. 
Fe™* + ಗಾಂ ಥಂ + ಇ 4 


L ಎಲ್ಲ ಪರಮಾಣುಗಳ ಉ.ಸ೦. ಗಳನ್ನು ಸೂಚಿಸಿ. 


ಅಪಕರ್ಷಣ 


——— 
oN IS ೧೧ 
2 +6 A+3 +3 

ಉತ್ಕರ್ಷಣ 


1. ಯಾವ ಪರಮಾಣುಗಳ ಉ.ಸಂ. ಗಳು ಬದಲಾಗಿವೆ ಎಂದು ಗಮನಿಸಿ. 
Fe ನ ಉ.ಸಂ. *2 ರಿಂದ «3ಕ್ಕೆ ಏರಿದೆ. (ಉತ್ಕರ್ಷಣ) 
Cr ನ +6 ರಿಂದ 43ಕ್ಕೆ ಇಳಿದಿದೆ (ಅಪಕರ್ಷಣ) 
111. ಉರ್ಕೃಷಣ ಮತ್ತು ಗಹ ರ್ಷಣಗೊಂಡ ಪರಮಾಣು / ಅಯಾನುಗಳಿಗೆ 
ಪ್ರತ್ಯೇಕ ಸಮೀಕರಣಗಳನ್ನು ಬರೆದು, ಪರಮಾಣುಗಳನ್ನು ಸಂತುಲಿಸಿ. 


ಇತ — | (ಉ.ಸಂ. ಯಲ್ಲಿ ಏರಿಕೆ 1 ಯೂನಿಟ್ಟು 


CHO — 207" (ಉ.ಸಂ. ಯಲ್ಲಿ ಇಳಿಕೆ: ಎರಡು 


ಪರಮಾಣುಗಳಿಂದ ಒಟ್ಟು 6 ಯೂನಿಟ್ಟುಗಳು) 
ಉತ್ಕರ್ಷಣ ಅರ್ಧಕ್ರಿಯೆಯನ್ನು 6 ರಿಂದಲೂ, ಅಪಕಷ ರ್ಷಣ ಅರ್ಧಕ್ರಿಯೆಯನ್ನು 
| ರಿಂದಲೂ ಗುಣಿಸಿದರೆ, ಉ.ಸಂ.ಯ ಏರಿಕೆ ಮತ್ತು ಇಳಿಕೆ ಗಳು ಸಮನಾಗುವುವು. 


(7025 ಶಾ. Fe*)x6 = 6702. 6೯0 

(CHOP ಢಾ ಗಾಗಾ ಲಂಚ ಲ ಜ್‌ 
1%. ಮೇಲಿನ ಸಮೀಕರಣಗಳನ್ನು ಕೂಡಿಸಿ. , 

6Fe™* + Cr,07 —™ 6Fe* + 2೦ಣಿ” 


೪. ಆಮ್ಲೀಯ ಮಾಧ್ಯಮದಲ್ಲಿ ಕ್ರಿಯೆ ನಡೆಯುವುದರಿಂದ ಎಡಗಡೆಯಲ್ಲಿ 


Ht ಅಯಾನುಗಳನ್ನು, ಮತ್ತು ಬಲಗಡೆಯಲ್ಲಿ ಆಕ್ಷಿಜನ್‌ ಸಂತುಲನಕ್ಕಾಗಿ ॥,೦ 
ಅಣುಗಳನ್ನು ಸೇರಿಸಿ ಸಾಂಪ್ರದಾಯಿಕ ಪರೀಕ್ಷಣಾ ವಿಧಾನದಿಂದ ಸಂತುಲಿಸಿ. 


6Fe™ + C07 + 14H* — 6Fe* + 2Cr* +7H,;O 
ಮೇಲಿನ ಸಮಿಕರಣವು ಸಂತುಲಿತವಾಗಿದೆ. 


ಉತ್ಕರ್ಷಣ ಸಂಖ್ಯೆಯ ವಿಧಾನದಿಂದ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ನಡೆಯುವ ಈ 


70 ರಸಾಯನ ವಿಜ್ಞಾನ 


ಕೆಳಗಿನ ಸಮಿಕರಣವನ್ನು ಸಂತುಲಿಸಿ: 
AOE EL ಭಕ್ಷಕ + 


|. ಎಲ್ಲ ಪರಮಾಣುಗಳ ಉ.ಸಂ.ಗಳನ್ನು ಸೂಚಿಸಿ. 


pe ಉತ್ಕರ್ಷಣ 


ಈರಿ ESE 0 Ci 
Ey SoA ತಾಡಿ 


ಮ? ರಾ 


2. ಕ್ಲೋರಿನಿನ ಉ.ಸಂ.ಯು +1 ರಿಂದ -! ಕ್ಕೆ ಇಳಿದಿದೆ (2 ಯೂನಿಟ್ಟುಗಳಷ್ಟು 
ಅಪಕರ್ಷಣ) ಕ್ರೋಮಿಯಮ್‌ನ ಉ.ಸಂ.ಯು +3 ರಿಂದ 6ಕ್ಕೆ ಏರಿದೆ (3 
ಯೂನಿಟ್ಟುಗಳಷ್ಟು ಉತ್ಕರ್ಷಣ) 

3. ಉತ್ಕರ್ಷಣ ಅಪಕಷ ೯ಣಗಳಿಗೆ ಪ್ರತ್ಯೇಕ ಸಮೀಕರಣಗಳನ್ನು ಬರೆದು, 
ಪರಮಾಣುಗಳನ್ನು ಸಂತುಲಿಸಿ. 

೮1೦7 — a (ಉ.ಸಂ.ಯಲ್ಲಿ ಇಳಿಕೆ 2 ಯೂನಿಟ್ಟುಗಳು) 
C10) — C10; (ಉ.ಸಂ.ಯಲ್ಲಿ ಏರಿಕೆ 3 ಯೂನಿಟ್ಟುಗಳು) 

ಅಪಕರ್ಷಣ ಅರ್ಧಕ್ರಿಯೆಯನ್ನು 3 ರಿಂದಲೂ, ಉತ್ಕರ್ಷಣ ಕ್ರಿಯೆಯನ್ನು 2 

ರಿಂದಲೂ ಗುಣಿಸಿ, ಉ.ಸ೦.ಯ ಇಳಿಕೆ ಮತ್ತು ಏರಿಕೆಗಳನ್ನು ಸಮಗೊಳಿಸಿ. 
(೮1೦7 ೨ CI)x3=3C10" 3೮” 


(CIO; > ೦೦]-7)»«2 20/0] ಎ 2೦/೦] 

4. ಮೇಲಿನ ಎರಡು ಸಮಿಕರಣಗಳನ್ನು ಕೂಡಿಸಿರಿ. 
3010೦7 +2Cr05) -__». 3017 --20/0]- 

5. ಪ್ರತ್ಯಾಮ್ಲೀಂಶು ಮರಾದ್ಯಿಮವಾದುದರಿಂದ, ಸಂತುಲಿಸುವಾಗ 
೦1” ಅಯಾನುಗಳನ್ನು ಎಡಗಡೆಗೂ, 1೦ ಅನ್ನು ಬಲಗಡೆಗೂ ಸೇರಿಸಿ, 
ಸಂತುಲಿತವಾಗಿದೆಯೇ ಎಂದು ಪರಿಶೀಲಿಸಿ. 

3.1. ೪2ರ HOON ರಾ ೫1 + 2Cr07 +H0 
ಮೇಲಿನ ಸಮೀಕರಣವು ಸಂತುಲಿತವಾಗಿದೆ. 


ಉತ್ಕರ್ಷಣಕಾರಿ ಮತ್ತು ಅಪಕರ್ಷಣಕಾರಿಗಳ ಸಮಾನರಾಶಿಗಳು 
ಒಂದು ರಾಸಾಯನಿಕ ಪ್ರಕ್ರಿಯೆಯಲ್ಲಿ ಉತ್ಕರ್ಷಣ ಸಂಖ್ಯೆಯಲ್ಲಿ ಆಗುವ ಬದಲಾವಣೆಯನ್ನು 
ಗಮನಿಸಿ, ಉತ್ಕರ್ಷಣ ಮತ್ತು ಅಪಕರ್ಷಣಕಾರಿಗಳ ಸಮಾನ ರಾಶಿಗಳನ್ನು ಈ ಕೆಳಗೆ 
ಕಾಣಿಸಿದಂತೆ ಲೆಕ್ಕ ಹಾಕಬಹುದು: 


ಉತರ್ಷಣಕಾರಿ ಅಥವಾ 
ಥ್ರ ಅಣುರಾಶಿ 


ಅಪಕರ್ಷಣಕಾರಿಯ 
ಸಮಾನ ರಾಶಿ 


ಪ್ರತಿ ಅಣುವಿನ ಉ.ಸಂ.ಯಲ್ಲಿನ ವ್ಯತ್ಯಾಸ 


ಉದಾಹರಣೆ: ಆಮ್ಲೀಯ ಮಾಧ್ಯಮದಲ್ಲಿ ಪೊಟ್ಯಾಸಿಯಂ ಪರ್ಮ್ಯಾ:ಂಗನೇಟ್‌ನ 
ಸಮಾನರಾಶಿಯನ್ನು ಲೆಕ್ಕ ಹಾಕುವಾಗ - 


2KMnO, +3H;S0, ದಾ” K,S0, +2MnSO, +3H,0 +5(0] 
+7 +2 
ಅಥವಾ 1/1೦, ——™ Mn 


ಅಣುರಾಶಿ 


KMnO ಸ ತಾ ಸ ಹೋದ ಬಕ ಅ ಅ ವ ವ ದ 
7೮, ನ ಸಮಾನ ರಾಶಿ ವರಾರ್‌ 


2. ಆಮ್ಲೀಯ ಮಾಧ್ಯಮದಲ್ಲಿ 'ಮೋರ್‌'ನ ಲವಣ 65೦, -(NH,);SO0, -61,0 
ವು ಅಪಕರ್ಷಣಕಾರಿಯಾಗಿ ವರ್ತಿಸುವುದು. ಈ ಕ್ರಿಯೆಯಲ್ಲಿ p್ಯ?* ಅಯಾನು 


ಗ್ಯ ಆಗಿ ಪರಿವರ್ತಿತವಾಗುವುದು. ಆಗ ಉತ್ಕರ್ಷಣ ಸಂಖ್ಯೆಯಲ್ಲಿ +1 
ಏರಿಕೆಯಾಗುವುದು. | 


Fe ತ್ಯ Fe* 


ಅಣುರಾಶಿ 


ಮೋರ್‌ ಲವಣದ ಸಮಾನ ರಾಶಿ = 
ಭವ ಉ.ಸಂ.ಯಲ್ಲಿನ ಇಳಿಕೆ 


_ 392.1 


l 
= 392.1 


72 ರಸಾಯನ ವಿಜ್ಞಾನ 


3. ಆಮ್ಲೀಯ ಮಾಧ್ಯಮದಲ್ಲಿ ಪೊಟ್ಯಾಸಿಯಂ ಡೈಕ್ರೋಮೇಟ್‌ (K2C70;)ನ 
ಸಮಾನರಾಶಿಯನ್ನು ಲೆಕ್ಕ ಹಾಕುವಾಗ - 


॥ (ಲಿ; ತ್ಯ H50, EEG ತಾನ K>50, ಹ್‌ Cr (50, )3 ks 4H0 3[(0] 
2(46) 2(+3) 


ಅಥವಾ ೦೫0 208" 


KCr,0, ಲವಣದ _ ಅಣುರಾಶಿ 
ಸಮಾನ ರಾಶಿ ಪ್ರತಿ ಅಣುವಿನ ಉ.ಸಂ.ಯಲ್ಲಿ ಆದ ವ್ಯತ್ಯಾಸ 


ಇ 534 ಎ49 
6 


ಪರ್ಮಾಂಗನೇಟ್‌ 
KMnO, 


ಪೊಟ್ಯಾಸಿಯಮ್‌ 
ಡೈಕ್ರೋಮೇಟ್‌ K,Cr,0, 


ಆಕ್ಸಾಲಿಕ್‌ ಆಮ್ಲ 
(ಹರಳುಗಳು) 


H,C,0, -2H,0 
ಮೋರನ ಲವಣ 
FeSO,(NH,),SO, -6H,C 


ಗಾ ಲ್ಪೇಟ್‌ 
೩,5,೦... 5,0 


ಗಮನಿಸಿ: ಈ ವಿಷಯ ಪಠ್ಯವಸ್ತುವಿ; ನಲ್ಲಿಲ್ಲ. ಆ ಉತ್ಕರ್ಷ ಣ-ಅಪಕರ್ಷಣ ಅನುಮಾಪ ಪನಗಳಲ್ಲಿ 
ಉಪಯುಕ್ತ. ವಜ ck 


ಉತ್ಕಷ ೯ಣ ಸಂಖ್ಯೆ 73 


[ತ 


ಪ್ರಶ್ನೆಗಳು 
1. ಒಂದು ಅಂಕದ ಪ್ರಶ್ನೆಗಳು 
|. ಈ ಕೆಳಗಿನವುಗಳಿಗೆ ವ್ಯಾಖ್ಯೆ ನೀಡಿ 
ಅ) ಉತ್ಕರ್ಷಣ ಆ) ಅಪಕರ್ಷಣ ಇ) ಉತ್ಕರ್ಷಣ ಸಂಖ್ಯೆ 
ಈ) ಉತ್ಕರ್ಷಕ ಉ) ಅಪಕರ್ಷಕ ಊ) ಸಮಾನರಾಶಿ 


2. ಅಡಿಗೆರೆ ಎಳೆದ ಪರಮಾಣುಗಳ ಉ.ಸಂ. ಎಷು? 


i ಜಳ 10) 80ಕ- iii) 1410 iv) Mn0; 
3. ಬಹುಪರಮಾಣ್ತಿಕ ಅಯಾನಿನಲ್ಲಿ ಪರಮಾಣುಗಳ ಉ.ಸಂ.ಗಳ ಮೊತ್ತ ಯಾವುದಕ್ಕೆ 
ಸಮ? 


4. ತಟಸ್ಥ ಅಣುವಿನಲ್ಲಿ ಪರಮಾಣುಗಳ ಉ.ಸಂ.ಗಳ ನಿವ್ವಳ ಮೊತ್ತವು 
ಶೂನ್ಯವೆಂಬುದನ್ನು ಉದಾಹರಣೆಯೊಂದಿಗೆ ತೋರಿಸಿ. 


5. ಆಕ್ಸಿಜನ್‌ -1 ಮತ್ತು -2 ಉ.ಸಂ.ಗಳನ್ನು ತೋರಿಸಬಲ್ಲುದೆಂಬುದಕ್ಕೆ ತಲಾ 
ಒಂದು ಉದಾಹರಣೆ ನೀಡಿ. 


11. ಎರಡು ಅಂಕದ ಪ್ರಶ್ನೆಗಳು 


|. “ಉತ್ಕರ್ಷಣ ಮತ್ತು ಅಪಕರ್ಷಣೆಗಳು ಏಕಕಾಲಕ್ಕೆ ನಡೆಯುವ ಕ್ರಿಯೆಗಳು”: 
ಉದಾಹರಣೆಯೊಂದಿಗೆ ಸಮರ್ಥಿಸಿ. 


2. ಉತ್ಕರ್ಷಾಪಕರ್ಷಕ ಕ್ರಿಯೆಯೆಂದರೇನು? 


3. ಉತ್ಕರ್ಷಣಕಾರಿ ಮತ್ತು ಅಪಕರ್ಷಣಕಾರಿಗಳಿಗೆ ತಲಾ ಎರಡು ಉದಾಹರಣೆಗಳನ್ನು 
ಕೊಡಿ. 


4. ಆಮ್ಲೀಯ ಪೊಟ್ಕಾಸಿಮ್‌ ಪರ್‌ಮ್ಯಾಂಗನೇಟ್‌ನ ಸಮಾನರಾಶಿಯನ್ನು ಉತ್ಕರ್ಷಣ 
ಸಂಖ್ಯೆಯ ಆಧಾರದಲ್ಲಿ ಲೆಕ್ಕ ಹಾಕಿ. 


5. ಉತ್ಕರ್ಷಣ ಸಂಖ್ಯೆಯ ಆಧಾರದಲ್ಲಿ 'ಆಮ್ಲೀಯ ಪೊಟ್ಯಾಸಿಯಮ್‌ 
ಡೈಕ್ರೋಮೇಟಿನ ಸಮಾನ ರಾಶಿಯನ್ನು ಲೆಕ್ಕ ಹಾಕಿ. 


6. ಉತ್ಕರ್ಷಣ ಸಂಖ್ಯೆಗೂ ವೇಲೆನಿಗೂ ಇರುವ ವ್ಯತ್ಯಾಸಗಳೇನು? 
7. ಈ ಕೆಳಗಿನವುಗಳಲ್ಲಿ ಸಲ್ಫರಿನ ಉ.ಸಂ. ಯನ್ನು ಲೆಕ್ಕ ಹಾಕಿ. 

1) HS 11) § 111) H.50, 1೪) ೩)5.ಲ್ಕ 1) S07 
8. ಈ ಕೆಳಗಿನ ಸಂಯುಕ್ತಗಳಲ್ಲಿ ಕ್ಲೋರಿನಿನ ಉ.ಸಂ.ಯನ್ನು ಲೆಕ್ಕ ಹಾಕಿ. 


1) KCl 11) KC104 111) KCI0; iv) KClo 


74 ರಸಾಯನ ವಿಜ್ಞಾನ 


9. ಈ ಕೆಳಗಿನವುಗಳಲ್ಲಿ ಕಾರ್ಬನ್ನಿನ ಉ.ಸಂ.ಯನ್ನು ಲೆಕ್ಕ ಹಾಕಿ. 


1 CO 


ii) co, 


೪) C¢H20% 


iii) Cs, iv) CH, 


10. ಉತ್ಕರ್ಷಣಕಾರಿಯಾಗಿಯೂ, ಅಪಕರ್ಷಣಕಾರಿಯಾಗಿಯೂ ವರ್ತಿಸಬಲ್ಲ 
ರಾಸಾಯನಿಕ ವಸ್ತುವಿಗೆ ಒಂದು ಉದಾಹರಣೆ ಕೊಡಿ. 


111. ನಾಲ್ಕು ಅಂಕದ ಪ್ರಶ್ನೆಗಳು 
k ಉತ್ಕರ್ಷಣ ಸಂಖ್ಯೆಗಳನ್ನು ನಿಗದಿಗೊಳಿಸಲು ನಿಯಮಗಳಾವವು? 


2. ಉತ್ಕರ್ಷಾಪಕರ್ಷಕ ಸಮೀಕರಣಗಳನ್ನು ಉತ್ಕರ್ಷಣ ಸಂಖ್ಯೆಯ ವಿಧಾನದಿಂದ 
ಸಂತುಲಿಸುವ ವಿವಿಧ ಹಂತಗಳಾವವು? 


1]. 


11]. 


ಇಡ 


. ಉತ್ಕರ್ಷಣ ಸಂಖ್ಯೆಯ ವಿಧಾನದಿಂದ ಈ ಕೆಳಗಿನ ಉತ್ಕರ್ಷಾಪಕರ್ಷಕ 


ಸಮೀಕರಣಗಳನ್ನು ಸಂತುಲಿಸಿ. 


ಅ) Fe” +Mn0; > Fe +Mn” (acid medium) 


ಆ) Zn+HNO, > Zn” +N;0+H,;0 


ಇ) Cu + HNO; | Cu(NO;3) ಣ್‌ NO) 


ಈ) Mn’ + PbO, — MnO; + H0 + Pb”* (acid medium) 


2) 
7) 


28) 


9) 
3) 


1) -3 
i) -2 
i) -1 
1) +2 


ಉತ್ತರಗಳು 
11) +5 ill)+7 iv)+3 
i)0O 11+6 iv)y+2 v+6 
11) +7 11+5 iv)+1 
11) +4 iil+4 iv)y+4 v)O 


ಅ) SFe”*MnO; +8H* = SFe* + Mn”* +4H,0 


ಆ) 4Zn+2HNO, +8H* > 4Zn”™* +N30+5H;0 


ಇ) Cu + 4HNO, ಸ್ಥಿ Cu(NO; )2 * 2NO)» ಣ್‌ 211,0೦0 


ಈ) 2Mn” + 580೦, — 2110] + SPb™* +2H30 


AM 


ಉತ್ಕರ್ಷಣ 


ಅಧ್ಯಾಯ — 5 


$ ಬ್ಲಾಕ್‌ ಧಾತುಗಳು 


ಈ ಧಾತುಗಳ ಪರಮಾಣುಗಳಲ್ಲಿ ಅವುಗಳ ಕೊನೆಯ ಇಲೆಕ್ಟಾನ್‌ (ಬೇಧ ತೋರುವ 
ಇಲೆಕ್ಟಾನ್‌) ಹೊರ ಕಕ್ಷೆಯ ; ಉಪಕಕ್ಷೆಯನ್ನು ಪ್ರವೇಶಿಸುತ್ತದೆ. ' 

ಈ ಧಾತುಗಳ ಲಕ್ಷಣಗಳು "5 ' ಇಲೆಕ್ಟಾನುಗಳ ಮೇಲೆ ಅವಲಂಬಿಸಿರುತ್ತವೆ. ಆದ್ದರಿಂದ 
ಇವುಗಳನ್ನು «ಬ್ಲಾಕ್‌ "ಧಾತುಗಳೆನ್ನುವರೆ. 

$ ಬ್ಲಾಕ್‌ ಧಾತುಗಳಲ್ಲಿ ಸರಯು ವಿಧಗಳು. (ಅ) ಕ್ಷಾರ ಲೋಹಗಳು 
(ಆ) ಕ್ಷಾರಭಸ್ಮ ಲೋಹಗಳು. 

ಕ್ಷಾರ ಲೋಹಗಳು (alkali metals): ಇವು ಒಂದನೇ ಗುಂಪಿನ ಧಾತುಗಳು. ಇವುಗಳ 
ಹೊರಕಕ್ಷೆಗಳ ಸಾಮಾನ್ಯ ಇಲೆಕ್ಟಾನ್‌ ಎನ್ಯಾಸವು ns' ಆಗಿದೆ. 

ಕ್ಹಾರಭಸ್ಮ ಲೋಹಗಳು (alkaline A metals): ಇವು ಎರಡನೇ ಗುಂಪಿನ 
ಧಾತುಗಳು. ಇವುಗಳ ಹೊರಕಕ್ಷೆಗಳ ಸಾಮಾನ್ಯ ಇಲೆಕ್ಟ್ರಾನ್‌ ಎನ್ಯಾಸವು ns’ ಆಗಿದೆ. 


ಕ್ಷಾರ ಲೋಹಗಳು (Alkali metals) 

ಒಂದನೇ ಗುಂಪಿನ ಲೋಹಗಳಾದ ಲೀಥಿಯಮ್‌ (1), ಸೋಡಿಯಮ್‌ 
ಪೊಟ್ಯಾಸಿಯಮ್‌ (ಜ), ರುಬೀಡಿಯಮ್‌ (Rb), ಸೀಸಿಯಮ್‌ (€೨) ಮತ್ತು ಫ್ರಾನ್ಸಿಯಮ್‌ 
(ಣಗಳನ್ನು ಕ್ಷಾರ ಲೋಹಗಳೆನ್ನುವರು. ಈ ಲೋಹಗಳ ಹೈಡ್ರಾಕ್ಟೈಡುಗಳು ನೀರಿನಲ್ಲಿ 
ಎಲೀನಗೊಳ್ಳಬಲ್ಲ ಪ್ರಬಲ ಪ್ರತ್ಯಾಮ್ಲಗಳು. (ಪ್ರಬಲ ಕಾರಗಳು). ಇವು ನೀರಿನಲ್ಲಿ 
ವಿಲೀನಗೊಂಡು ಕ್ಲಾರಗಳನ್ನು ಕೊಡುವ ಲೋಹಗಳಾದ್ದರಿಂದ ಇವುಗಳನ್ನು ಕ್ಷಾರ 
ಲೋಹಗಳೆನ್ನುವರು. ಈ ಗುಂಪಿನ ಕೊನೆಯ ಲೋಹವಾದ ಫ್ರಾನ್ಲಿಯಂ ವಿಕಿರಣ 
ಶೀಲ (r೩dಃಂactive) ಧಾತುವಾಗಿದೆ. 


ಕ್ಲಾರ ಲೋಹಗಳ ಸಾಮಾನ್ಯ ಲಕ್ಷಣಗಳು 

(ಅ) ಪರಮಾಣುಗಳ ತ್ರಿಜ್ಯ: ಪ್ರ ಪತಿ ಆವರ್ತವೂ ಕ್ಷಾರ ಲೋಹದಿಂದ ಆರಂಭವಾಗುತ್ತದೆ. 
ಪ್ರತಿ ಆವರ್ತದಲ್ಲಿ ಕ್ಷಾರ ಲೋಹದ ಪರಮಾಣುವು ಅಧಿಕ ತ್ರಿಜ್ಯವನ್ನು ಹೊಂದಿರುತ್ತದೆ. 
ಗುಂಪಿನಲ್ಲಿ ಮೇಲಿನಿಂದ ಕೆಳಗೆ ಬಂದಂತೆಲ್ಲಾ ಪರಮಾಣುಗಳ ತಿಜವು ಹೆಚ್ಚುತ್ತಾ 
ಹೋಗುತ್ತದೆ. ಹೊಸ ಕಕ್ಷೆಗಳ ಸೇರುವಿಕೆಯೇ ಇದಕ್ಕೆ ಕಾರಣವಾಗಿದೆ. ಲೀಧಿಯಮ್‌ 
ಪರಮಾಣುವಿನ ಕೊನೆಯ ಇಲೆಕ್ಟ್ರಾನ್‌ ಎರಡನೇ' ಕಕ್ಷೆಯಲ್ಲಿದೆ. ಸೋಡಿಯಮ್‌ 
ಪರಮಾಣುವಿನ ಕೊನೆಯ ಇಲೆಕ್ಟ್ರಾನ್‌ ಮೂರನೇ ಕಕ್ಷೆಯಲ್ಲಿದೆ. ಲೀಥಿಯಮ್‌ಗಿಂತಲೂ 


76 ರಸಾಯನ ವಿಜ್ಞಾನ 


ಸೋಡಿಯಮ್‌ ಪರಮಾಣುವಿನಲ್ಲಿ ನ್ಯೂಕ್ಲಿಯಸ್‌ ವಿದ್ಯುದಂಶ ಹೆಚ್ಚಾಗಿದ್ದರೂ, ಹೊಸ 
ಕಕ್ಷೆ ಸೇರಿದುದರ ಪರಿಮಾಣವೇ ಅಧಿಕಗೊಂಡು ತ್ರಿಜ್ಯವು ಹೆಚ್ಚಾಗುವುದು. ಇದರಂತೆಯೇ 
ಅಯಾನುಗಳ ತ್ರಿಜ್ಯವೂ ಮೇಲಿನಿಂದ ಕೆಳಗೆ ಬಂದಂತೆಲ್ಲಾ ಹೆಚ್ಚಾಗುವುದು. 


ಧಾತುಗಳು Li Na K Rb Cs 
ಪರಮಾಣು ತ್ರಿಜ್ಯಗಳು (೧೫) 152 £190: 222% "4248-85265 
ಅಯಾನು ತ್ರಿಜ್ಯಗಳು (pm) 78 98 133 148 165 
(M* ಅಯಾನುಗಳ) 


w 


ಕ್ಷಾರ ಲೋಹಗಳ ಇಲೆಕ್ಟ್ರಾನ್‌ ವಿನ್ಯಾಸ 
ಒಂದನೇ ಗುಂಪಿಗೆ ಸಶಿ ನ್ನ ಜತಗ] ಸಂಯೋಗತ್ವ ಕಕ್ಷೆ (Valence 
shell ‘s ' ಕಕ್ಷಕದಲ್ಲಿ ಒಂದು ಇಲೆಕ್ಟ್ರಾನ್‌ ಇರುತ್ತದೆ. 
ದ್ಯ ಲೋಹಗಳ ಸಾಮಾನ್ಯ ಇಲೆಕ್ಟಾನ್‌ ಎನ್ಯಾ ಸವು ದ 
(ಜಡಾನಿಲ ಇಲೆಕ್ಟ್ರಾನ್‌ ವಿನ್ಯಾಸ) ns ಆಗಿರುತ್ತದೆ. 


ಧಾತು ಪರಮಾಣುಸಂಖ್ಯೆ ಇಲೆಕ್ಟ್ರಾನ್‌ ವಿನ್ಯಾಸ 
ಲೀಧಿಯಮ್‌ 3 [He] 2S! 
ಸೋಡಿಯಮ್‌ 1] [1610351 
ಪೊಟ್ಯಾಸಿಯಮ್‌ 19 [ಗಿ] 461 
ರುಬೀಡಿಯಮ್‌ 37 [Kr] 5s! 
ಸೀಸಿಯಮ್‌ 55 [2೭015 65' 
ಫ್ರಾನ್ಸಿಯಮ್‌ 87 (11]575! 


ಎಲ್ಲಾ ಕ್ಷಾರ ಲೋಹಗಳ ಹೊರಕಕ್ಷೆಯ ಇಲೆಕ್ಟ್ರಾನ್‌ ವಿನ್ಯಾಸವು ಒಂದೇ 
ತೆರನಾಗಿರುವುದೇ ಅವುಗಳ ಭೌತ ಮತ್ತು ರಾಸಾಯನಿಕ ಗುಣಗಳ ಸಾಮ್ಯತೆಗೆ 
ಕಾರಣವಾಗಿದೆ. 


ಸಾಂದ್ರತೆ 

ಪರಮಾಣು ಗಾತ್ರಗಳು ಅಧಿಕವಾಗಿರುವುದರಿ೦ದ, ಕ್ಷಾರ ಲೋಹಗಳು ಕಡಿಮೆ 
ಸಾಂದ್ರತೆಗಳನ್ನು ಹೊಂದಿರುತ್ತವೆ. 

ಗುಂಪಿನಲ್ಲಿ ಮೇಲಿಂದ ಕೆಳಗೆ ಸಾಗಿದರೆ ಸಾಂದ್ರತೆಯು ಹೆಚ್ಚುತ್ತದೆ. ಗುಂಪಿನಲ್ಲಿ 
ಮೇಲಿಂದ ಕೆಳಗೆ ಹೋದರೆ ಪರಮಾಣು ಗಾತ್ರ ಮತ್ತು ಪರಮಾಣು ರಾಶಿ ಎರಡೂ 
ಹೆಚ್ಚುತ್ತವೆ. ಆದರೆ ಪರಮಾಣು ಗಾತ್ರದಲ್ಲಿ ಉಂಟಾದ ಹೆಚ್ಚಳವು ಪರಮಾಣು ರಾಶಿಯಲ್ಲಿ 
ಉಂಟಾದ ಹೆಚ್ಚಳವನ್ನು ಸರಿದೂಗಲಾರದು. ಆದ್ದರಿಂದ ಸಾಂದ್ರತೆಯು 
(ರಾಶಿ + ಗಾತ್ರ) ಹೆಚ್ಚುವುದು. ಲೋಹಗಳಲ್ಲಿ ಅತ್ಯಂತ ಹಗುರವಾದ ಲೋಹವು 
“ಲೀಧಿಯಮ್‌” ಆಗಿರುತ್ತದೆ. 


$ ಬ್ಲಾಕ್‌ ಧಾತುಗಳು 77 


ಅಯಾನೀಕರಣ ಶಕ್ತಿ 

ಕ್ಷಾರ ಲೋಹಗಳ ಪರಮಾಣು ತ್ರಿಜ್ಯಗಳು ಅಧಿಕವಾಗಿರುವುದರಿಂದ 
ಹೊರತೆಗೆಯಬೇಕಾದ ಮೊದಲನೇ ಇಲೆಕ್ಟಾನಿನ ಮೇಲೆ ನ್ಯೂಕ್ಷಿಯಸ್ಸಿನ ಹಿಡಿತ ಕಡಿಮೆ 
ಇರುತ್ತದೆ. ಅದನ್ನು ಹೊರತೆಗೆಯಲು ಕಡಿಮೆ ಶಕ್ತಿ ಸಾಕು. ಆದ್ದರಿಂದ ಕ್ಷಾರಲೋಹಗಳ 
"ಅಯಾನೀಕರಣ ಶಕ್ತ ಕಡಿಮೆ ಇರುತ್ತದೆ. 

ಗುಂಪಿನಲ್ಲಿ ಮೇಲಿಂದ ಕೆಳಗೆ ಅಯಾನೀಕರಣ ಶಕ್ತಿಯು ಕಡಿಮೆಯಾಗುತ್ತದೆ. 
ಏಕೆಂದರೆ ಮೇಲಿಂದ ಕೆಳಗೆ ಹೋದಂತೆಲ್ಲಾ ಕ್ಷಾರ ಲೋಹಗಳ ಪರಮಾಣು ತ್ರಿಜ್ಯಗಳು 
ಹೆಚ್ಚುತ್ತವೆ. ಹೊರಕಕ್ಷೆಯ 1 ಇಲೆಕ್ಟ್ರಾನ್‌ ನ್ಯೂಕ್ತಿಯಸ್‌ನಿಂದ ದೂರವಿರುತ್ತದೆ. ಆ ಇಲೆಕಾನಿನ 
ಮೇಲೆ ನ್ಯೂಕ್ಲಿಯಸ್ಸಿನ ಆಕರ್ಷಣೆ ಡಮೆಯಾಗುತದೆ. ಕಡಿಮೆ ಶಕ್ತಿಯನ್ನು ವಿನಿಯೋಗಿಸಿ 
ಇಲೆಕ್ಟಾನನ್ನು' ಪರಮಾಣುವಿನಿಂದ ಹೊರದೂಡಬಹುದು. 

ಕ್ಷಾರ ರೋಹಗಳಲ್ಲಿ ಎರಡನೆಯ ಅಯಾನೀಕರಣ ಶಕ್ತಿಯು ಅತ್ಯಧಿಕ. ಇದಕ್ಕೆ 
ಕಾರಣಗಳು- 

(1) ಹೆಚ್ಚಿದ 1/* ನ್ಯೂಕ್ಲಿಯಸ್ಸಿನ ಪರಿಣಾಮಕಾರಿ ವಿದ್ಯುದಂಶ 

(2) M* ಅಯಾನಿನ ಸ್ಥಿರವಿನ್ಯಾಸ 

(3) M* ಅಯಾನಿನ ಕಡಿಮೆ ತ್ರಿಜ್ಯ. 


ಉತ್ಕಷ ರ್ಷಣ ಸಿತಿ 
ಕಡಿಮೆ ಅಯಾನೀಕರಣ ಶಕ್ತಿಯಿಂದಾಗಿ ಕ್ಷಾರ ಲೋಹಗಳ ಪರಮಾಣುಗಳು 
ಸುಲಭವಾಗಿ ಹೊರಕಕ್ಷಯ "s ೆ ಇಲೆಕ್ಟಾನನ್ನು ಕಳೆದುಕೊಂಡು +1 ಉತ್ಕರ್ಷಣ ಸ್ಥಿತಿಯನ್ನು 
ತಲುಪುತ್ತವೆ. 
M——M*+ ee 


(ಅನಿಲ) (ಅನಿಲ) 


ಎರಡನೆಯ ಅಯಾನೀಕರಣ ಶಕ್ತಿಯು ಅತ್ಯಧಿಕವಾಗಿರುವುದರಿ೦ದ, 14” ಅಯಾನು 
ಎಂಥಹ ಪರಿಸ್ಥಿತಿಯಲ್ಲೂ ಖ* ಅಯಾನ್‌ ಆಗುವುದಿಲ್ಲ. ಅಂದರೆ 42 ಉತ್ಕರ್ಷಣ 
ಸ್ಥಿತಿಯನ್ನು ತಲುಪುವುದಿಲ್ಲ. 

+1 ಉತ್ಕಷ ರ್ಷಣ ಸ್ಥಿತಿಯಲ್ಲಿ ಎಲ್ಲ ಕ್ಷಾರ ಲೋಹಗಳ ಅಯಾನುಗಳು ಜಡಾನಿಲ 
ಇಲೆಕ್ಟ್ರಾನ್‌ ವಿನ್ಯಾಸವನ್ನು ಹೊಂದಿರುತ್ತವೆ. 


ಧನವಿದ್ಯುದೀಯ ಅಥವಾ ಲೋಹೀಯ ಗುಣ 

ಇಲೆಕ್ಟಾನನ್ನು ಸುಲಭವಾಗಿ ಕಳೆದುಕೊಂಡು +1 ವಿದ್ಯುದಂಶವನ್ನು ಪಡೆಯುವ 
ಪ್ರವೃತ್ತಿಗೆ ಧನವಿದ್ಯುತ್‌ ಸ್ವಭಾವ ಅಥವಾ ಲೋಹೀಯ ಗುಣವೆನ್ನುವರು. ಕ್ಷಾರ ಲೋಹಗಳು 
ಪ್ರಬಲ ಧನವಿದ್ಯುತ್‌ ಲೋಹಗಳು. ಕಡಿಮೆ ಅಯಾನೀಕರಣ ಶಕ್ತಿ ಇರುವುದೇ ಈ 
ಪ್ರವೃತ್ತಿಗೆ ಕಾರಣವಾಗಿದೆ. ಗುಂಪಿನಲ್ಲಿ ಮೇಲಿಂದ ಕೆಳಗೆ ಧನವಿದ್ಯುತ್‌ ಸ್ವಭಾವವು 
ಹೆಚ್ಚುವುದು. 
ಜ್ವಾಲೆ ಪರೀಕ್ಷೆ (ಗlame test) 

ಎಲ್ಲಾ ಕ್ಷಾರ ಲೋಹಗಳು ಬುನ್‌ಸೆನ್‌ ದೀಪದ ಜ್ವಾಲೆಗೆ ವಿಶಿಷ್ಟವಾದ ಬಣ್ಣವನ್ನು 


78 ರಸಾಯನ ವಿಜ್ಞಾನ 


ನೀಡುತ್ತವೆ. ಕ್ಷಾರ ಲೋಹವನ್ನು ಜ್ವಾಲೆಗೆ ಒಡ್ಡಿದಾಗ, ಅದರ ಹೊರಕಕ್ಷೆಯ 5 ಇಲೆಕ್ಟ್ರಾನ್‌ 
ಜ್ಞಾಲೆಯ ಶಕ್ತಿಯನ್ನು ಹೀರಿಕೊಂಡು ಉದ್ರೇಕ ಸ್ಥಿತಿಗೆ ತಲುಪುವುದು. ಅಂದರೆ ಅಧಿಕ 
ಶಕ್ತಿಯ ಕಕ್ಷೆಗೆ ಏರುವುದು. ಅಧಿಕಶಕ್ತಿಯ ಕಕ್ಷೆಯಿಂದ ಮತ್ತೆ ಕಡಿಮೆ ಶಕ್ತಿಯ ಕಕ್ಷೆಗೆ 
ಹಿಂದಿರುಗುವಾಗ ಶಕ್ತಿಯನ್ನು ಕಳೆದುಕೊಳ್ಳುವುದು. ಅದು ಕಳೆದುಕೊಂಡ ಶಕ್ತಿಯು 
ಬೆಳಕಿನ ರೂಪದಲ್ಲಿ ಹೊರಹೊಮ್ಮುವುದರಿಂದ ಜ್ವಾಲೆಯಲ್ಲಿ ನಿರ್ದಿಷ್ಟ ಬಣ್ಣವು 
ಗೋಚರಿಸುವುದು. 

ಬೇರೆ ಬೇರೆ ಲೋಹಗಳು ಜ್ವಾಲೆಗೆ ನೀಡುವ ಬಣ್ಣಗಳು ಹೀಗಿವೆ. 

ಲೀಥಿಯಮ್‌ - ಕೆಂಪು 

ಸೋಡಿಯಮ್‌ - ಹೊಂಬಣ್ಣ 

ಪೊಟ್ಯಾಸಿಯಮ್‌ - ನೇರಿಳೆ 


ಅಪಕರ್ಷಿಸುವ ಗುಣ (Reducing nature) 

ಕ್ಷಾರ ಲೋಹಗಳು ತಮ್ಮ ಇಲೆಕ್ಟಾನನ್ನು ಸುಲಭವಾಗಿ ಕಳೆದುಕೊಳ್ಳುವ ಗುಣದಿಂದಾಗಿ 
ಪ್ರಬಲ ಅಪ ಪಕರ್ಷಣಕಾರಿಗಳಾಗಿ ವರ್ತಿಸುತ್ತವೆ. ಗುಂಪಿನಲ್ಲಿ ಮೇಲಿಂದ ಕೆಳಗೆ 
ಅಯಾನೀಕರಣ ಶಕ್ತಿಯು ಕಡಿಮೆಯಾಗುತ್ತದೆ. ಈ ಗುಣವನ್ನು ಆಧಾರವಾಗಿಟ್ಟುಕೊಂಡರೆ 
ಅಪಕರ್ಷಿಸುವ ಶಕ್ತಿ ಮೇಲಿಂದ ಕೆಳಗೆ ಹೆಚ್ಚಾಗಬೇಕು. ಕಂಪ ಅದು ಕಡಿಮೆಯಾಗುತ್ತದೆ. 
ಇದಕ್ಕೆ ಕಾರಣವೇನೆಂದರೆ, Li ಅಯಾನಿನ ಜಲೀಕರಣ ಶಕ್ತಿ (hydration ಇಟ್ಟೂ 
ಅಧಿಕ. ಅಯಾನಿಕ ತ್ರಿಜ್ಯಗಳು ಗುಂಪಿನಲ್ಲಿ ಮೇಲಿಂದ ಕೆಳಗೆ ಹೆಚ್ಚಾಗುವುವು. ಜಲೀಕರಣ 
ಶಕ್ತಿ ಕಡಿಮೆಯಾಗುವುದು. 1; ಪರಮಾಣುವಿನ ಅಯಾನೀಕರಣ ಶಕ್ತಿಯು 
ಅಧಿಕವಾಗಿದ್ದರೂ, ಅದರ ಅಯಾನಿನ ಜಲೀಕರಣ ಶಕ್ತಿಯು ಅದಕ್ಕಿಂತಲೂ 
ಅಧಿಕವಾಗಿರುವುದರಿಂದ ಜಲೀಯ ದ್ರಾವಣಗಳಲ್ಲಿ [;* ಅಯಾನು, ೩" 
ಅಯಾನಿಗಿಂತಲೂ ಸುಲಭವಾಗಿ ರೂಪುಗೊಳ್ಳುವುದು. ಆದ್ದರಿಂದ ಲೀಥಿಯಮ್ಮಿನ 
ಅಪಕರ್ಷಣ ಶಕ್ತಿ ಹೆಚ್ಚು. 


ವಾಯುವಿನೊಂದಿಗೆ ವರ್ತನೆ 

ಕ್ಷಾರ ಲೋಹಗಳು ಕ್ರಿಯಾಶೀಲ ಧಾತುಗಳು. ಅವುಗಳು ಆಕ್ಷಿಜನ್‌ನೊಂದಿಗೆ 
ವಿಶೇಷವಾದ ರಾಸಾಯನಿಕ ಒಲವನ್ನು ಹೊಂದಿವೆ. ಈ ಲೋಹಗಳನ್ನು ವಾಯುವಿನಲ್ಲಿಟ್ಟರೆ 
ಸಾಕು, ಆಕ್ಷಿಜನ್‌ನೊಡನೆ ಸ೦ಯೋಜಿಸಿ ಆಕ್ಟೈಡುಗಳಾಗುತ್ತವೆ. ಅವುಗಳ ಮೇಲ್ಮೈಯಲ್ಲಿ 
ಆಕ್ಸೈಡಿನ ಪೊರೆ ಕಾಣಿಸಿಕೊಳ್ಳುತ್ತದೆ ಮತ್ತು ಬಣ್ಣ ಮಾಸುತ್ತದೆ. ಇದರಿಂದ ಅವುಗಳನ್ನು 
ಯಾವಾಗಲೂ ಸೀಮೆ ಎಣ್ಣೆಯಲ್ಲಿ ಮುಳುಗಿಸಿಡುತ್ತಾರೆ. 

ಆಕ್ಸಿಜನ್ನಿನ ವಾತಾವರಣದಲ್ಲಿ ಇವುಗಳನ್ನು ಕಾಯಿಸಿದರೆ ಲೀಧಿಯಮ್‌ ಲೋಹವು 
ಲೀಧಿಯಮ್‌ ಮೊನಾಕ್ಸೈಡ್‌ (11,0೦0) ಆಗುವುದು. ಸೋಡಿಯಮ್‌ ಲೋಹವು 
ಸೋಡಿಯಮ್‌ ಪೆರಾಕ್ಸೈಡ್‌ ( N೩0; ) ಆಗುವುದು. ಉಳಿದ ಕ್ಷಾರಲೋಹಗಳು ಸೂಪರ್‌ 
ಆಕ್ಷೆ ಫುಡ್‌ ಆಗುವುವು. 

4Li +0, = 2Li0 

2Na + ಲ್ವ = ಜಟ್ಟ 

K+0, > KO, 


$ ಬ್ಲಾಕ್‌ ಧಾತುಗಳು 79 


[|* ಅಯಾನಿನ ತ್ರಿಜ್ಯವು ಚಿಕ್ಕದಾಗಿರುವುದರಿ೦ದ ಅದಕ್ಕೆ "ಧನ ವಿದ್ಯುದಂಶ ಸಾಂದತೆ' 
(Positive charge density) ಯು ಅಧಿಕ. ಅದು ಮೊನಾಕೆ ಡ್‌ ಅಯಾನಿನ (೦?) 
ಇಲೆಕ್ಟಾನುಗಳನ್ನು ಬಲವಾಗಿ ಬಂಧಿಸಿ ಮತ್ತೊಂದು ಆಕ್ಷಿಜನ್‌ ಪರಮಾಣುವಿನೊಡನೆ 


ಸ6ಯೋಜಕದಂತೆ ನಿರ್ಬಂಧಿಸುವುದು. ಆದ್ದ ರಿಂದ 


0 %o—c 0+ 0—L0) 

ಮೊನಾಕ್ಸೈಡ್‌ ಪೆರಾಕ್ಸೈಡ್‌ 

ಈ ಕ್ರಿಯೆಯು ಲೀಥಿಯಮ್‌ನಲ್ಲಿ ನಡೆಯುವುದಿಲ್ಲ. ಲೀಧಿಯಮ್‌ ಧಾತುವು 
ಮೊನಾಕ್ಷೈಡನ್ನು ಮಾತ್ರ ಕೊಡುತ್ತದೆ. ಪೆರಾಕ್ಷೆ ತನ್ನು ಕೊಡುವುದಿಲ್ಲ. ಸೋಡಿಯಮ್‌ನ 
ಅಯಾನಿಕ ತ್ರಿಜ್ಯವು ಹೆಚ್ಚಾಗಿರುವುದರಿಂದ Na* ಅಯಾನಿನಲ್ಲಿ ಭ್ಯ ಘಿ ಸಾಂದ್ರತೆ' 
ಯು [;* ಅಯಾನಿಗಿಂತಲೂ ಕಡಿಮೆ. 

Na20 +02 Na20 

ಈ ಕ್ರಿಯೆ ಜರುಗುವುದು. ಆದ್ದರಿಂದ ಸೋಡಿಯಮ್‌ ಧಾತುವು ಪೆರಾಕ್ಷೈಡನ್ನು 
ಕೊಡುವುದು. 


ನೀರಿನೊಂದಿಗೆ ವರ್ತನೆ 
ಕ್ಷಾರ ಲೋಹಗಳು ನೀರಿನೊಡನೆ ತೀವ್ರ ರೀತಿಯಲ್ಲಿ ವರ್ತಿಸಿ ಹೈಡ್ರಾಕ್ಸೈಡುಗಳನ್ನು 
ಕೊಟ್ಟು ಹೈಡ್ರೋಜನ್‌ ಅನಿಲವನ್ನು ಬಿಡುಗಡೆ ಮಾಡುವುವು. 


2M + 21.01 > 21401 HT 
ಉದಾ: 2Li+2H.OH>2LiOH + HT 


2Na + 2H. OH > 2N20H +H, T 


ನೀರಿನೊಡನೆ ಕ್ರಿಯಾಶೀಲತೆಯು ಲೀಥಿಯಮ್‌ನಿಂದ ಸೀಸಿಯಮ್‌ವರೆಗೆ ಮೇಲಿನಿಂದ 
ಕೆಳಕ್ಕೆ ಹೆಚ್ಚುತ್ತದೆ. 
ಲೀಥಿಯಮ್‌ ಮತ್ತು ಮೆಗ್ಗೀಸಿಯಮ್‌ ಲೋಹಗಳ ನಡುವೆ ಇರುವ 
ವಿಕರ್ಣೀಯ ಸಂಬಂಧ (diagonal relation) 

ಲೀಥಿಯಮ್‌, ಆವರ್ತಕೋಷ್ಣಕದಲ್ಲಿ ಒಂದನೇ ಗುಂಪಿನ ಎರಡನೇ ಧಾತುವಾಗಿದೆ. 
ಮೆಗ್ನೀಸಿಯಮ್‌ ಎರಡನೇ ಗುಂಪಿನ ಎರಡನೇ ಧಾತುವಾಗಿದೆ. ಆವರ್ತ ಕೋಷ್ಟಕದಲ್ಲಿ 
ಈ ಎರಡೂ ಲೋಹಗಳು ಕರ್ಣದ ಎರಡು ತುದಿಗಳಲ್ಲಿವೆ. ಬೇರೆ ಬೇರೆ ಗುಂಪಿನಲ್ಲಿದ್ದರೂ, 


ಈ ಎರಡು ಲೋಹಗಳಿಗೆ ರಾಸಾಯನಿಕ ಸಾಮ್ಯತೆಯಿದೆ. ಈ ಸಾಮ್ಯತೆಗೆ "ವಿಕರ್ಣೀಯ 
ಸಂಬಂಧ' ಎನ್ನುವರು. 


80 ರಸಾಯನ ವಿಜ್ಞಾನ 


Li Be B 
RN 
Mg Al Si 


Li ಮತ್ತು ಜಗಳ ರಾಸಾಯನಿಕ ಸಾಮ್ಯತೆಗೆ ಕಾರಣ: 

|. ಎರಡಕ್ಕೂ ಎದ್ಯುದೃಣೀಯತೆ ಹೆಚ್ಚು ಕಡಿಮೆ ಒಂದೇ ಆಗಿರುವುದು. 

2. ಎರಡಕ್ಕೂ ಅಯಾನಿಕ್‌ ತ್ರಿಜ್ಯಗಳು ಸರಿಸುಮಾರಾಗಿ ಒಂದೇ ಆಗಿರುವುದು. 

3. ಎರಡೂ ಅಯಾನುಗಳ "ಧ್ರುವೀಕರಣ ಶಕ್ತಿ' (Polarizing power) ಒ೦ದೇ 
ಆಗಿರುವುದು. 


ಲೀಥಿಯಮ್‌ ಮತ್ತು ಮ್ಯಾಗ್ನೀಸಿಯಮ್‌ಗಳ ರಾಸಾಯನಿಕ ಸಾಮ್ಯತೆಗಳು 
1. Liಮತ್ತು ಖಗಳು ಆಕ್ಷಿಜನ್‌ನೊಡನೆ ಸಂಯೋಜಿಸಿ ಮೊನಾಕ್ಷೈಡುಗಳನ್ನು ಕೊಡುತ್ತವೆ. 
2. ಓ। ಮತ್ತು ಹಗಳು ಜಲಯುಕ್ತ ಕ್ಲೋರೈಡುಗಳನ್ನು ಕೊಡುತ್ತವೆ. 


211 ಲಿ = 2LiCl 

LiCl +H0 = LiCl 1,0 

Mg + CL = MgCl 

MgCl + 6H,0 => MgCl .6H,0 


3. Liಮತ್ತು 1! ಗಳು ನೈಟ್ರೋಜನ್‌ನೊಡನೆ ಕಾಯಿಸಿದಾಗ ಅವುಗಳ ನೈಟ್ರೈಡುಗಳನ್ನು 
ಕೊಡುತ್ತವೆ. 
611 + ೫, ಎ 21, 
3Mg + N) ಜ್ಞಾ; Mg3N) 


4. ಅವುಗಳ ಹೈಡ್ರಾಕ್ಸೈಡುಗಳು ಉಷ್ಣ ವಿಭಜನೆಗೆ ಒಳಗಾಗಿ ಆಕ್ಸೈಡುಗಳನ್ನು ಕೊಡುತ್ತವೆ. 


Mg(OH), = MgO + HO 


ಪ್ರಶ್ನೆಗಳು 


. ಒ೦ದು ಅಂಕದ ಪ್ರಶೆ ಗಳು 
ಒಂದನೆಯ ಮನ 6 ಸಾಮಾನ್ಯ ಇಲೆ ಕ್ಟಾನ್‌ ಎನ್ಯಾಸವನ್ನು ಬರೆಯಿರಿ. 
. ಜಲೀಕರಣ ಶಕ್ತಿ ಎಂದರೇನು? 
. ಹೊರ ಕಕ್ಷೆಯ ಇಲೆಕ್ಟಾನನ್ನು ತೆಗೆದುಹಾಕಿದ ನಂತರ ಕ್ಟಾರ ಲೋಹಗಳ ಪರಮಾಣುಗಳ 
ಇಲೆಕ್ಟ್ರಾನ್‌ ವಿನ್ಯಾಸ "ವಿನಾಗಿರುತದೆಗ 
ಪೊಟ್ಟ್‌ಸಿಯಮ್‌ ಲವಣಗಳು “ಜ್ವಾಲೆಗೆ ಯಾವ ಬಣ್ಣವನ್ನು ನೀಡುತ್ತವೆ? 
. ಮೆಗ್ನೀಸಿಯಮ್‌ ಲೋಹವನ್ನು ಹೋಲುವ ಕ್ಷಾರ ಲೋಹ ಯಾವುದು? 
ಕ್ಷಾರ. ಲೋಹಗಳು +2 ಉತ್ಕರ್ಷಣ ಸ್ಥಿತಿಯನ್ನು ತಲುಪಲಾರವು. ಏಕೆ? 
. ವಿಕಿರಣ ಶೀಲ ಕ್ಷಾರ ಲೋಹ ಯಾವುದು? 


ಮೋ NV ಜ್ರ 


ಇ ರ ಟಾ ಜಾ 


$ ಬ್ಲಾಕ್‌ ಧಾತುಗಳು 81 


4, 
5, 


ಕಾರ ಲೋಹಗಳ ಅಯಾನೀಕರಣ ಶಕ್ತಿಯು ಗುಂಪಿನಲ್ಲಿ ಮೇಲಿಂದ ಕೆಳಗೆ 
ಹೋದಂತೆಲ್ಲಾ ಹೇಗೆ ವ್ಯತ್ಯಾಸ ಹೊಂದುವುದು? 

ಲೀಥಿಯಮ್‌ ಮತ್ತು ಸೋಡಿಯಮ್‌ ಲೋಹಗಳು ಗಾಳಿಯಲ್ಲಿ ಉರಿದಾಗ 
ಉಂಟಾಗುವ ಆಕ್ಸೈಡುಗಳನ್ನು ಹೆಸರಿಸಿ. 


. ನಾಲ್ಕು ಕ್ಷಾರ ಲೋಹಗಳನ್ನು ಹೆಸರಿಸಿ. 
. ಎರಡು ಅಂಕದ ಪ್ರಶ್ನೆಗಳು 


ಲೀಥಿಯಮ್‌ ಮತ್ತು ಮೆಗ್ನೀಸಿಯಮ್‌ ಲೋಹಗಳ ಗುಣಗಳಲ್ಲಿರುವ ಸಾಮ್ಯತೆಗೆ 
ಕಾರಣ ಕೊಡಿ. 

ಕ್ಷಾರ ಲೋಹಗಳ ಅಪಕರ್ಷಿಸುವ ಗುಣದ ಬಗ್ಗೆ ಬರೆಯಿರಿ. 

ಲೀಥಿಯಮ್‌ ಮೆಗ್ನೀಸಿಯಮ್‌ ಲೋಹಗಳಿಗೆ ಇರುವ ರಾಸಾಯನಿಕ ಸಾಮ್ಯತೆಯನ್ನು 
ತೋರಿಸುವ ನಾಲ್ಕು ಗುಣಗಳನ್ನು ಬರೆಯಿರಿ. 

ಕ್ಷಾರ ಲೋಹಗಳು ನೀರಿನೊಡನೆ ಹೇಗೆ ವರ್ತಿಸುತ್ತವೆ? 

ಕ್ಷಾರ ಲೋಹಗಳು ಜ್ವಾಲೆಗೆ ನಿರ್ದಿಷ್ಟ ಬಣ್ಣವನ್ನು ನೀಡುತ್ತವೆ. ಏಕೆ? ವಿವರಿಸಿ. . 


111. ನಾಲ್ಕು ಅಂಕದ ಪ್ರಶ್ನೆಗಳು 


]. 


ಕ್ಷಾರ ಲೋಹಗಳ (ಅ) ಸಾಂದ್ರತೆ (ಆ) ಇಲೆಕ್ಟ್ರಾನ್‌ ವಿನ್ಯಾಸಗಳ ಕುರಿತು ಸಂಕ್ಷಿಪ್ತವಾಗಿ 
ವಿವರಿಸಿ. 

ಕ್ಷಾರ ಲೋಹಗಳ (ಅ) ಅಯಾನೀಕರಣ ಶಕ್ತಿ (ಆ) ಅಪಕರ್ಷಿಸುವ ಗುಣಗಳ 
ಕುರಿತು ಸಂಕ್ಷಿಪ್ತವಾಗಿ ಬರೆಯಿರಿ. 


Hu 


82 ರಸಾಯನ ಎಜ್ಞಾನ 


ಅಧ್ಯಾಯ — 6 


p ಬ್ಲಾಕ್‌ ಧಾತುಗಳು 


ಈ ಧಾತುಗಳ ಪರಮಾಣುಗಳಲ್ಲಿ ಅವುಗಳ ಕೊನೆಯ ಇಲೆಕ್ಟಾನು ತಮ್ಮ ಹೊರಕಕ್ಷೆಯ 

' ಉಪಕಕ್ಷೆಯನ್ನು ಪ್ರವೇಶಿಸುತ್ತದೆ. ಈ ಧಾತುಗಳ ಟ್ಟ yk 'ಇಲೆಕ್ಟಾನ್‌ಗಳ 
ದ ಅವಲಂಬಿಸಿರುತ್ತವೆ. ಆದ್ದರಿಂದ ಇವುಗಳನ್ನು " "ಬ್ಲಾಕ್‌ ನ ವರು. 

13ನೇ ಗುಂಪಿನಿಂದ 18ನೇ ಗುಂಪಿನ ಗ p’ ಬ್ಲಾಕ್‌ ಧಾತುಗಳನ್ನು ವರು. 
ಈ ಧಾತುಗಳ ಸಾಮಾನ್ಯ ಇಲೆಕ್ಟ್ರಾನ್‌ ವಿನ್ಯಾಸವು [ಜಡಾನಿಲ ಇಲೆಕ್ಟ್ರಾನ್‌ ವಿನ್ಯಾಸ) 
ns’ np ಆಗಿದೆ. 


14ನೇ ಗುಂಪಿನ ಧಾತುಗಳು 

ಕಾರ್ಬನ್‌ (೦), ಸಿಲಿಕನ್‌ (5), ಜರ್ಮೇನಿಯಂ (6), ಟಿನ್‌ (8/1) ಮತ್ತು 
ಲೆಡ್‌ (Pb) ಇವುಗಳು 14ನೇ ಗುಂಪಿನ ಧಾತುಗಳು. ಇವುಗಳನ್ನು "p' ಬ್ಲಾಕ್‌ 
ಧಾತುಗಳೆನ್ನುವರು. 

ಇವುಗಳಲ್ಲಿ ಕಾರ್ಬನ್‌ ಧಾತುವು ಗ್ರಾಫೈಟ್‌, ವಜ್ರ ಮೊದಲಾದ ರೂಪದಲ್ಲಿ 
ಮುಕ್ತಸ್ಥಿತಿಯಲ್ಲಿ ದೊರಕುತ್ತದೆ. ಸಂಯುಕ್ತ ಸ್ಥಿತಿಯಲ್ಲಿ ಅದು ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ 
ಕಾರ್ಬೊಹೈಡ್ರೇಟ್‌, ಪ್ರೋಟೀನ್‌, ನ್ಯೂಕ್ಲಿಯಿಕ್‌ ಆಮ್ಲ ಮುಂತಾದ ರೂಪದಲ್ಲಿ 
ಕಂಡುಬರುತ್ತದೆ. ಸಿಲಿಕನ್‌ ಹೇರಳವಾಗಿ ಭೂ ತೊಗಟೆಯಲ್ಲಿ ಸಿಲಿಕಾ ಮತ್ತು ಸಿಲಿಕೇಟ್‌ 
ರೂಪದಲ್ಲಿದೆ. ಕಾರ್ಬನ್‌ ಆರ್ಗಾನಿಕ್‌ (ಕಾರ್ಬನಿಕ) ವಸ್ತುಗಳ ಸಾಮಾನ್ಯ ಘಟಕವೆನಿಸಿದರೆ, 
ಸಿಲಿಕನ್‌ ನಿರವಯವ (11018410) ವಸ್ತುಗಳ ಸಾಮಾನ್ಯ ಘಟಕವಾಗಿದೆ. ಜರ್ಮೇನಿಯಮ್‌ 
ವಿರಳ ಧಾತುವಾಗಿದೆ. ತವರವು ಕ್ಯಾಸೈ ಟೆತೈಟ್‌ ಅದಿರಿನ ರೂಪದಲ್ಲೂ, ಸೀಸವು ಮುಖ್ಯವಾಗಿ 
ಗೆಲಿನಾ ರೂಪದಲ್ಲೂ ದೊರಕುತ್ತವೆ. 


ಇಲೆಕ್ಟ್ರಾನ್‌ ವಿನ್ಯಾಸ 
ಟೇ ಗುಂಪಿನ ಧಾತುಗಳ ಸಾಮಾನ್ಯ ಇಲೆಕ್ಟ್ರಾನ್‌ ವಿನ್ಯಾಸವು (ಜಡಾನಿಲ ಇಲೆಕ್ಟ್ರಾನ್‌ 
ವಿನ್ಯಾಸ) ಗ Np” ಆಗಿದೆ. 


ವಜ ಪರಮಾಣು ಸಂಖ್ಯೆ ಇಲೆಕ್ಟ್ರಾನ್‌ ವಿನ್ಯಾಸ 
ಕಾರ್ಬನ್‌ (0) 6 [He]” 25° 2p” 
ಸಿಲಿಕನ್‌ (61) | 14 [Nel'O35? 3p? 
ಜರ್ಮೇನಿಯಮ್‌ (6) 32 [Ar] 3019453407 


p ಬ್ಲಾಕ್‌ ಧಾತುಗಳು 83 


ಟಿನ್‌ (Sn) 50 [Kr] 36195535/5 

ಲೆಡ್‌ (Pb) 82 (20615 4155419 67605 

ಇಲೆಕ್ಟಾನ್‌ ವಿನ್ಯಾಸವನ್ನು ಅವಲೋಕಿಸಿದಾಗ ವೇಲೆನ್ಲೀಯ ಕಕ್ಷೆಯಲ್ಲಿ ಪ್ರತಿಯೊಂದು 
ಧಾತುವಿನಲ್ಲಿ 4 ಇಲೆಕ್ಟಾನ್‌ಗಳು ಇರುವುದು ಕಂಡುಬರುತ್ತದೆ. 

ಕಾರ್ಬನ್‌ ಮತ್ತು ಸಿರಿಕನ್‌ಗಳಲ್ಲಿ *ಮತ್ತು 7 ಇಲೆಕ್ಟ್ರಾನ್‌ಗಳು ಮಾತ್ರ ಇವೆ. ಅವುಗಳ 
ಒಳಕಕ್ಷೆಗಳಲ್ಲಿ ಕ್ರಮವಾಗಿ 2 ಮತ್ತು 8 ಇಲಿಕ್ಟಾನ್‌ಗಳಿವೆ. ಉಳಿದ ಧಾತುಗಳ ಒಳ 
ಕಕ್ಷೆಗಳಲ್ಲಿ 18 ಇಲೆಕ್ಟ್ರಾನ್‌ಗಳಿವೆ ಹಾಗೂ ಪೂರ್ಣ ತುಂಬಿದ 4 ಉಪಕಕ್ಷೆಗಳಿವೆ. 


14 ನೇ ಗುಂಪಿನ ಧಾತುಗಳ ಸಾಮಾನ್ಯ ಲಕ್ಷಣಗಳು 
1. ಪರಮಾಣು ತ್ರಿಜ್ಯ 

ಕಾರ್ಬನ್ನಿನಿಂದ ಲೆಡ್‌ನವರೆಗೆ ಪರಮಾಣು ಸಂಖ್ಯೆ ಹೆಚ್ಚಿದಂತೆಲ್ಲ ಪರಮಾಣು 
ತ್ರಿಜ್ಯವೂ ಹೆಚ್ಚುವುದು. ಇದಕ್ಕೆ ಕಾರಣ ಹೊಸ ಕಕ್ಷೆಗಳು ಸೇರುತ್ತಾ ಹೋಗುವುದು. 
ಆದರೆ ಸಿಲಿಕನ್‌ ಮತ್ತು ಜರ್ಮೇನಿಯಮ್‌ಗಳ ಪರಮಾಣು ತ್ರಿಜ್ಯಗಳ ವ್ಯತ್ಯಾಸವು 
ಬಹಳ ಕಡಿಮೆ ಇದೆ. 'ಜರ್ಮೇನಿಯಮ್‌ನಲ್ಲಿ 4 ಇಲೆಕ್ಟ್ರಾನುಗಳ ಸೇರುವಿಕೆಯಿಂದಾಗಿ 
ಮ್ಯೂಕ್ಷಿಯಸ್‌ ಆಕರ್ಷಣೆ ಹೆಚ್ಚಾಗುತ್ತದೆ. ಆದುದರಿಂದ ಜರ್ಮೇನಿಯಮ್‌ನಲ್ಲಿ ನಿರೀಕ್ಷಿತ 
ಮಟ್ಟದಲ್ಲಿ ತ್ರಿಜ್ಯವು ಹೆಚ್ಚಾಗುವುದಿಲ್ಲ. ಇದರಂತೆಯೇ ಟಿನ್‌ ಮತ್ತು ಲೆಡ್‌ಗಳ ಪರಮಾಣು 
ತ್ರಿಜ್ಯಗಳಲ್ಲೂ 'ವೃತಾಸ "ಕಡಿಮೆ ಇದೆ. ಇದಕ್ಕೆ ಕಾರಣ ಲೆಡ್‌ನ ಪರಮಾಣುವಿನಲ್ಲಿ 
f ಇಲೆಕ್ಟಾನುಗಳ ಇರುವಿಕೆ ಮತ್ತು ಆ ಲಕ್ಕ ಹೆಚ್ಚಾಗುವ ನ್ಯೂಕ್ಷಿಯಸ್‌ನ ಆಕರ್ಷಣೆ. 


ವ್ಯತ್ಯಾಸ 5pm ವ್ಯತ್ಯಾಸ 5 pm 


2. ಅಯಾನೀಕರಣ ಶಕ್ತಿ 


ಪರಮಾಣು ತ್ರಿಜ್ಯವು ಕಾರ್ಬನ್ನಿನಿಂದ ಲೆಡ್‌ನವರೆಗೆ ಹೆಚ್ಚುತ್ತಾ ಹೋಗುವುದರಿಂದ, 
ಅಯಾನೀಕರಣ ಶಕ್ತಿಯು ಕಡಿಮೆಯಾಗುತ್ತದೆ. ಕಾರ್ಬನ್ನಿನ ಅಮಾನೀಕರಣ ಶಕ್ತಿಯು 
ಅತ್ಯಧಿಕವಾಗಿದೆ. ಸೀಸದ ಅಯಾನೀಕರಣ. ಶಕ್ತಿಯು ಕಡಿಮೆ ಇರುತ್ತದೆ. 


3. ಉತ್ಕಷ ಣಿ ಸ್ಥಿತಿಗಳು 


14ನೇ ಗುಂಪಿನ ಧಾತುಗಳು +2 ಮತ್ತು +೬4 ಉತ್ಕರ್ಷಣ ಸ್ಥಿತಿಗಳನ್ನು ತೋರಿಸುತ್ತವೆ. 
ಧಾತುವು +೬4 ಉತ್ಕರ್ಷಣ ಸ್ಥಿತಿಯಲ್ಲಿದ್ದರೆ, ಆ ಸಂಯುಕಗಳು ಸಹವೇಲೆನ್ಸೀಯ 
ಸಂಯುಕ್ತಗಳಾಗಿರುತ್ತವೆ. ಅದು +2 ಸ್ಥಿತಿಯಲ್ಲಿದ್ದರೆ ಆ ಸರಯುಕ್ತಗಳು ಅಯಾನಿಕ್‌ 
ಸಂಯುಕ್ತಗಳಾಗಿರುತ್ತವೆ. 


ಉದಾ: $6/80॥ - ಸಹವೇಲೆನ್ಸೀಯ ಸಂಯುಕ್ತ 
5೧0೮1, - ಅಯಾನಿಕ್‌ ಸಂಯುಕ್ತ 


84 ರಸಾಯನ ವಿಜ್ಞಾನ 


೮ ಮತ್ತು 5: ಗಳಲ್ಲಿ ೬4 ಉತ್ಕರ್ಷಣ ಸ್ಥಿತಿಯು ಹೆಚ್ಚು ಪ್ರಮುಖವಾಗಿರುತ್ತದೆ. 
Ge, Sn ಮತ್ತು 00 ಗಳಲ್ಲ +2 ಉತ್ಕರ್ಷಣ ಸ್ಥಿತಿಯು ಹೆಚ್ಚು ಪ್ರಮುಖವಾಗಿರುತ್ತದೆ. 


4. ದ್ರವನ ಬಿಂದು ಮತ್ತು ಕುದಿ ಬಿಂದುಗಳು 
(Melting and boiling points) 

ಒಂದು ಗುಂಪಿನಲ್ಲಿ ಮೇಲಿಂದ ಕೆಳಗೆ ಹೋದಂತೆ ದ್ರವನ ಬಿಂದು ಮತ್ತು ಕುದಿ 
ಬಿಂದುಗಳು ಕಡಿಮೆಯಾಗುತ್ತವೆ. ಮತ್ತು 8/ಗಳಿಗೆ ದ್ರವನ ಮತ್ತು ಕುದಿ ಬಿಂದುಗಳು 
ಅಧಿಕವಾಗಿರುತ್ತವೆ. ಏಕೆಂದರೆ €- ಮತ್ತು $;-s; ಬಂಧ ಶಕ್ತಿಗಳು ಅಧಿಕವಾಗಿರುತ್ತವೆ. 
ಅದರಿಂದಾಗಿ ಕಾರ್ಬನ್‌ ಮತ್ತು ಸಿಲಿಕನ್‌ ಧಾತುಗಳ ಪರಮಾಣುಗಳು ಹೆಚ್ಚಿನ ಸಂಖ್ಯೆಯಲ್ಲಿ 
ಸಂಯೋಜಿಸಿ ಬೃಹದಾಕೃತಿಯ ಅಣುಗಳನ್ನು ಕೊಡುತ್ತವೆ. ಮೇಲಿಂದ ಕೆಳಗೆ ಬಂದರೆ 
ಅಂತರ್‌ ಪರಮಾಣ್ತಿಕ ಶಕ್ತಿಯು ಕಡಿಮೆಯಾಗುವುದರಿಂದ ದ್ರವನ ಮತ್ತು ಕುದಿಬಿ೦ದುಗಳೂ 
ಕಡಿಮೆಯಾಗುತ್ತವೆ. 


5. ಲೋಹೀಯ (Metalilc) ಮತ್ತು ಅಲೋಹೀಯ (non metallic) 
ಸ್ವಭಾವಗಳು 

ಯಾವುದೇ ಗುಂಪಿನಲ್ಲಿ ಪರಮಾಣು ಸಂಖ್ಯೆ ಹೆಚ್ಚಿದಂತೆ ಧಾತುಗಳ ಲೋಹೀಯ 
ಸ್ವಭಾವವು ಕಡಿಮೆಯಾಗಿ ಲೋಹೀಯ ಸ್ವಭಾವವು ಹೆಚ್ಚುತ್ತದೆ. ಈ ಗುಣಧರ್ಮವು 
3ನೇ ಗುಂಪಿನ ಧಾತುಗಳ ಲಕ್ಷಣಗಳ ಅಧ್ಯಯನದಿಂದ ಹೆಚ್ಚು ಸ್ಫುಟವಾಗುತ್ತದೆ. 

ಕಾರ್ಬನ್‌ ಮತ್ತು ಸಿಲಿಕನ್‌ಗಳು ಅಲೋಹಗಳಾಗಿವೆ. ಆದರೆ ಜರ್ಮೇನಿಯಮ್‌ ನ 
ಲೋಹದಂತೆಯೂ ಮತ್ತು ಅಲೋಹದಂತೆಯೂ ವರ್ತಿಸುವುದು. ತವರ ಮತ್ತು ಸೀಸಗಳು 
ಲೋಹಗಳಾಗಿದೆ. 


6. ಕೆಟನೀಕರಣ 

“ಒಂದೇ ಧಾತುವಿನ ಪರಮಾಣುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪರಸ್ಪರ ಸಂಯೋಜಿಸಿ 
ಉದ್ದನೆಯ ಸರಪಳಿಯನ್ನು ಕೊಡುವ ಧಾತುಗಳ ಪ್ರವೃತ್ತಿಗೆ “ಕಟನೀಕರಣ' ಎನ್ನುವರು. 

0-೮ ಬಂಧದ ಅಧಿಕ ಶಕ್ತಿಯಿಂದಾಗಿ ಕಾರ್ಬನ್‌ ಧಾತುವು ಗಣನೀಯವಾಗಿ 
ಕೆಟನೀಕರಣ ಪ್ರವೃತ್ತಿಯನ್ನು ಹೊಂದಿದೆ. ಕಾರ್ಬನ್ನಿನ ಈ ಪ್ರವೃತ್ತಿಯೇ ಅದು ಕೋಟಿಗಟ್ಟಲೆ 
ಸಂಖ್ಯೆಯ ಕಾರ್ಬನಿಕ ಸಂಯುಕ್ತಗಳನ್ನು ಕೊಡಲು ಕಾರಣವಾಗಿದೆ. 

ಗುಂಪಿನಲ್ಲಿ ಕಾರ್ಬನ್ನಿನಿಂದ ಸೀಸ ಸದ “ಕಡೆ ಇಳಿದಂತೆಲ್ಲಾ ಕೆಟನೀಕರಣ ಪ್ರವೃತ್ತಿಯು 
ಕಡಿಮೆಯಾಗುತ್ತಾ ಹೋಗುವುದು. ಸಿಲಿಕನ್‌ ಧಾತುವಿನಲ್ಲಿ ಕೆಟನೀಕರಣ ಪ್ರವೃತ್ತಿ 
ಇರುವುದಾದರೂ ಅದು ಬಹಳ ಕಡಿಮೆ. ನಂತರದ ಧಾತುಗಳಲ್ಲಿ ಈ ಪ್ರವೃತ್ತಿಯು 
ಕಂಡುಬರುವುದಿಲ್ಲ. 
7. ಬಹುರೂಪತೆ (1000?) 

ಸೀಸವನ್ನು ಹೊರತುಪಡಿಸಿ ಈ ಗುಂಪಿನ ಬೇರೆಲ್ಲಾ ಧಾತುಗಳೂ ಬಹುರೂಪತೆಯನ್ನು 
ಪ್ರದರ್ಶಿಸುತ್ತವೆ. ಉದಾಹರಣೆಗೆ: ವಜ್ರ, ಗ್ರಾಫೈಟ್‌, ಘುಲ್ಲೆರೀನ್‌ ಮತ್ತು ಅಸ್ಫಟಿಕ 
ಕಾರ್ಬನ ನ್‌ಗಳು ಕಾರ್ಬನ್ನಿನ ಬಹುರೂಪಗಳು. ಸಿಲಿಕನ್‌ ಮತ್ತು ಜರ್ಮೇನಿಯಮ್‌ಗಳು 
ತಲಾ ಎರಡು ಬಹ. ರೂಪಗಳನ್ನೂ, ತವರವು ಮೂರು ಬಹುರೊಪಗಳನ್ನೂ ಹೊಂದಿವೆ. 


p ಬ್ಲಾಕ್‌ ಧಾತುಗಳು 85 


ಕಾರ್ಬನ್ನಿನ ಬಹುರೂಪಗಳು 


ವಜ್ರ (Diamond) 
ವಜ್ರವು ಕಾರ್ಬನ್ನಿನ ಸಟಿಕಾಕೃತಿಯ ಬಹುರೂಪವಾಗಿದೆ. 
ವಜ್ರದ ರಚನೆ 
ವಜ್ರದ ರಚನೆಯಲ್ಲಿ ಕಾರ್ಬನ್‌ $p' ಸಂಕರಣ ಕಕ್ಷಕಗಳನ್ನು ಉಪಯೋಗಿಸಿ 


ಕೊಳ್ಳುತ್ತದೆ. ಪ್ರತಿ ಕಾರ್ಬನ್ನಿನ ನಾಲ್ಕು ಅರೆತುಂಬಿದ 5p” ಕಕ್ಷಕಗಳು ಮತ್ತೊಂದು 
ಕಾರ್ಬನ್ನಿನ sp” ಕಕ್ಷಕಗಳೊಡನೆ ಅಕ್ಷೀಯವಾಗಿ ಅಧಿವ್ಯಾಪಿಸಿ ನಾಲ್ಕು ಸಿಗ್ಮ ಬಂಧಗಳು 
ಉಂಟಾಗುತ್ತವೆ. ಈ ರೀತಿಯಲ್ಲಿ ಪ್ರತಿ ಕಾರ್ಬನ್‌ ತನ್ನ ಸುತ್ತಲೂ ನಾಲ್ಕು ಸಹವೇಲೆದ್ಲೀಯ 
ಬ೦ಧಗಳನ್ನು ರಚಿಸಿಕೊಳ್ಳುತ್ತದೆ. ಈ ಸ೦ರಚನೆಯಲ್ಲಿ ಪ್ರತಿ ಕಾರ್ಬನ್‌ ಪರಮಾಣುವು 
ಚತುರ್‌ ಮುಖಾಕೃತಿಯ ಕೇಂದ್ರದಲ್ಲಿದ್ದು ನಾಲ್ಕು ಕಾರ್ಬನ್‌ ಪರಮಾಣುಗಳಿಂದ 
ಆವೃತವಾಗಿದೆ. ಈ ರೀತಿಯ ಅಣುರಚನೆ ಎಲ್ಲಾ ಅಕ್ಷಗಳಲ್ಲೂ ಮುಂದುವರೆದು ಬೃಹತ್‌ 
ಅಣುರೂಪುಗೊಳ್ಳುತ್ತದೆ. ವಜ್ರದ ರಚನೆಯಲ್ಲಿ ೮-೮ ಬಂಧದ ಉದ್ದವು 154 pm 


ಮತ್ತು ೧-6-೮ ಬಂಧಕೋನವು |090928' ಆಗಿರುತ್ತದೆ. 


ಆ 
ವಜ್ರದ ರಚನೆ 


ವಜ್ರದ ರಚನೆಗೂ ಅದರ ಗುಣಗಳಿಗೂ ಇರುವ ಸಂಬಂಧ 
1. ವಜ್ರದ ಅಧಿಕ ಸಾಂದ್ರತೆ, ಗಡಸು ಸ್ವಭಾವ ಮತ್ತು ಅಧಿಕ ದ್ರವದ ಬಿಂದು. 

ವಜ್ರದ ಹರಳಿನಲ್ಲಿ ಅಸಂಖ್ಯಾತ ಕಾರ್ಬನ್‌ ಪರಮಾಣುಗಳು ಪ್ರಬಲವಾದ 
ಸಿಗ್ಗಬಂಧಗಳ ಮೂಲಕ ಒತ್ತೊತ್ತಾಗಿ ಜೋಡಣೆಯಾಗಿರುತ್ತವೆ. €-೮ಬಂಧದ ಉದ್ದವು 
154 pm. ಇದರಿಂದಾಗಿ ಕನಿಷ್ಠ ಗಾತ್ರದಲ್ಲಿ ಗರಿಷ್ಠ ಸಂಖ್ಯೆಯಲ್ಲಿ ಕಾರ್ಬನ್‌ 
ಪರಮಾಣುಗಳಿರುತ್ತವೆ. ಇದು ವಜ್ರದ ಸಾಂದ್ರತೆ (3.518 cm”) ಯನ್ನು ವಿವರಿಸುತ್ತದೆ. 
ಅಧಿಕ ಸಂಖ್ಯೆಯಲ್ಲಿರುವ ಪ್ರಬಲವಾದ ೮-೮ ಸಿಗ್ಮ ಬಂಧಗಳಿಂದಾಗಿ ವಜ್ರವನ್ನು 


86 ರಸಾಯನ ವಿಜ್ಞಾನ 


ಸುಲಭವಾಗಿ ಪುಡಿ ಮಾಡಲಾಗುವುದಿಲ್ಲ. ಇದು ಅದರ ಗಡಸು ಸ್ವಭಾವವನ್ನು ವಿವರಿಸುತ್ತದೆ. 
ಅಧಿಕ ಸಂಖ್ಯೆಯಲ್ಲಿರುವ ಪ್ರಬಲ ಸಿಗ್ಮ ಬ೦ಧಗಳನ್ನು ಒಡೆಯಲು ಹೆಚ್ಚಿನ ಉಷ್ಣ ಶಕ್ತಿ 
ಅವಶ್ಯಕ. ಇದು ಅದರ ಅಧಿಕ ದ್ರವನ ಬಿಂದುವಿಗೆ ಕಾರಣವಾಗಿದೆ. 
2. ವಜ್ರವು ಅವಿದ್ಯುದ್ವಾಹಕ 

ವಜ್ರದ ರಚನೆಯಲ್ಲಿ ಪ್ರತಿ ಕಾರ್ಬನ್‌ ಪರಮಾಣುವು ತನ್ನ ವೇಲೆನ್ಸೀಯ ಕಕ್ಷೆಯ 
ನಾಲ್ಕೂ  ಇಲೆಕ್ಟಾನ್‌ಗಳನ್ನು ಉಪಯೋಗಿಸಿಕೊಂಡು ಸಿಗ್ಮ ಬಂಧಗಳನ್ನು ಮಾಡಿಕೊಳ್ಳುತ್ತದೆ. 
ವಿದ್ಯುತ್‌ವಹನಕ್ಕೆ ಅಗತ್ಯ ವಿರುವ ಮುಕ್ತ ಹಾಗೂ ಚಲಿಸಬಲ್ಲ. ಇಲೆಕ್ಟ್ರಾ ನುಗಳು 
ಉಳಿದಿರುವುದಿಲ್ಲ. ಆದ್ದರಿ೦ದ ವಜ್ರವು ಅವಿದ್ಯುದ್ದಾಹಕವಾಗಿದೆ. 
3. ವಜ್ರದ ಅಸಾಧಾರಣ ಹೊಳಪು 

ವಜದಲ್ಲಿ ಕಾರ್ಬನ್‌ ಪರಮಾಣುಗಳು ಒತ್ತೊತ್ತಾಗಿ ಕ್ರಮಬದ್ಧ ರೀತಿಯಲ್ಲಿ 
ಜೋಡಣೆಯಾಗಿವೆ. ಇದರಿಂದಾಗಿ ವಜ್ರದ ವಕ್ರೀಕರಣ ಸೂಚಿ (Refractive Index) 
ಯು ಅಧಿಕವಾಗಿದೆ. ಜೊತೆಗೆ ವಜ್ರದೊಳಕ್ಕೆ ಪ್ರವೇಶಿಸಿದ ಬೆಳಕು "ಅಂತರ್‌ ಪ್ರತಿಫಲನ' 
(Internal reflection) ಕೈ ಒಳೆಗಾಗುವುದರಿಂದ ಮಜಕ್ಕೆ ವಿಶೇಷವಾದ ಹೊಳಪು ಬರುತ್ತದೆ. 


ಗ್ರಾಫೈಟ್‌ (Graphite) 
ಇದು ಕಾರ್ಬನ್ನಿನ ಮತ್ತೊಂದು ಸ್ಪಟಿಕಾಕೃತಿಯ ಬಹುರೂಪವಾಗಿದೆ. 
ರಚನೆ 


ಗ್ರಾಫೈಟ್‌ನಲ್ಲಿ ಕಾರ್ಬನ್‌ $p” ಸಂಕರಣ ಕಕ್ಷಕಗಳನ್ನು ಉಪಯೋಗಿಸಿಕೊಳ್ಳುತ್ತದೆ. 
ಇದರಲ್ಲಿ ಅನೇಕ ಪದರಗಳಿವೆ. ಪ್ರತಿಪದರದಲ್ಲಿ ಕಾರ್ಬನ್‌ ತನ್ನ ಮೂರು ಅರೆತುಂಬಿದ 
2 ಸಂಕರಣ ಕಕ್ಷಕಗಳನ್ನು ಉಪಯೋಗಿಸಿಕೊಂಡು ಇತರ ಮೂರು ಕಾರ್ಬನ್‌ಗಳ 


502 ಕಕ್ಷಕಗಳ ಜೊತೆ ಅಕ್ಷೀಯ ಅಧಿವ್ಯಾಪನೆಯಿಂದ ಮೂರು ಸಿಗ್ಮ ಬಂಧಗಳನ್ನು 
ಉಂಟು ಮಾಡಿಕೊಳ್ಳುತ್ತದೆ. sp? ಸಂಕರಣ ಕಕ್ಷಕಗಳು ಸಮತಲ (coplanar) 


ಗ್ರಾಫೈಟಿನ ರಚನೆ 


p ಬ್ಲಾಕ್‌ ಧಾತುಗಳು 87 


ವಾಗಿರುವುದರಿಂದ, ಬಂಧಗಳು ಉಂಟಾದ ನಂತರ ಎಲ್ಲಾ ಕಾರ್ಬನ್‌ ಪರಮಾಣುಗಳೂ 
ಬಂದೇ ತಲದಲ್ಲಿರುತ್ತವೆ. ಪ್ರತಿಪದರವು, ಕಾರ್ಬನ್‌ ಪರಮಾಣುಗಳ ಷಟ್‌ಕೋನೀಯ 
ಉಂಗುರಗಳಿಂದಾಗಿದೆ. ಗ್ರಾಫೈಟಿನಲ್ಲಿ ಇ೦ತಹ ಅನೇಕ ಪದರಗಳಿರುತ್ತವೆ. ಎರಡು ಅನುಕ್ರಮ 
ಪದರಗಳ ಮಧ್ಯೆ ಇರುವ ದೂರ 334 pn. ಈ ಅಂತರವು ಹೆಚ್ಚಾದುದರಿಂದ ಎರಡು 
ಪದರಗಳ ಮಧ್ಯೆ ರಾಸಾಯನಿಕ ಬಂಧ ಇರಲು ಸಾಧ್ಯ ವಿಲ್ಲ. ದುರ್ಬಲವಾದ 
ವಾನ್‌ಡರ್‌ವಾಲನ ಆಕರ್ಷಣೆ ಪದರಗಳ ಮಧ್ಯೆ ಇರುತ್ತದೆ. ಪದರದಲ್ಲಿ ೧-೮ಬಂಧದ 
ಉದ್ದ 142 pm ಇರುತ್ತದೆ ಮತ್ತು 0-6. C ಬಂದವ 120 ಆಗಿರುತ್ತದೆ. 


ಗ್ರಾಫೈಟಿನ ರಚನೆ ಮತ್ತು ಗುಣಗಳಿಗಿರುವ ಸಂಬಂಧ 


1. ಸಾಂದ್ರತೆ 

ಗ್ರಾಫೈಟಿನ ಸಾಂದ್ರತೆ ವಜ್ರಕ್ಕಿಂತಲೂ ಕಡಿಮೆ: ಗ್ರಾಫೈಟಿನ ಒಂದು ಪದರದಲ್ಲಿ ಕಾರ್ಬನ್‌ 
ಪರಮಾಣುಗಳು ಒತ್ತೊತ್ತಾಗಿ (142 pm) ಜೋಡಣೆಯಾಗಿದ್ದರೂ, ಎರಡು ಪದರಗಳ 
ನಡುವೆ ಇರುವ ಅಂತರ ಹೆಚ್ಚು (334 pm). ಇದು. ಗ್ರಾಫೈಟಿನ ಕಡಿಮೆ ಸಾಂದ್ರತೆಯನ್ನು 
(2.26 8 cm”) ವಿವರಿಸುತ್ತದೆ. 


2. ವಿದ್ಯುತ್‌: ವಾಹಕತ್ವ 
ಗ್ರಾಫೈಟ್‌ ಅಲೋಹವಾಗಿದ್ದರೂ ಉತ್ತಮ ವಿದ್ಯುತ್‌ವಾಹಕವಾಗಿ ವರ್ತಿಸುತ್ತದೆ. 
ಗ್ರಾಫೈಟ್‌ನಲ್ಲಿ ಪ್ರತಿ ಕಾರ್ಬನ್‌ ಪರಮಾಣುವು $p” ಸಂಕರಣ ಕಕ್ಷಕಗಳನ್ನು 
ಉಪಯೋಗಿಸಿಕೊಂಡು ಬಂಧಗಳನ್ನು ರಚಿಸಿಕೊಂಡಿದೆ. ಈ ಸಂಕರಣದಲ್ಲಿ ಅರೆತುಂಬಿದ 
p, ಕಕ್ಷಕವು ಭಾಗವಹಿಸಿರುವುದಿಲ್ಲ. ಅಂದರೆ ಗ್ರಾಫೈಟ್‌ನ ರಚನೆಯಲ್ಲಿ ಪ್ರತಿ ಕಾರ್ಬನ್‌ 
ಪರಮಾಣುವಿನ ಒಂದೊಂದು ಇಲೆಕ್ಟ್ರಾನ್‌ ಯಾವುದೇ ಬಂಧದಲ್ಲಿ ಪಾಲ್ಗೊಂಡಿರುವುದಿಲ್ಲ. 
ಹೀಗಾಗಿ ಈ ಮುಕ್ತ ಇಲೆಕ್ಟ್ರಾನ್‌ಗಳು "ವಿದ್ಭುತ್‌ವಾಹಕಗಳಾಗಿ ಕಾರ್ಯ ನಿರ್ವಹಿಸುತ್ತವೆ. 


3. ಗ್ರಾಫೈಟಿನ ಮೃದುತ್ವ 

ಗ್ರಾಫೈಟಿನಲ್ಲಿ ಎರಡು ಪದರಗಳ ನಡುವೆ ವಾನ್‌ಡರ್‌ ವಾಲ್ಸನ ಆಕರ್ಷಣೆ ಇರುತ್ತದೆ. 
ಇದು ದುರ್ಬಲವಾದ ಆಕರ್ಷಣೆಯಾದುದರಿಂದ : ಒಂದು ಪದರದ ಮೇಲೆ ಒತ್ತಡ 
ಹಾಕಿದಾಗ ಮತ್ತೊಂದು ಪದರದ ಮೇಲೆ ಜಾರುವ ಸಂಭವವಿದೆ. ಪದರಗಳು ಬೇರ್ಪಡುವ 
ಅವಕಾಶವಿದೆ. ಆದ್ದರಿಂದ ಇದು ಮೃದುವಾದ ಧಾತುವಾಗಿದೆ. ಈ ಗುಣದಿಂದಾಗಿ 
ಇದನ್ನು ಕೀಲೆಣ್ಣೆ (Lubricant) ಯಾಗಿಯೂ ಬಳಸುವರು. ಇದನ್ನು ಕಾಗದದ ಮೇಲೆ 
ಗೀಚಿದಾಗ ಅದರ ಪದರಗಳು ಬೇರ್ಪಟ್ಟು ಕಾಗದಕ್ಕೆ ಅಂಟಿಕೊಳ್ಳುವುದರಿಂದ ಅದರ 
ಮೇಲೆ ಗುರುತು ಮೂಡುವುದು. 


4. ಗ್ರಾಫೈಟಿನ ಅಧಿಕ ದ್ರವನ ಬಿಂದು 

ಗ್ರಾಫೈಟಿನ ಸ್ಪಟಿಕದಲ್ಲಿ ಪ್ರತಿ ಪದರವೂ ಅಸಂಖ್ಯಾತ ಕಾರ್ಬನ್‌ ಪರಮಾಣು 
ಗಳಿಂದಾಗಿದೆ. ೮-೮ ಬಂಧಶಕ್ತಿ ಹೆಚ್ಚು. ಅಂತಹ ಬಂಧಗಳ ಸಂಖ್ಯೆಯೂ ಅಧಿಕ. ಈ 
ಬಂಧಗಳನ್ನು ಒಡೆದು ಗ್ರಾಫೈಟನ್ನು ದ್ರವಿಸಲು ಅಧಿಕ ಉಷ್ಣ ಶಕ್ತಿ ಬೇಕು. ಆದ್ದರಿಂದ 
ಗ್ರಾಫೈಟ್‌ ಅಧಿಕ ದ್ರವನ ಬಿಂದುವನ್ನು ಹೊಂದಿದೆ. 


88 ರಸಾಯನ ವಿಜ್ಞಾನ 


ಘುಲ್ಲರೀನ್‌ಗಳು (Fullerenes) 

ಇವುಗಳು ಇತ್ತೀಚಿನ ವರ್ಷಗಳಲ್ಲಿ ಕಂಡುಹಿಡಿಯಲಾಗಿರುವ ಕಾರ್ಬನ್ನಿನ 
ಬಹುರೂಪಗಳು. 

ಉದಾ : ಲ್ಕ, ಲ್ಕ ಮುಂತಾದವು. 

ಇವುಗಳಲ್ಲಿ ಲೃ ಬಹುರೂಪಿಯನ್ನು ಬಕ್‌ಮಿನ್‌ಸ್ಟರ್‌ ಘುಲ್ಲರೀನ್‌ ಎಂದೂ 
ಕರೆಯುವರು. ಅಮೇರಿಕಾದ ವಾಸ್ತುಶಿಲ್ಲಿಯಾದ ಬಕ್‌ಮಿನ್‌ಸ್ಪರ್‌ ಎಂಬುವನು ರಚಿಸಿದ 
ಗುಮ್ಮಟಗಳ (601869) ಆಕೃತಿಯನ್ನು ಲೃ ಬಹುರೂಪಿಯು ಹೋಲುತ್ತಿತ್ತು. ಅದರಿಂದಾಗಿ 
ಗೆ ಆ ಹೆಸರು ಬಂದಿತು. ಹೀಲಿಯಮ್‌ ಅಥವಾ ಆರ್ಗಾನಿನ ಜಡ ವಾತಾವರಣದಲ್ಲಿ 
ಗ್ರಾಫೈಟನ್ನು ವಿದ್ಯುತ್‌ ಜಾಪದಲ್ಲಿ ಕಾಯಿಸಿದಾಗ ದೊರೆತ ಆವಿಯನ್ನು ತಣಿಸಿದಾಗ 
೦-60 ರೂಪುಗೊಳ್ಳುವುದು. 


6-60 ಬಹುರೂಪಿಯ ರಚನೆ 

ಇದು ಕಾಲ್ಲಂಡಿನ ಆಕಾರವನ್ನು ಹೊಂದಿದೆ. ಚೆಂಡಿನ ಮೇಲ್ಮೈಯಲ್ಲಿ ಪರಸ್ಪರ 
ಬೆಸೆದುಕೊಂಡಿರುವ ಕಾರ್ಬನ್‌ ಪರಮಾಣುಗಳ ಪಂಚಕೋನೀಯ (pentagonal) 
ಮತ್ತು ಷಟ್‌ಕೋನೀಯ (86%1380721) ಉ೦ಗುರಗಳಿವೆ. ಪ್ರತಿ ಷಷ್‌ಕೋನೀಯ ಕಾರ್ಬನ್‌ 
ಉಂಗುರದ ಸುತ್ತ ಮೂರು ಷಟ್‌ಕೋನೀಯ ಉಂಗುರಗಳೂ ಮತ್ತು ಮೂರು 
ಪಂಚಕೋನೀಯ ಉಂಗುರಗಳೂ ಬೆಸೆದುಕೊಂಡಿರುತ್ತವೆ. ಆದರೆ ಒಂದು 
ಪಂಚಕೋನೀಯ ಉಂಗುರದ ಸುತ್ತಲೂ ಕೇವಲ ಷಟ್‌ಕೋನೀಯ ಉಂಗುರ ಗಳಿರುತ್ತವೇ 
ವಿನಃ ಪಂಚಕೋನೀಯ ಉಂಗುರಗಳಿರುವುದಿಲ್ಲ. ಪ್ರತಿ ೮-60 ಚೆಂಡು 12 
ಪಂಚಕೋನೀಯ ಮತ್ತು 20 ಷಟ್‌ಕೋನೀಯ ಉಂಗುರಗಳಿಂದಾಗಿದೆ. 

ಈ ಬಹುರೂಪಿಯಲ್ಲೂ ಕಾರ್ಬನ್‌ ಪರಮಾಣುವು 9/0 ಸಂಕರಣ ಕಕ್ಷಕಗಳ 
ಸಹಾಯದಿಂದ ಉಳಿದ ಕಾರ್ಬನ್‌ ಪರಮಾಣುಗಳೊಡನೆ ಬ೦ಧಗಳನ್ನು ಹೊದಿದೆ. 
೦-60 ಅಣುವಿನಲ್ಲಿ ಪರ್ಯಾಯ ಕ್ರಮದಲ್ಲಿ ಒಟ್ಟು 30 ಕಾರ್ಬನ್‌-ಕಾರ್ಬನ್‌ 
ದ್ವಿಬ೦ಧಗಳಿರುತ್ತವೆ. 0-೮ ಬಂಧದ ಉದ್ದ 1433 pm. ೮ ೬ ೮ ಬಂಧದ ಉದ್ದ 
138 pm. 


ಘುಲ್ಲರೀನಿನ ರಚನೆ 


p ಬ್ಲಾಕ್‌ ಧಾತುಗಳು 89 


ಉಪಯೋಗಗಳು 
ಫುಲ್ಲರೀನ್‌ಗಳನ್ನು 
|. ಅತಿ ವಾಹಕ (5067 ಂಗdಟಂtಂr)ಗಳನ್ನು ತಯಾರಿಸಲು 
2. ಕೀಲೆಣ್ಣೆಯ ತಯಾರಿಕೆಯಲ್ಲಿ 
3. ನ್ಯಾನೋ. ತಂತ್ರಜ್ಞಾನದಲ್ಲಿ 
4. ಔಷಧಿಗಳ ತಯಾರಿಕೆಯಲ್ಲಿ ಉಪಯೋಗಿಸುವರು. 


ಅರೆವಾಹಕಗಳಾಗಿ ಸಿಲಿಕನ್‌ ಮತ್ತು ಜರ್ಮೇನಿಯಂ 

ಇದು ಇಲೆಕ್ಟಾನ್‌ಯುಗ. ಇಂದು ದೈನಂದಿನ ಅವಿಭಾಜ್ಯ ಅವಶ್ಯಕತೆಗಳಾಗಿರುವ 
ಗಣಕಗಳು (೭೩lulator) ಮತ್ತು ಕಂಪ್ಯೂಟರ್‌ಗಳ ಬಹು ಉಪಯೋಗಗಳಿಗೆ 
ಅರೆವಾಹಕಗಳು ಕಾರಣ. ಆದ್ದರಿಂದ ಅರೆವಾಹಕಗಳ ಬಗ್ಗೆ ಪ್ರಾಥಮಿಕ ಜ್ಞಾನವನ್ನು 
ಹೊಂದುವುದು ಉಚಿತವಲ್ಲವೆ? 

ಅರೆವಾಹಕಗಳು ವಿದ್ಯುತ್‌ವಾಹಕತ್ವದಲ್ಲಿ ಲೋಹಗಳು ಮತ್ತು ಅಲೋಹಗಳ ಮಧ್ಯದ 
ಸ್ಥಿತಿಯಲ್ಲಿರುತ್ತವೆ. 


ಅಂತರ್ಗತ ಅರೆವಾಹಕಗಳು (Intrinsic semiconductors) 

ಸಿಲಿಕನ್‌ ಮತ್ತು ಜರ್ಮೇನಿಯಮ್‌ ಪರಮಾಣುಗಳಲ್ಲಿ ನಾಲ್ಕು ವೇಲೆನ್ನೀಯ 
ಇಲೆಕ್ಟಾನ್‌ಗಳಿರುತ್ತವೆ. ಪ್ರತಿ ಪರಮಾಣುವೂ ತನ್ನ ನಾಲ್ಕು ಇಲೆಕ್ಟಾನ್‌ಗಳನ್ನು 
ಉಪಯೋಗಿಸಿಕೊರಡು ಬೇರೆ ಪರಮಾಣುಗಳ ಜೊತೆ ಬಂಧವನ್ನು ಮಾಡಿಕೊಳ್ಳುವುದು. 
ಎಲ್ಲಾ ಇಲೆಕ್ಟ್ರಾನ್‌ಗಳೂ ಬಂಧಗಳಲ್ಲಿ Cd ಬತಾ ಎತ, ವಿದ್ಯುತ್‌ವಹನಕ್ಕೆ 
ಅಗತ್ಯವಿರುವ “ಜಲಿಸುವ (mobile) ಇಲೆಕ್ಟ್ರಾನುಗಳು ಇರುವುದಿಲ್ಲ. ಆದ್ದರಿ೦ದ ಕಡಿಮೆ 
ತಾಪದಲ್ಲಿ ಸಿಲಿಕನ್‌ ಮತ್ತು ಜರ್ಮೇನಿಯಮ್‌ಗಳು ಅವಿದ್ಯುತ್‌ ವಾಹಕಗಳು. ಅವುಗಳನ್ನು 
ಕಾಯಿಸಿದಾಗ ಕೆಲವು ಸೆಹವೇಲೆನ್ಸೀಯ ಬಂಧಗಳು ಒಡೆಯುತ್ತವೆ. ಬಂಧ ನಾ 
ಮುಕ್ತಗೊಳ್ಳುವ ಇಲೆಕ್ಟ್ರಾನ್‌ಗಳಿ೦ದ "ರಂಧ್ರ' (hಂ।)ಗಳು ಮೂಡುತ್ತವೆ. ಪಕ್ಕದ 
ಬಂಧಗಳಲ್ಲಿರುವ ಇಲೆಕ್ಟಾನುಗಳು ರಂಧ್ರದ ಕಡೆ ಚಲಿಸಿ ಬಂಧದ ಜಾಗದಲ್ಲಿ ರಂಧ್ರ 
ಏರ್ಪಡುವುದು. ಹೀಗೆ ಜೈರೆಕ್ಟಾನುಗಳು ಚಲಿಸಲು ಆರಂಭಿಸುವುವು. ಈ ಇಲೆಕ್ಟಾನುಗಳು 
ವಿದ್ಯುತ್‌ವಾಹಕತೆಗೆ ಕಾರಣಪಾಗುವುವು. ಈ ರೀತಿಯಲ್ಲಿ ಶುದ್ಧ ಸಿಲಿಕನ್‌ ಮತ್ತು 
ಜರ್ಮೇನಿಯಮ್‌ ಪರಮಾಣುಗಳು ಹೆಚ್ಚಿನ ತಾಪದ ವಿದ್ಯುತ್‌ ವಾಹಕಗಳಾಗುವುದರಿಂದ 
ಅವುಗಳನ್ನು ಅಂತರ್ಗತ ವಿದ್ಯುತ್‌ವಾಹಕಗಳೆನ್ನು: ವರು. 


ಬಹಿರ್ಗತ ಅರೆವಾಹಕಗಳು (Extrinsic semiconductors) 

ಸಿಲಿಕನ್‌ ಮತ್ತು ಜರ್ಮೇನಿಯಮ್‌ ಲೋಹಗಳಲ್ಲಿ ಅತ್ಯಲ್ಪ ಪ್ರಮಾಣದಲ್ಲಿ ಬೇರೆ 
ಧಾತುಗಳ ಪರಮಾಣುಗಳನ್ನು ಹುದುಗಿಸಿ (ಡೋಪಿಸಿ) ಅಶುದ್ಧಗೊಳಿಸಿದಾಗ ಅವು 
ಅರೆವಾಹಕಗಳಾಗುತ್ತವೆ. ಬ ಒಂದು ಮಿಲಿಯ ಸಿಲಿಕನ್‌ ಪರಮಾಣುಗಳಲ್ಲಿ 
ಬೇರೆ ಧಾತುವಿನ 5 "ಪರಮಾಣುಗಳನ್ನು ಹುದುಗಿಸಿ ಅಶುದ್ಧಗೊಳಿಸಲಾಗುತ್ತದೆ. ಇಂತಹ 
ಅಶುದ್ಧ ಸಿಲಿಕನ್‌ನ ವಾಹಕತ್ವವು ಶುದ್ಧ “ಲಿಕಾನ್‌ಗಿಂತ ಒ೦ದು ಲಕ್ಷಪಟ್ಟು ಹೆಚ್ಚಾಗುತ್ತದೆ. 
ಈ ರೀತಿಯ ವಿದ್ಯುತ್‌ವಾಹಕಗಳನ್ನು” ಬಹಿರ್ಗತ ವಿದ್ಯುತ್‌ ವಾಹಕಗಳನ್ನು: ವರು. 


90 ರಸಾಯನ ವಿಜ್ಞಾನ 


“n' ಮಾದರಿ ಅರೆವಾಹಕ 
ಸಿಲಿಕಾನ್‌ನಲ್ಲಿ 15ನೇ ಗುಂಪಿನ ಧಾತುಗಳಾದ ಫಾಸ್ಟರಸ್‌ (8) ಮತ್ತು ಆರೆನಿಕ್‌ 
(As) ಪರಮಾಣುಗಳನ್ನು ಅತ್ಯಲ್ಪ ಪ್ರಮಾಣದಲ್ಲಿ ಹುದುಗಿಸಿದಾಗ ಫಾ ಸ್ಪರಸ್‌ 
ಪರಮಾಣುವಿನಲ್ಲಿರುವ 5 ಸರಿಯೋಗಾಸಕ್ತ. ಇಲೆಕ್ಟಾನ್‌ಗಳಲ್ಲಿ 4 ಇಲೆಕ್ಟಾನ್‌ಗಳು ಸಿಲಿಕಾನ್‌ 
ಪರಮಾಣುವಿನ 4 ಸ೦ಯೋಗಾಸಕ್ತ ಇಲೆಕ್ಟಾನ್‌ಗಳೊಂದಿಗೆ ಬಂಧಕ್ಕೆ ಒಳಪಡುತ್ತವೆ. 
ಇದರಿಂದ ಫಾಸ್ಟರಸ್‌ನ ಒಂದು ಹೆಚ್ಚುವರಿ ಇಶೆಕ್ಟ್ರಾನ್‌ ಬಿಡಿಯಾಗಿ ಉಳಿದು ವಾಹಕತ್ವಕ್ಕೆ 
ಕಾರಣವಾಗುತ್ತದೆ. ಇಂತಹ ಸ್ಥಿತಿಗೆ ಯಣ ಲೋಪ (negative defect ) ರ Kl 
ಮಾದರಿ ಲೋಪ ಎಗೆದು ಹೆಸರಿಸಿದ್ದಾರೆ. ಈ ಮಾದರಿಯ ಅರೆವಾಹಕಗಳನ್ನು 
ಮಾದರಿ ಅರೆವಾಹಕಗಳೆನ್ನುತ್ತಾರೆ. 
ಜತ್‌ ad [ly bot 
ea a} ee a fea —Si—Si—Si Sj Si 
—Si—Si—Si—Pp"—Si— ಬರ ರಾ Sy 


ತ್‌ [ಸ ಟೊ ತ್ತೆ 
—Si—Si—Si—Si—Si— (6 6/86. 
| 


| | 
1-ಮಾದರಿ ಅರೆವಾಹಕ p-ಮಾದರಿ ಅರೆವಾಹ 


"“p ಮಾದರಿ ಅರೆವಾಹಕ 

ಸಿಲಿಕಾನ್‌ನಲ್ಲಿ ಮೂರನೇ ಗುಂಪಿನ ಧಾತುಗಳಾದ ಬೋರಾನ್‌ ಅಥವಾ 
ಅಲ್ಕುಮಿನಿಯಮ್‌ನ ಪರಮಾಣುಗಳನ್ನು ಹುದುಗಿಸಿದಾಗ ಬೋರಾನ್‌ ಪರಮಾಣುವಿನ 
3 ಸಂಯೋಗಾಸಕ ಕ್ತ ಇಲೆಕ್ಟ್ರಾನ್‌ಗಳು ಸಿಲಿಕಾನ್‌ ಪರಮಾಣುವಿನ 3 ಇಲೆಕ್ಟಾನ್‌ಗಳೊಂದಿಗೆ 
ಬಂಧಕ್ಕೆ ಒಳಪಡುತ್ತವೆ. ಆಗ ಸಿಲಿಕಾನ್‌ನ 4ನೇ ಇಲೆಕ್ಟ್ರಾನ್‌ ಬಂಧ ಜೋಡಿ ಇಲ್ಲದೆ 
ಇಲೆಕ್ಟ್ರಾನ್‌ ಕೊರತೆ "ಉಂಟಾಗುತ್ತದೆ. ಇಂತಹ ಕೊರತೆ ಇರುವ ಸ್ಥಾನಕ್ಕೆ "ರಂಧ'ವೆಂದು 
ಕರೆಯತ್ತಾರೆ. ಇದನ್ನು ಧನಲೋಪ (positive defect) ಎ೦ದು ಹೆಸರಿಸಿದ್ದಾರೆ. ಇಂತಹ 
ವ್ಯವಸ್ಥೆಯೇ ಮಾದರಿ ಅರೆವಾಹಕ. 

n' ಮಾದರಿ ಮತ್ತು "' ಮಾದರಿ ಅರೆವಾಹಕ ಜೋಡಿಯನ್ನು ಟ್ರಾನ್ಸಿಸ್ಟರ್‌ಗಳಲ್ಲಿ 
ಬಳಸುತ್ತಾರೆ. ಇಂತಹ ಜೋಡಿಯು ಇಲೆಕ್ಟಾನ್‌ ಪ್ರವಾಹವನ್ನು ಅವಶ್ಯಕತೆಗೆ ಅನುಗುಣವಾಗಿ 
ನಿಯಂತ್ರಿಸುವ ಸಾಮರ್ಥ್ಯವನ್ನು ಹೊಂದಿರುವುದರಿಂದ ಈ ಬಗೆಯ ಅರೆವಾಹಕಗಳು 
ಇಲೆಕ್ಟಾನಿಕ್‌ ತಾಂತ್ರಿಕತೆಯಲ್ಲಿ ಬಹೂಪಯೋಗಿ ಸ್ಥಾನವನ್ನು ಪಡೆದಿವೆ. 


p ಬ್ಲಾಕ್‌ ಧಾತುಗಳು 91 


ಒಂದು ಅಂಕದ ಪ್ರಶ್ನೆಗಳು 

14ನೇ ಗುಂಪಿನ ಧಾತುಗಳ ಸಾರ್ವತ್ರಿಕ ಇಲೆಕ್ಟ್ರಾನ್‌ ವಿನ್ಯಾಸವನ್ನು ಬರೆಯಿರಿ. 
ಕೆಟನೀಕರಣ ಎಂದರೇನು? 

ಗ್ರಾಫೈಟಿನ ಎರಡು ಅನುಕ್ರಮ ಪದರಗಳ ಮಧ್ಯೆ ಇರುವ ದೂರವನ್ನು ತಿಳಿಸಿ. 
ಘುಲ್ಲರೀನ್‌ಗಳಂದರೇನು? 

ಅರೆವಾಹಕಗಳೆಂದರೇನು? 


ವಜ್ರದಲ್ಲಿರುವ ಕಾರ್ಬನ್ನಿನ ಸಂಕರಣ ಕಕ್ಷಕಗಳಾವುವು? 

ಗಾನ ಟಿನಲ್ಲಿರುವ ಕಾರ್ಬನ್ನಿನ ಸಂಕರಣ ಕಕ್ಷಕಗಳಾವುವು? 
ಗ ಮಾದರಿ ಅರೆವಾಹಕ eC ಹುದುಗಿಸ ಬೇಕಾದ ಧಾತು ಯಾವುದು? 
p' ಬ್ಲಾಕ್‌ ಧಾತುಗಳೆಂದರೇನು? 

10. ತ ಗುಂಪಿನ ಎರಡು ಲೋಹಗಳನ್ನು ಹೆಸರಿಸಿ 


11. ಎರಡು ಅಂಕದ ಪ್ರಶ್ನೆಗಳು 

ವಜ್ರದ ಅಧಿಕ ಗಡಸುತನವನ್ನು ವಿವರಿಸಿ. 

ಗ್ರಾಫೈಟ್‌ನ. ವಿದ್ಯುದ್‌ವಾಹಕತೆಯನ್ನು ವಿವರಿಸಿ. 
p’ ಮಾದರಿ ಅರೆವಾಹಕವನ್ನು ವಿವರಿಸಿ. 

fs ರಚನೆಯನು ವಿವರಿಸಿ. 

ಗ್ರಾಫೈಟನ ರಚನೆಯನ್ನು ವಿವರಿಸಿ. 

.. ಘುಲ್ಲರೀನ್‌ನ ರಚನೆಯನ್ನು ವಿವರಿಸಿ. 

n' ಮಾದರಿ ಅರೆವಾಹಕವನ್ನು ವಿವರಿಸಿ. 

ಅಂತರ್ಗತ ಅರೆವಾಹಕವನ್ನು ವಿವರಿಸಿ. 
ಗ್ರಾಫೈ ಟಿನ ಮೃದುತ್ವವವನ್ನು “ವರಿಸಿ. 

10. ವಜ್ರದ ಅಧಿಕ “ಸಾಂದ್ರತೆಗೆ ಸಾರವೇ 


PRAM WNT 


No 


Qu 


92 ರಸಾಯನ ವಿಜ್ಞಾನ 


ಅಧ್ಯಾಯ — 7 


ಸಾಯನಿಕ ಬಂಧಗಳು 


ವಸ್ತುವಿನ ಒಂದು ಅಣುವಿನಲ್ಲಿ ಸಾಮಾನ್ಯವಾಗಿ ಎರಡು ಅಥವಾ ಎರಡಕ್ಕಿಂತ 
ಹೆಚ್ಚು ಪರಮಾಣುಗಳಿರುತ್ತವೆ. ದ್ರವ್ಯದ ಅಣುವಿನಲ್ಲಿರುವ ಪರಮಾಣುಗಳನ್ನು ಪರಸ್ಪರ 
ಬಂಧಿಸಿರುವ ಬಲ ಗುರುತ್ವಾಕರ್ಷಣ ಬಲವಂತೂ ಅಲ್ಲ. ಹಾಗಾದರೆ ಆ ಬಲ 
ಎಂಥಹುದು? ಪರಮಾಣುಗಳು ಏಕೆ ಸಂಯೋಜಿಸುತ್ತವೆ? ಪರಮಾಣುಗಳ 
ಸಂಯೋಗದಿಂದ ಬರುವ ವಸ್ತುಗಳ ಗುಣ ವೈವಿಧ್ಯಕ್ಕೆ ಕಾರಣವೇನು? ಈ ಹಲವಾರು 
ಪ್ರಶ್ನೆಗಳಿಗೆ ಉತ್ತರ ರಾಸಾಯನಿಕ ಬಂಧಗಳ ಅಧ್ಯಯನದಿಂದ ದೊರಕುತ್ತದೆ. 

"ಒಂದು ವಸ್ತುವಿನಲ್ಲಿರುವ ಘಟಕಗಳನ್ನು ಬಂಧಿಸಿರುವ ಅಂತರಯತಾನಿಕ, 
ಅಂತರ್‌ಪರಮಾಣಿಕ ಹಾಗೂ ಅಂತರಾಣ್ವಿಕ ಬಂಧಕ ಶಕ್ತಿಯನ್ನು ರಾಸಾಯನಿಕ 
ಬಂಧವೆನ್ನುವರು.' 


ಸಾಯನಿಕ ಸಂಯೋಜನೆಗೆ ಕಾರಣ 

ಪರಮಾಣುಗಳ ನಡುವೆ ರಾಸಾಯನಿಕ ಸಂಯೋಜನೆ ನಡೆಯಲು ಕಾರಣವನ್ನು 
ಪತ್ತೆ ಹಚ್ಚಲು ವಿಜ್ಞಾನಿಗಳು ಪ್ರಯತ್ನಿ ಸುತ್ತಲೇ ಬಂದರಾದರೂ ಪರಮಾಣುವಿನ ಅಂತರ್‌ 
ರಚನೆಯ ಬಗ್ಗೆ ವಕ ಮೂಡುವವರೆಗೆ ಯಾರಿಗೂ ಒಂದು ಸಮಾಧಾನಕರ 
ವಿವರಣೆ ಕೊಡಲಾಗಲಿಲ್ಲ. ಪರಮಾಣುವಿನ ರಚನೆ ದೃಢಪಟ್ಟ ನಂತರ, ಪರಮಾಣುಗಳು 
ಏಕೆ ಹಾಗೂ ಹೇಗೆ ಪರಸ್ಪರ ಸಂಯೋಜಿಸುತ್ತವೆ ಯ ವುದರ ಬಗ್ಗೆ ಸ್ಪಷ್ಟ ವಿವರಣೆ 
ಕೊಡಲು ಸಾಧ್ಯವಾಯಿತು. 

ರಾಸಾಯನಿಕ ಸಂಯೋಜನೆಗೆ ಪ್ರಮುಖವಾದ ಎರಡು ಕಾರಣಗಳನ್ನು ಕೊಡಬಹುದು. 


1. ಜಡಾನಿಲಗಳ ಸ್ಥಿರ ಇಲೆಕ್ಟ್ರಾನ್‌ ವಿನ್ಯಾಸವನ್ನು ಪಡೆಯುವ ಪರಮಾಣುಗಳ ಪ್ರವೃತ್ತಿ 

ಆವರ್ತ ಕೋಷ್ಟಕದ ಪ್ರತಿ ಬತ ಕೊನೆಯಲ್ಲಿ 18ನೇ ಗುಂಪಿನ ಧಾತುಗಳು 
ಇವೆ. ಈ ಧಾತುಗಳು ಏಕ ' ಪರಮಾಣ್ವಿಕ (mono ೩1011 0ವಾಗಿವೆ. ಅಂದರೆ ಪರಸ್ಪರ 
ಸಂಯೋಜಿಸುವ ಅಥವಾ ಬೇರೆ ಧಾತುಗಳ ಜೊತೆ ಬೆರೆಯುವ ಪ್ರವೃತ್ತಿ ಈ ಧಾತುಗಳಿಗಿಲ್ಲ. 
ಇವುಗಳ ಸಂಯೋಗ ಸಾಮರ್ಥ್ಯ ಅಥವಾ ಸ೦ಯೋಗತ್ವ ಸೊನ್ನೆ. ಇವು ರಾಸಾಯನಿಕವಾಗಿ 
ಜಡವಾಗಿರುತ್ತವೆ. ಆದರೆ, ಒಂದನೆ ಗುಂಪಿನ ಧಾತುಗಳು (ಕ್ಷಾರ ಲೋಹಗಳು) ಕ್ರಿಯಾಶೀಲ 
ಲೋಹಗಳು. ಧಾತುಗಳಲ್ಲಿ ಕಂಡು ಬರುವ ಈ ಕ್ರಿಯಾಶೀಲತೆಗಳ ವೈವಿಧ್ಯಕ್ಕೂ ಅವುಗಳ 


ಪರಮಾಣುಗಳ ಇಲಕ್ಟಾನು ಎನ್ಯಾಸಕ್ಕೂ ಸಂಬಂಧವಿದೆ. 


ರಾಸಾಯನಿಕ ಬಂಧಗಳು 93 


17ನೇ ಗುಂಪು ಸೊನ್ನೆ ಗುಂಪು 1ನೇ ಗುಂಪು 


ಘಫ್ಲೂರಿನ್‌ (9) ನಿಯಾನ್‌ (10) ಸೋಡಿಯಮ್‌ (11) 
15225325 152 257 2/9 15225: 2093 

(2, 7) (2, 8) (2, 8, 1) 

ಕ್ಷೋರೀನ್‌ (17) ಆರ್ಗಾನ್‌ (18) ಪೊಟ್ಯಾಸಿಯಮ್‌ (19) 
152255 2? ಇ? 3p 152255 29365 3p° 15 255 28? 36? 2544! 
(2, 8, 7) (2, 8, 8) (2,8, ೩, 1) 


ನಿಯಾನ್‌, ಆರ್ಗಾನ್‌ ಮೊದಲಾದ ಹದಿನೆಂಟನೆ ಗುಂಪಿನ ಧಾತುಗಳ ಹೊರ 


ಕಕ್ಷೆಗಳ ಸಾಮಾನ್ಯ ಇಲೆಕ್ಟಾನಿಕ್‌ ವಿನ್ಯಾಸವು 75:10" ಆಗಿದೆ. ಅಂದರೆ ಅವುಗಳ 
ಹೊರ ಕಕ್ಷೆಯಲ್ಲಿ ಎಂಟು ಇಲೆಕ್ಟಾನುಗಳಿವೆ. ಹೊರ ಕಕ್ಷೆಯಲ್ಲಿನ ಉಪಕಕ್ಷೆಗಳು 
ಇಲೆಕ್ಟ್ರಾನುಗಳಿಂದ ಪೂರ್ಣವಾಗಿ ತುಂಬಿದೆ. ಇದರಿಂದಾಗಿ. ಇವುಗಳಿಗೆ ಇಲೆಕ್ಟಾನು 
ಆಕರ್ಷಣ ಶಕ್ತಿ ಸೊನ್ನೆ ಇವುಗಳ ಅಯಾನೀಕರಣ ಶಕ್ತಿ ಅಧಿಕ. ಈ ಗುಣಗಳ 
ದೆಸೆ ಯಿಂದಾಗಿ ಹದಿನೆಂಟನೆ ಗುಂಪಿನ ಧಾತುಗಳು ರಾಸಾಯನಿಕ ಕ್ರಿಯೆಗಳಲ್ಲಿ 
ಸಾಮಾನ್ಯವಾಗಿ ಭಾಗವಹಿಸುವುದಿಲ್ಲ. ಆದ್ದರಿ೦ದ ಇವುಗಳು ರಾಸಾಯನಿಕವಾಗಿ ಜಡ. 
ಹದಿನೆಂಟನೆ ಗುಂಪಿನ ಧಾತುಗಳ ವಿಶಿಷ್ಟ ಇಲೆಕ್ಟ್ರಾನ್‌ ವಿನ್ಯಾಸವೇ ಅವುಗಳ ರಾಸಾಯನಿಕ 
ಜಡತ್ವಕ್ಕೆ ಕಾರಣ. ಈ ಧಾತುಗಳ ಇಲೆಕ್ಟ್ರಾನು ವಿನ್ಯಾಸಕ್ಕೆ ಜಡಾನಿಲಗಳ ಸ್ಥಿರ ಇಲೆಕ್ಟ್ರಾನ್‌ 
ವಿನ್ಯಾಸ ಎನ್ನುವರು. ಎಂಟು ಇಲೆಕ್ಟಾನುಗಳ ಸಂಪಿಗೆ ಸ್ಥಿರಾಷ್ಟಕ (stable octet) 
ಎನ್ನು ವರು. 

ಜೀರೆ ಗುಂಪಿನ ಧಾತುಗಳ ಇಲೆಕ್ಟ್ರಾನ್‌ ಎನ್ಯಾಸವನ್ನು ಅವಲೋಕಿಸಿದಾಗ ಅವುಗಳ 
ಹೊರ ಕಕ್ಷೆಗಳಲ್ಲಿ ಎಂಟು ಇಲೆಕ್ಟ್ರಾನುಗಳಿಲ್ಲದಿರುವುದು ಕರಡು ಬರುತ್ತದೆ. ಅವುಗಳಲ್ಲಿ 
ಜಡಾನಿಲಗಳ ಸ್ಥಿರ ಇಲೆಕ್ಟಾನ್‌ ವಿನ್ಯಾಸ ಇಲ್ಲದಿರುವುದೇ ಅವುಗಳ ಕ್ರಿಯಾಶೀಲತೆಗೆ 
ಕಾರಣ. ಬೇರೆ ಗುಂಪುಗಳಲ್ಲೆರುವ ಪ ಪ್ರತಿ ಧಾತುವು ತನ್ನ ಹೊರ ಕಕ್ಷೆಯಲ್ಲಿ ಜಡಾನಿಲಗಳ 
ಸ್ಥಿರ ಇಲೆಕ್ಟ್ರಾನ್‌ ಎನ್ಯಾ ಸವನ್ನು ಹೊಂದಲು ಪ್ರಯತ್ನಿ ಸುವುದು. ಅದಕ್ಕಾಗಿ ಅದು ಮಾಡುವ 
ಪ್ರಯತ್ನ ವ ಅದರ ಕಿಯಾಶೀಲತೆ ಅಥವಾ ಕ್ರಿಯಾಪ ಸಟುತ್ತ ಮಸ: ಎನ್ನಿಸಿಕೊಂಡಿದೆ. 


2. ಕನಿಷ್ಠ ಶಕ್ತಿಯನ್ನು ಹಾಗೂ ರಾಸಾಯನಿಕ ಸ್ಥಿರತೆಯನ್ನು ಹೊಂದಲು 
ಧಾತುಗಳು ತೋರುವ ಪ್ರವೃತ್ತಿ 

ಧಾತುಗಳ ಪರಮಾಣುಗಳು ಬಿಡಿ ಬಿಡಿಯಾಗಿದ್ದಾಗ ಅಧಿಕ ಶಕ್ತಿ ಹಾಗೂ ಕಡಿಮೆ 
ಸ್ಥಿರ ರತೆ ಇರುತ್ತದೆ. 

ಪ್ರತಿಯೊಂದು ಧಾತುವಿನ ಪರಮಾಣುವೂ ಬೇರೆ ಪರಮಾಣುವಿನೊಂದಿಗೆ 
ಬಂಧಕ್ಕೊಳಗಾದಾಗ ಅದು ಶಕ್ತಿಯನ್ನು ಕನಿಷ್ಠಗೊಳಿಸಿಕೊಂಡು ಅಧಿಕ ಸ್ಥಿರತೆಯನ್ನು 
ಗಳಿಸುತ್ತದೆ. 

ಧಾತುಗಳ ಪರಮಾಣುಗಳು ಅಸ್ಥಿರ ಸ್ಥಿತಿಯಿಂದ ಸ್ಥಿರ ಸ್ಥಿತಿಗೆ ಬರಲು ತೋರಿಸುವ 
ಸಹಜ ಪ್ರವೃತ್ತಿಯೇ ಅವುಗಳ ಕ್ರಿಯಾಶೀಲತೆಗೆ ಕಾರಣ. 


94 ರಸಾಯನ ವಿಜ್ಞಾನ 


ರಾಸಾಯನಿಕ ಬಂಧಗಳ ಬಗೆಗಳು 
ಬಂಧಗಳು ಉಂಟಾಗುವ ಬಗೆಯನ್ನು ಅನುಸರಿಸಿ ಪ್ರಮುಖವಾಗಿ ಎರಡು ವಿಧದ 

ಬ೦ಧಗಳನ್ನು ಹೆಸರಿಸಬಹುದು. 

1. ಅಯಾನಿಕ ಬಂಧ (ವಿದ್ಯುತ್‌ ಸಂಯೋಗ ಬಂಧ) (10810 bond) 
2. ಸಹವೇಲೆನ್ಸೀಯ ಬಂಧ (Covalent bond) 
ಗಮನಿಸಿ 

೩ ಸಾಮಾನ್ಯವಾಗಿ ಸಂಯೋಗತ್ವ ಕಕ್ಷೆ (1೩167೦೦5861)ಯಲ್ಲಿ ಒ೦ದು, ಎರಡು ಅಥವಾ 
ಹೂತು ಇಲೆಕ್ಟಾನುಗಳಿರುವ ಧಾತುಗಳು ರಾಸಾಯನಿಕ ಕ್ರಿಯೆಗೆ ಒಳಗಾಗುವಾಗ 
ee ಒಂದು, ಎರಡು ಅಥವಾ ಮೂರು ಇಲೆಕ್ಟಾನುಗಳನ್ನು ಕಳೆದುಕೊಳ್ಳುವ 

ಪ್ರವೃತ್ತಿಯವು. ಅಂತಹ ಧಾತುಗಳನ್ನು ಧನವಿದ್ಯುತ್‌ ಧಾಕುಗಳೆನ್ನು ಎತ ಲೋಹಗಳು 
ಧನಬಿದ್ಯುತ್‌ ಧಾತುಗಳು. 
ಉದಾ: Na Mg Al 
(2,8, 1) (2; 8-2) (2, 8, 3) 

b. ಸಂಯೋಗತ್ವ ಕಕ್ಷೆಯಲ್ಲಿ ಐದು, ಆರು ಅಥವಾ ಏಳು ಇಲೆಕ್ಟಾನುಗಳಿರುವ ಧಾತುಗಳು 
ರಾಸಾಯನಿಕ "ಕ್ರಿಯೆಗೆ ಒಳಗಾಗುವಾಗ ಕ್ರಮವಾಗಿ ಮುರು, ಎರಡು ಅಥವಾ 
ಒಂದು ಇಲೆಕ್ಟ್ರಾನುಗಳನ್ನು ಗಳಿಸುವ ಪ್ರವೃತ್ತಿಯನ್ನು ಹೊಂದಿರುತ್ತವೆ. ಅಂತಹ 
ಧಾತುಗಳು ಅಲೋಹಗಳಾಗಿದ್ದು. ಅವುಗಳನ್ನು ಭಣವಿದ್ಯುತ್‌ ಧಾತುಗಳೆನ್ನ ಲಾಗುತ್ತದೆ. 
ಉದಾ: N ಗ್ರ F 

(2, 5) (2, 6) (2, 7) 
c. ಲೋಹಗಳು ಧನವಿದ್ಯುತ್‌ ಧಾತುಗಳಾಗಿದ್ದು, ಒಳ್ಳೆಯ ಅಪಕರ್ಷಣಕಾರಿಗಳು. 
4. ಅಲೋಹಗಳು ಯಣವಿದ್ಯುತ್‌ ಧಾತುಗಳಾಗಿದ್ದು, ಒಳ್ಳೆಯ ಉತ್ಕರ್ಷಣಕಾರಿಗಳು. 


1. ಅಯಾನಿಕ ಬಂಧ (10016 Bond) 

ಧನವಿದ್ಯುತ್‌ ಧಾತುವು ಯಣವಿದ್ಯುತ್‌ ಧಾತುವಿನ ಸಂಪರ್ಕಕ್ಕೆ ಬಂದಾಗ ಅವುಗಳ 
ಸಹಜ ಪ್ರವೃತ್ತಿಗಳಿಂದಾಗಿ ಮೊದಲ ಧಾತುವಿನ ಪರಮಾಣುವಿನ ಹೊರ ಕಕ್ಷೆಯಿಂದ 
ಇಲೆಕ್ಟ್ರಾನುಗಳು ಎರಡನೆಯ ಧಾತುವಿನ ಪರಮಾಣುವಿನ ಹೊರ ಕಕ್ಷೆಗೆ 
ವರ್ಗಾವಣೆಗೊಳ್ಳುವುವು. 

ಇಲೆಕ್ಟ್ರಾನನ್ನು "ಕಳೆದುಕೊಂಡ ಧಾತುವಿನ ಪರಮಾಣುವು ಧನ ವಿಮ್ಯುದಂಶವನ್ನು 
ಪಡೆಯುವೆದಲ್ಲದೆ. ಜಡಾನಿಲದ ಸ್ಥಿರ ಇಲೆಕ್ಟ್ರಾನ್‌ ಎನ್ಯಾಸವನ್ನು ಪಡೆಯುವುದು. 

ಇಲೆಕ್ಟ್ರಾನನ್ನು ಗಳಿಸಿದ ಧಾತುವು ಯಣ ವಿದುದಂಶವನ್ನು ಪಡೆಯುವುದಲ್ಲದೆ 
ಅದೂ 3 ಸ್ಥಿರಾಷ್ಟಕವನ್ನು ಹೊಂದುವುದು. 

ಹೀಗೆ ದೊರೆತ ಧನ ಹಾಗೂ ಯಣ ಅಯಾನುಗಳು ಸ್ಥಾಯೀ ವಿದ್ಯುದಾಕರ್ಷಣ 
ಶಕ್ತಿಯಿಂದ ಬಂಧಿತವಾಗುವುವು. ಹೀಗೆ ಅಯಾನುಗಳ ನಡುವೆ ಉಂಟಾದ ಬಂಧಕ್ಕೆ 
ಅಯಾನಿಕ ಬಂಧ ಎನ್ನುವರು. 

ಉದಾ: ಸೋಡಿಯಂ ಫ್ಲೂರೈಡ್‌ 


ರಾಸಾಯನಿಕ ಬಂಧಗಳು 95 


ಅ 
No 
le 
Na* F™ 


ಅಯಾನಿಕ ಬಂಧ ಏರ್ಪಡುವಾಗ ಒಂದು ಧಾತು ಕಳೆದುಕೊಂಡ ಇಲ್ಲವೆ ಗಳಿಸಿದ 
ಇಲೆಕ್ಟಾನುಗಳ ಸಂಖ್ಯೆಗೆ ಅದರ ವಿದ್ಯುತ್‌ ಸ೦ಯೋಗತ್ವ (616080 valency) ಎನ್ನು; ವರು. 
ಒಂದು. ಇಲೆಕ್ಟಾನನ್ನು 'ಳೆದುಕೊಂಡರೆ ವಿದ್ಯುತ್‌ ಸಂಯೋಗತ್ವ +1 ಆಗುವುದು. ಜಾಡು 
ಇಲೆಕ್ಟ್ರಾನನ್ನು ಸ9ಸಿಕೂಂಡರೆ ಅದರ ವಿದ್ಯುತ್‌ ಸಂಯೋಗತ್ವ -1 ಆಗುವುದು. 

ಸೇಡಿಯಮ್‌ನ ವಿದ್ಯುತ್‌ ಸಂಯೋಗತ್ತ +1 

ಕ್ಷೋರಿನ್ನಿನ ವಿದ್ಯುತ್‌ ಸಂಯೋಗತ್ವ —1 


ಅಯಾನಿಕ ಸಂಯುಕ್ತಗಳು 

ಅಯಾನಿಕ ಬಂಧವನ್ನು ಹೊಂದಿರುವ ಸಂಯುಕ್ತಗಳನ್ನು ಅಯಾನಿಕ 
ಸಂಯುಕ್ತಗಳೆನ್ನುವರು. 

ಉದಾ: NaCl, KCl, ೫೩೨5೦, ಮುಂತಾದವು. 


ಅಯಾನಿಕ ಸಂಯುಕ್ತಗಳ ಗುಣಗಳು 

|. ಅಯಾನಿಕ ಸಂಯುಕ್ಷಗಳಲ್ಲಿರುವ ಅಯಾನುಗಳ ಪರಸ್ಪರ ಆಕರ್ಷಣೆಯನ್ನು ನೀರು 
ತಗ್ಗಿಸುತ್ತದೆ. ನೀರಿನ ಧ್ರುವೀಯ ಅಣುಗಳು ಅಯಾನನ್ನು ಸುತ್ತುವರಿಯುವುದೇ 
ಹೀಗಾಗಲು ಕಾರಣ. ಇದರಿಂದಾಗಿ ಅಯಾನಿಕ ವಸ್ತುಗಳು ನೀರಿನಲ್ಲಿ ಸುಲಭವಾಗಿ 
ವಿಲೀನವಾಗುತ್ತವೆ. 

2. ಅಯಾನಿಕ ಸಂಯುಕ್ತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಬಲವಾದ ಅಯಾನಿಕ 
ಬಂಧಗಳಿರುತ್ತವೆ. ಅಯಾನಿಕ ಸಂಯುಕ್ತವನ್ನು “ದ್ರವರೂಪ ಕ್ಕೆ ತರಲು ಅದರಲ್ಲಿರುವ 
ಎಲ್ಲಾ ಅಯಾನಿಕ ಬಂಧಗಳನ್ನು ಬ ರ? ಹೆಚ್ಚಿನ ತಾಪ ಅಗತ್ಯ 
ಆದ್ದರಿಂದ ಅಯಾನಿಕ ಸಂಯುಕ್ತಗಳ ದ್ರವನ ಬಿಂದು ಹಗೂ ಕ ಕುದಿ ಎಂದರ 
ಅಧಿಕ. ಅಯಾನಿಕ ಸಂಯುಕ್ತಗಳು ಆವಿಶೀಲ ವಸ್ತುಗಳಲ್ಲ (808 volatile). 

3. ಅಯಾನಿಕ ಸಂಯುಕಗಳು “ದ್ರವ ಸ್ಥಿತಿಯಲ್ಲಾಗಿ, ದಾವಣ ಸ್ಥಿತಿಯಲ್ಲಾಗಲಿ 
ಅಯಾನೀಕರಣಗೊಳ್ಳುತ್ತವೆ. ಆದ್ದರಿಂದ ಅಯಾನಿಕ ಸಂಯುಕ್ತಗಳು ಒಳ್ಳೆಯ 
ವಿದ್ಯುದ್ಧಾಹಕಗಳು sa 


96 ರಸಾಯನ ವಿಜ್ಞಾನ 


ಅಯಾನಿಕ ಬಂಧ ರೂಪುಗೊಳ್ಳಲು ಸಹಕಾರಿಯಾಗುವ ಅಂಶಗಳು 
ಅಂತತಾನಿಕ ಬಂದು ಏರ್ಪಡಲು ಮುಖ್ಯವಾಗಿ ಮೂರು ಅಂಶಗಳು 

ಸಹಕಾರಿಯಾಗುತ್ತವೆ. 

1. ಸಂಯೋಗಗೊಳ್ಳಲಿರುವ ಒಂದು ಧಾತುವಿನ ಅಯಾನೀಕರಣ ಶಕ್ತಿ ಕಡಿಮೆ ಇರಬೇಕು. 
ಆಗ ಅದು ಸುಲಭವಾಗಿ ಇಲೆಕ್ಟ್ರಾನುಗಳನ್ನು ಕಳೆದುಕೊಂಡು ಧನಅಯಾನು 
(ಕೇಟಯಾನ್‌) ಆಗುವುದು. 

2. ಸಂಯೋಗವಾಗುವ ಮತ್ತೊಂದು ಧಾತುವಿನ ಇಲೆಕ್ಟ್ರಾನ್‌ಕಾಂಕ್ಷೆ (electron 
affinity) ಅಧಿಕವಾಗಿರಬೇಕು. ಆಗ ಅದು ಸುಲಭವಾಗಿ ಇಲೆಕ್ಟಾನನ್ನು ಗಳಿಸಿ 
ಯಣಅಯಾನು (ಆನಯನ್‌) ಆಗುವುದು. 

ರೂಪುಗೊಳ್ಳಲಿರುವ ಅಯಾನಿಕ ಸಂಯುಕ್ತದ ಜಾಲಕಶಕ್ತಿ (1806 energy) 

 ಅಧಿಕವಾಗಿರಬೇಕು. (ಜಾಲಕಶಕ್ತಿ ಎಂದರೆ - ಅನಿಲರೂಪದಲ್ಲಿರುವ ಧನಅಯಾನು 
ಮತ್ತು ಯಣಅಯಾನುಗಳ ಸಂಯೋಜನೆಯಿಂದ ಒಂದು ಮೋಲ್‌ನಷ್ಟು ಅಯಾನಿಕ 
ಸಂಯುಕ್ತವು ಘನರೂಪದಲ್ಲಿ ರೂಪುಗೊಂಡಾಗ ಬಿಡುಗಡೆಯಾಗುವ ಶಕ್ತಿ.) 
ಜಾಲಕಶಕ್ತಿ ಅಧಿಕವಿದ್ದರೆ ರೂಪುಗೊಂಡ ಅಯಾನಿಕ ಸಂಯುಕ್ತವು ಶಕಿಗುಂದಿ 
ಹೆಚ್ಚಿನ ಸ್ಥಿರತೆಯನ್ನು "ಪಡೆಯುವುದು. 


ಬಾರ್ನ್‌ - ಹೇಬರ್‌ ಚಕ್ರ 

ಧಾತುಗಳಿ೦ದ ಅಯಾನಿಕ ಸಂಯುಕ್ತದ ರೂಪಣೆಗೆ ಬಾರ್ನ್‌ ಮತ್ತು ಹೇಬರ್‌ 
ಇವರು ಹೆಸ್‌ ನಿಯಮವನ್ನು ಅಳವಡಿಸಿ ಆ ಕ್ರಿಯೆಯು ಐದು ಉಷ್ಣಚಲನೀಯ 
ಹಂತಗಳನ್ನು (thermodynamic steps) ಒಳಗೊಂಡಿದೆ ಎಂದು ಭಾವಿಸಿ ಕೆಳಕಂಡಂತೆ 
ವಿವರಿಸಿದರು. 

ಈ ಇಡೀ ವಿವರಣೆಯು 'ಬಾರ್ನ್‌-ಹೇಬರ್‌ ಚಕ್ರ' ಎ೦ದು ಪ್ರಸಿದ್ಧಿಯಾಗಿದೆ. 
ಇದನ್ನು ಸೋಡಿಯಮ್‌ ಕ್ಲೋರೈಡ್‌ ಸಂಯುಕ್ತವನ್ನು ಉದಾಹರಣೆಯಾಗಿ ತೆಗೆದುಕೊಂಡು 
ವಿವರಿಸಲಾಗಿದೆ. 


1. ಸೋಡಿಯಮ್‌ನ ಆವೀಕರಣ | 

ಸೋಡಿಯಮ್‌ ಪರಮಾಣುವು "ಆವೀಕರಣಶಕ್ತಿ'ಯನ್ನು ಹೀರಿ ಘನಸ್ಥಿತಿಯಿಂದ 
ಆವಿಸ್ಥಿತಿಗೆ ಬದಲಾಯಿಸುವುದು. ಆಗ ಬಿಡಿ ಸೋಡಿಯಮ್‌ ಪರಮಾಣು 
ರೂಪುಗೊಳ್ಳುವುದು. 

Na(s) ೨ Na(g) AH, =+S 

ಇದು ಅಂತರುಷ್ಟಕ ಕ್ರಿಯೆ. 


2. ಕ್ಲೋರಿನ್‌ ಅಣುವಿನ ವಿಯೋಜನೆ (Dissociation) ; 

ಕ್ಲೋರಿನ್‌ ಅಣು ಒಂದು ದ್ವೈಪರವರಾಣ್ವಿಕ ದಾತುವಾಗಿದೆ. ಇದು 
"ವಿಯೋಜನಾಶಕ್ತಿ'ಯನ್ನು ಹೀರಿಕೊ೦ಡು ಪರಮಾಣುವಾಗಿ ವಿಯೋಜಿಸುವುದು. ಒಂದು 
ಮೋಲ್‌ ಕ್ಲೋರಿನ್‌ ಪರಮಾಣುಗಳು ಬರಬೇಕಾದರೆ ಅರ್ಧ ಮೋಲ್‌ ಕ್ಲೋರಿನ್‌ 
ಅಣುಗಳು ವಿಭಜನೆ ಆಗುವುವು. 


ರಾಸಾಯನಿಕ ಬಂಧಗಳು 97 


C1,(g) > 2Cl(8) AH=D 

Cl PRA 

508) (8) ಚಟ 

ಇದೂ ಸಹ ಅಂತರುಷ್ನಕ ಕ್ರಿಯೆ. 
3. ಸೋಡಿಯಮ್‌ನ ಅಯಾನೀಕರಣ 

ಅನಿಲರೂಪದಲ್ಲಿರುವ ಸೋಡಿಯಮ್‌ ಪರಮಾಣುವು “ಅಯಾನೀಕರಣ ಶಕ್ತಿ”ಯನ್ನು 
ಗಳಿಸಿ ಸೋಡಿಯಮ್‌ ಅಯಾನಾಗುವುದು. 

Na(g)2Na*(g)+ ೮ ಗಿ ಎಕ್ಕೆ 

ಇದೂ ಅಂತರುಷ್ಟಕ ಕ್ರಿಯೆ. 


4. ಕ್ಷೋರಿನ್‌ನಿಂದ ಕ್ಲೋರೈಡ್‌ ಅಯಾನು 

ಸೋಡಿಯಮ್‌ ಪರಮಾಣುವು ಕಳೆದುಕೊಂಡ ಇಲೆಕ್ಟಾನನ್ನು ಕ್ಲೋರಿನ್‌ ಪರಮಾಣುವು 
ಗಳಿಸಿ ಕ್ಲೋರೈಡ್‌ ಅಯಾನು ಆಗುವುದು. ಈ ಸಂದರ್ಭದಲ್ಲಿ ಶಕ್ತಿಯ ಬಿಡುಗಡೆ 
ಯಾಗುವುದು. ಆ ಶಕ್ತಿಯನ್ನು “ಇಲೆಕ್ಟ್ರಾನ್‌ ಆಕರ್ಷಣ ಶಕ್ತಿ” ಎನ್ನುವರು. 

Cl(g) +e” ಲಿ] (8) AH=A 

ಇದು ಬಹಿರುಷ್ಟಕ ಕ್ರಿಯೆ. 


5. ಸೋಡಿಯಮ್‌ ಕ್ಲೋರೈಡ್‌ ಜಾಲಕದ ರೂಪಣೆ 


(Formation of NaCl lattice) 
Na* ಮತ್ತು €1- ಅಯಾನುಗಳು ಸ್ಥಾಯೀ ವಿದ್ಯುದಾಕರ್ಷಣೆಗೆ ಒಳಪಟ್ಟು ೫೮1ನ 
ಜಾಲಕ ರೂಪುಗೊಳ್ಳುವುದು. ಆಗ ಜಾಲಕ ಶಕ್ತಿ ಬಿಡುಗಡೆಯಾಗುವುದು. 


Na*(g) + CI (g) = ೫೩7೮17(೪) AH=U 
ಇಲ್ಲಿ ೮ ಎಂದರೆ ಜಾಲಕಶಕ್ತಿ ಇದೂ ಬಹಿರುಷ್ಟಕ ಕ್ರಿಯೆ. 


ಹ 
Na(s) ನಮಿ (ಐ) —— Nale) U 
ಸ p be NaCl (5) 
1 Cl, (8) ov Cl (g) WS, ಷ್ಟು (ಐ) 


AH; =S +1 +5 +A+U 


ಬಾರ್ನ್‌ - ಹೇಬರ್‌ ಚಕ್ರದ ಈ ಸಮೀಕರಣದಿಂದ ಜಾಲಕಶಕ್ತಿಯನ್ನು ಲೆಕ್ಕ ಹಾಕಿ 
ಪಡೆಯಬಹುದು. 


98 ರಸಾಯನ ಎಜ್ಞಾನ 


2. ಸಹವೇಲೆನ್ಸೀಯ ಬಂಧ (Covalent Bond) 

ಎರಡು ವಿದ್ಯುದ್ಮಣೀಯ ಧಾತುಗಳು ಸಂಯೋಜಿಸುವಾಗ ಇಲೆಕ್ಟ್ರಾನ್‌ ವರ್ಗಾವಣೆ 
pw: ಆಂತ ಸಂದರ್ಭದಲ್ಲಿ ಎರಡೂ ಧಾತುಗಳ ಪೆರಮಾಣುಗಳು 

ಮಸಂಖ್ಯೆ ಯಲ್ಲಿ ಒಂಟಿ ಇಲೆಕ್ಟಾನುಗಳನ್ನು ಸ (ಅಯುಗ್ಗ) ವಂತಿಗೆಯಾಗಿ ನೀಡಿ ಇಲೆಕ್ಟ್ರಾನ್‌ 

ಹೋತ 'ಮಾಡಿಕೊಳ್ಳುವುವು. ಈ ಇಲೆಕ್ಟ್ರಾನ್‌ ಜೋಡಿ (ಯುಗ್ಗ)ಗಳನ್ನು ಎರಡು 
ಧಾತುಗಳ ಪರಮನಾನಗಳು ಹಂಚಿಕೊಂಡು ತಮ್ಮೆ ಅತ್ಯಂತ ಹೊರ ಕಕ್ಷೆಗಳಲ್ಲಿ ಜಡಾನಿಲ 
ಇಲೆಕ್ಟ್ರಾನ್‌ ವಿನ್ಯಾಸವನ್ನು ಪಡೆಯುವುವು. ಹೀಗೆ ಇಲೆಕ್ಟ್ರಾನ್‌ ಯುಗ್ಮಗಳ 
ಹಂಚಿಕೊಳ್ಳುವಿಕೆಯಿಂದ ಬಂಧವೇರ್ಪಟ್ಟರೆ ಅದನ್ನು ಸಹವೇಲೆನೀಯ ಬಂಧ ಎನ್ನು; ವರು. 

ಉದಾ: 1. ಕ್ಲೋರಿನ್‌ (€1,) 

ಸಹವೇಲೆನೀಯ ಬಂಧ ಏರ್ಪಟ್ಟಾಗ ಪ್ರತಿ ಪರಮಾಣುವೂ ಹಂಚಿಕೊಂಡ ಇಲೆಕ್ಟ್ರಾನ್‌ 
ಜೋಡಿಗಳ ಸಂಖ್ಯೆಗೆ ಆ ಧಾತುವಿನ ಸಹವೇಲೆನ್ಸಿ (00೪೩1670) ಎನ್ನುವರು. 

ಉದಾ: ಕ್ಲೋರಿನ್‌ ಅಣುವಿನಲ್ಲಿ ಪ್ರತಿ ಕ್ಲೋರಿನ್‌ ಪರಮಾಣುವು ಒಂದು ಜೋಡಿ 
ಇಲೆಕ್ಟ್ರಾನನ್ನು pe ಸ್ಥಿರಾಷ್ಟಕವನ್ನು ಪಡೆದಿದೆ. ಆದ್ದರಿಂದ ಕ್ಲೋರಿನ್ನಿನ 
ಸಹವೇಲೆನ್ಸಿ - 

ಅದೇ ರೀತಿ ಐ ಸಹವೇಲೆನ್ಸಿ ಎ 

ನೈಟ್ರೋಜನ್‌ನ ಸಹವೇಲೆನ್ಸಿ ಇ 3. 


ಉದಾ: 1. ಕ್ಷೋರಿನ್‌ 


೦೦ 
9 1--6| 
he ಏಕ ಸಹವೇಲೆನ್ಲೀಯ ಬಂಧ 


ಕ್ಲೋರಿನ್‌ ಅಣುವಿನ ಇಲೆಕ್ಟಾನ್‌ 
ಚುಕ್ಕೆ ರಚನೆ 


ಉದಾ: 2. ಆಕ್ಸಿಜನ್‌ 


ಲೀಜ 0 
ದ್ವಿ ಸಹವೇಲೆನೀಯ ಬಂಧ 


ಆಕ್ಸಿಜನ್‌ ಅಣುವಿನ ಇಲೆಕ್ಟಾನ್‌ 
ಚುಕ್ಕೆ ರಚನೆ 


ರಾಸಾಯನಿಕ ಬಂಧಗಳು 99 


ಉದಾ: 3. ನೈಟ್ರೋಜನ್‌ 


N==N 
ತ್ರಿ ಸಹವೇಲೆನೀಯ ಬಂಧ 


ನೈಟ್ರೋಜನ್‌ ಅಣುವಿನ ಇಲೆಕ್ಟ್ರಾನ್‌ 
ಚುಕ್ಕೆ ರಚನೆ 


ಸಹವೇಲೆನ್ಸೀಯ ಸಂಯುಕ್ತಗಳ (Covalent Compounds) ಲಕ್ಷಣಗಳು 


], 


ಈ ಸಂಯುಕ್ತಗಳು ಸಾಮಾನ್ಯವಾಗಿ ನೀರಿನಲ್ಲ ವಿಲೀನಗೊಳ್ಳುವುದಿಲ್ಲ. ಆದರೆ 
ಕಾರ್ಬನಿಕ ದ್ರಾವಕಗಳಲ್ಲಿ ವಿಲೀನಗೊಳ್ಳುತ್ತವೆ. 


. ಅವುಗಳು ಅಯಾನೀಕರಣಗೊಳ್ಳುವುದಿಲ್ಲ. ಆದ್ದರಿ೦ದ ಅವು ಅವಿದ್ಯುದ್ವಾಹಕಗಳು 


(non electrolytes) 


. ಅವುಗಳಲ್ಲಿ ಒಂದು ಅಣುವಿಗೂ ಮತ್ತೊಂದು ಅಣುವಿಗೂ ಮಧ್ಯೆ ಕೇವಲ 


ದುರ್ಬಲವಾದ ವಾನ್‌ಡರ್‌ ವಾಲ್ಲನ ಆಕರ್ಷಣ ಬಲ ಇರುವುದರಿಂದ, ಕಡಿಮೆ 
ತಾಪದಲ್ಲಿಯೇ ಅವು ಒಡೆದು ಅಣುಗಳು ಬೇರ್ಪಡುವುವು. ದವ ರೂಪದಿಂದ 
ಸುಲಭವಾಗಿ ಆವೀಭವಿಸುವುವು. ಆದ್ದರಿಂದ ಅವುಗಳು ಆವಿಶೀಲ ವಸ್ತುಗಳು. 
ಅವುಗಳು ಕಡಿಮೆ ದ್ರವನ ಬಿಂದು ಮತ್ತು ಕುದಿ ಬಿಂದುಗಳನ್ನು ಪಡೆದಿವೆ. 


ಸಹವೇಲೆನ್ಸೀಯ ಬಂಧಕ್ಕೆ ಸಹಕಾರಿಯಾಗುವ ಅಂಶಗಳು 


MA ಭು ಬಟರ್‌ 


ಸಂಯೋಜಿಸುವ ಎರಡೂ ಪರಮಾಣುಗಳು 
ವಿದ್ಯುದ್ಯಣೀಯತೆಯ ಅಂತರ ಕಡಿಮೆ ಇರಬೇಕು. 


. ಅಧಿಕ ಅಯಾನೀಕರಣ ಶಕ್ತಿ ಇರಬೇಕು. 


ಅಧಿಕ ಇಲೆಕ್ಟ್ರಾ ನ್‌ ಕಾಂಕ್ಷೆಯನ್ನು ಹೊಂದಿರಬೇಕು. 


ಸಂಯೋಜಿಸವ ಪರಮಾಣುಗಳಲ್ಲಿ ಅರೆ ತುಂಬಿದ ಮತ್ತು ಅಸಮಾಂತರ 


ಭ್ರಮಣಗಳನ್ನುಳ್ಳ ಇಲೆಕ್ಟ್ರಾನುಗಳನ್ನು ಹೊಂದಿರುವ ಕಕ್ಷಕಗಳಿರಬೇಕು. 


ವೇಲೆನ್ಸ್‌ ಬಂಧ ಸಿದ್ದಾಂತ (Valence bond theory) 


ಪರಮಾಣುವಿನ ರಚನೆ ಸಂಪೂರ್ಣವಾಗಿ ದೃಢಪಟ್ಟ ನಂತರ ಸಹ- ವೇಲೆನ್ಸೀಯ 


ಬಂಧವನ್ನು ವಿವರಿಸುವ ದೃಷ್ಟಿಕೋನ ಬದಲಾಯಿತು. ಪಾಲಿಯ ಬಹಿಷ್ಕರಣ ತತ್ತ ಎದೆ 
ಪ್ರಕಾರ ಪು ಕಕ್ಷಕದಲ್ಲಿ ಎರಡು ವಿರುದ್ದ ಅಥವಾ ಅಸಮಾಂತರ ಭ್ರಮಣಗಳನ್ನುಳ್ಳ 
ಇಲೆಕ್ಟಾನುಗಳಿರುತ್ತವೆ. "ಒಂದು ಕಕ್ಷಕದಲ್ಲಿ ಒಂದೇ ಇಲೆಕ್ಟಾನು ಇದ್ದಾಗ ಆ ಇಲೆಕ್ಟಾನನ್ನು 
ಅಯುಗ್ಮ ಇಲೆಕ್ಟಾನ್‌ ಸು electron) ಎನ್ನುವರು. ಆ ಕಕ್ಷಕವನ್ನು ಅರೆ ಹಹ 
ಕಕ್ಷಕವೆನ್ನುವರು. ನರ ತುಂಬಿದ ಕಕ್ಷಕಗಳೇ ೫. ವೇಲೆನೀಯ ಕ. ಏರ್ಪಡಲು 
ಅಗತ್ಯವಿರುವ ಕಕ್ಷಕಗಳು. ? 


100 ರಸಾಯನ ವಿಜ್ಞಾನ 


ವೇಲೆನ್ಸ್‌ ಬಂಧ ಉಂಟಾಗುವಿಕೆಯನ್ನು 'ವೇಲೆನ್ಸ್‌ ಬಂಧ ಸಿದ್ಧಾಂತ' ಎಂಬ ಆಧುನಿಕ 
ಸಿದ್ಧಾಂತದಿಂದ ಏವರಿಸಬಹುದು. 

ವೇಲೆನ್ಸ್‌ ಬಂಧ ಸಿದ್ಧಾಂತದ ಪ್ರಕಾರ ಸಂಯೋಜಿಸುವ ಪರಮಾಣುಗಳ ಅರೆ 
ತುಂಬಿದ (half filled) ಮತ್ತು ಅಸಮಾಂತರ (ವಿರುದ್ಧ) ಭ್ರ ಭ್ರಮಣಗಳನ್ನುಳ್ಳ ಇಲೆಕ್ಟಾನ್‌ಗಳನ್ನು 
ಹೊಂದಿರುವ ಕಕ್ಷಕಗಳು “ಪರಸ್ಪರ ವ್ಯಾಪಿಸಿ” (mutual ಹಗಗ) ಸಹ 
ಸಂಯೋಗಬಂಧವನ್ನು ಉಂಟುಮಾಡುವುವು. ಅಂತಹ ಕಕ್ಷಕಗಳು ಪರಸ್ಪರ 
ಅಭಿಮುಖವಾಗಿ ಸವಿ ವಾಗ ಅವುಗಳಲ್ಲಿದ್ದ ಪ್ರಚ್ಛನ್ನ ಶಕ್ತಿಯು (potential 
€ಗೀ್ತy) ಕಡಿಮೆಯಾಗುವುದು. ಸಂಯೋಜನೆಗೆ ಅಣಿಯಾಗುತ್ತಿರುವ ಪರಮಾಣುಗಳು 
ಕನಿಷ್ಠ ಪ್ರಚ್ಛನ್ನ ಶಕ್ತಿಯ ಸ್ಥಿತಿಗೆ ತಲುಪಿದಾಗ ಕಕ್ಷಕಗಳ ಪರಸ್ಪರ ಅಧಿವ್ಯಾಪನೆಯಿಂದ, 
ಅಯುಗ್ಮ ಇಲೆಕ್ಟಾನ್‌ಗಳು 'ಯುಗ್ಗಗೊಂಡು ಸಹ “ಸಂಯೋಗ ಬಂಧ ಭರ್ಪಡುವುದು. 
ಹೀಗೆ ದೊರೆಯುವ ಅಣುವಿನಲ್ಲಿ ಕನಿಷ್ಟ ಶಕ್ತಿ ಇರುವುದರಿಂದ ಅದಕ್ಕೆ ಹೆಚ್ಚು ಸ್ಥಿರತೆ 
ಲಭ್ಯವಾಗುವುದು. 


YO 


ಹೈಡ್ರೋಜನ್‌ ಅಣುವಿನಲ್ಲಿ ಕಕ್ಷಕಗಳು ಅಧಿವ್ಯಾಪಿಸಿರುವ ರೀತಿ. 


ಸಿಗ್ಮ ಬಂಧ (6 ಬಂಧ) 

ಎರಡು ಪರಮಾಣುಗಳ ಅರೆ ತುಂಬಿದ ಕಕ್ಷಕಗಳು ಒಂದೇ ಅಕ್ಷದಲ್ಲಿ ಸಮೀಪಿಸಿ 
ಪರಸ್ಪರ ಅಧಿವ್ಯಾಪಿಸಿದಾಗ ಉ೦ಟಾಗುವ ಸಹ ವೇಲೆನ್ಸೀಯ ಬಂಧಕ್ಕೆ ಸಿಗ್ಮ ಬಂಧ 
ಎನ್ನುವರು. ಈ ರೀತಿಯ ಅಧಿವ್ಯಾಪನೆಗೆ “ಅಕ್ಷೀಯ ಅಧಿವ್ಯಾಪನೆ' (axial overlap) 
ಎನ್ನುವರು. 

ಉದಾ: 1. ಗ, ಅಣು (6-5 ಅಧಿವ್ಯಾಪನೆ) ' 

ಇಲ್ಲಿ ಎರಡು ಹೈಡ್ರೋಜನ್‌ ಪರಮಾಣುಗಳ ಅರೆ ತುಂಬಿದ $ ಕಕ್ಷಕಗಳು ಪರಸ್ಪರ 
ಅಧಿವ್ಯಾಪಿಸಿದಾಗ S-S ಸಿಗ್ಮ ಬಂಧ ಉಂಟಾಗುವುದು. 


OO CH 
ls 15 
$-5 ಅಧಿವ್ಯಾಪನೆ ಮತ್ತು 5-8 ಸಿಗ್ಮ ಬಂಧ 
2... ೫೦1 ಅಣು (6-0 ಅಧಿವ್ಯಾಪನೆ) 
H + Cl 
15! 1522522093533/,3/2, 301 
ಹೈಡ್ರೋಜನ್‌ ಪರಮಾಣುವಿನ ಅರೆ ತುಂಬಿದ $ಕಕ್ಷಕವು ಕ್ಲೋರಿನ್‌ ಪರಮಾಣುವಿನ 


ರಾಸಾಯನಿಕ ಬಂಧಗಳು 101 


ಅರೆ ತುಂಬಿದ 3, ಕಕ್ಷಕದೊಡನೆ “ಅಕ್ಷೀಯ ಅಧಿವ್ಯಾಪನೆ'ಗೆ ಒಳಗಾಗಿ $- ಸಿಗ್ಮ 
ಬಂಧ ಉಂಟಾಗುವುದು. 


(ಫೋ ರಾ ತೆಬನೆ 


15 3p, 
5-0 ಅಧಿವ್ಯಾಪನೆ 5-p ಸಿಗ್ಮ ಬಂಧ 
3) C1, ಅಣು (0-0 ಅಧಿವ್ಯಾಪನೆ) 
Cl + Cl 
(5225229535539? , 305, 392) 
ಒಂದು ಕ್ಲೋರಿನ್‌ ಪರಮಾಣುವಿನ ಅರೆತುಂಬಿದ 3p, ಕಕ್ಷಕವು ಮತ್ತೊಂದು 
ಕ್ಲೋರಿನ್‌ ಪರಮಾಣುವಿನ ಅರೆ ತುಂಬಿದ 3,ಕಕ್ಷಕದೊಡನೆ “ಅಕ್ಷೀಯ ಅಧಿವ್ಯಾಪನೆ'ಗೆ 
ಒಳಗಾಗಿ p- ಸಿಗ್ಮ ಬಂಧವನ್ನು ಕೊಡುವುದು. 


CADET ರಾಯ) 


p-p ಅಧಿವ್ಯಾಪನೆ ಮತ್ತು p-p ಸಿಗ್ಮ ಬಂಧ 


ಪೈ ಬಂಧ (ಇ ಬಂಧ) 

ಎರಡು ಪರಮಾಣುಗಳ ಅರೆ ತುಂಬಿದ ॥ ಕಕ್ಷಕಗಳು ಪಾರ್ಶೀಯವಾಗಿ (side- 
ise) ಪರಸ್ಪರ ಅಧಿವ್ಯಾಪಿಸಿದಾಗ ಉಂಟಾಗುವ ಸಹ ಸಂಯೋಗ ಬಂಧಕ್ಕೆ ಪೈ (7) 
ಬಂಧ ಎನ್ನುವರು. 

ಎರಡು ಸಮಾನಾಂತರವಾಗಿರುವ ಹಾಗೂ ಸಿಗ್ಮ ಬಂಧಕ್ಕೆ ಲಂಬವಾಗಿರುವ 
p ಕಕ್ಷಕಗಳು ಪಾರ್ಶೀಯ ಅಧಿವ್ಯಾಪನೆಗೆ ಒಳಗಾಗಿ (sidewise or lateral overlap- 
ping) 7 ಬಂಧವನ್ನು ಕೊಡುವುವು. 


ಶ್‌ 


p-p ಅಧಿವ್ಯಾಪನೆ ಮತ್ತು p-p ಪೈ ಬಂಧ 


ಗಮನಿಸಿ: ಅಕ್ಷೀಯ ಅಧಿವ್ಯಾಪನೆಯಾಗುವ ಕಕ್ಷಕದ ಭಾಗವು ಪಾರ್ತೀಯ 
ಅಧಿವ್ಯಾಪನೆಗಿಂತ ಹೆಚ್ಚು. ಆದ್ದರಿ೦ದ ಸಿಗ್ಮ ಬಂಧವು ಪೈ ಬಂಧಕ್ಕಿಂತ ಹೆಚ್ಚು 
ಶಕ್ತಿಶಾಲಿಯಾಗಿರುತ್ತದೆ. | 


102 ರಸಾಯನ ವಿಜ್ಞಾನ 


ಕಕ್ಷಕಗಳ ಸಂಕರಣ (ybridisation) 
ಮೀಥೇನ್‌ನ ಅಣುವು ಒಂದು ಕಾರ್ಬನ್‌ ಹಾಗೂ ನಾಲ್ಕು ಹೈಡ್ರೋಜನ್‌ 
ಪರಮಾಣುಗಳಿಂದಾಗಿದೆ. ಕಾರ್ಬ ನ್ನಿನ ತಳಮಟ್ಟದ (ground state) ಇಲೆಕ್ಟಾನ್‌ ಎನ್ಯಾಸವು 


15225220 201,209, ಆಗಿದೆ. ಕಾರ್ಬನ್‌ ಪರಮಾಣುವಿನಲ್ಲಿ ರಾಸಾಯನಿಕ 
ಬ೦ಧಕ್ಕೊಳಗಾಗಬಲ್ಲ ಎರಡು ಅಯುಗ್ಮ ಇಲೆಕ್ಟ್ರಾನ್‌ ಇವೆ. ಅಂದರೆ ಎರಡು ಅರೆ 
ತುಂಬಿದ ಕಕ್ಷಕಗಳಿವೆ ( 2p, ಮತ್ತು 2/',). ಇದರ ಪ್ರಕಾರ ಕಾರ್ಬನ್‌ನ ಸ೦ಯೋಗತ್ವ 


2 ಆಗಿರಬೇಕಲ್ಲವೆ? ಆದರೆ ಮಿಲಿಯಗಟ್ಟಲೆ ಸಂಯುಕ್ತಗಳಲ್ಲಿ ಕಾರ್ಬನ್‌ 
ಚತುರ್‌ವೇಲೇದ್ಸೀಯ (160% vale) ಧಾತು ಎಂದು ಸಾಬೀತಾಗಿದೆ. ಇದಕ್ಕೆ ಈ 
ಕೆಳಗಿನ ವಿವರಣೆ ನೀಡಬಹುದು. 

ಕಾರ್ಬನ್‌ ಪರಮಾಣುವು ಹೈಡ್ರೋಜನ್‌ ಪರಮಾಣುಗಳೊಡನೆ ಸಂಯೋಜಿಸುವಾಗ 
ಬಿಡುಗಡೆಯಾಗುವ ಪ್ರಚ್ಛನ್ನ ಶಕ್ತಿಯು "24' ಕಕ್ಷಕದಲ್ಲಿರುವ ಇಲೆಕ್ಟ್ರಾನ್‌ ಯುಗ್ಕದಲ್ಲಿ 
ಒಂದನ್ನು, ಖಾಲಿ ಇರುವ ಬಸಿ ಕಕ್ಷಕಕ್ಕೆ ತಳ್ಳುವುದು. ಆಗ ಕಾರ್ಬನ್‌ “ರಮಾಣುವಿನ 


ಉದ್ರಿಕ್ತ ಸ್ಥಿತಿಯ (excited state) ಇಲೆಕಾನ್‌ ವಿನ್ನಾಸವು 19225320 20,202 
ಟ್ರ ಶಿ 


ಆಗುವ ಈ ವಿನ್ಯಾಸವು ಕಾರ್ಬನ್‌ ಪರಮಾಣುವಿನ ಚತುರ್‌ಸಂಯೋಗತೆಯನ್ನು 
ವಿವರಿಸಬಲ್ಲದು. 

ಮೀಥೇನ್‌ನಲ್ಲಿ ಕಾರ್ಬನ್‌ ಪರಮಾಣುವು ಅರೆ ತುಂಬಿದ 25'2p',2p'y2p!; 
ಕಕ್ಷಕಗಳನ್ನು ಉಪಯೋಗಿಸಿಕೊಂಡು ನಾಲ್ಕು ಹೈಡ್ರೋಜನ್‌ ಪರಮಾಣುಗಳೊಡನೆ 
ಬಂಧ ಮಾಡಿಕೊಂಡರೆ ಆಗ ಒಂದು - ಸಿಗ್ಮ ಬಂಧ ಮತ್ತು ಮೂರು ೫ ಸಿಗ್ಮ 
ಬಂಧಗಳು ಉಂಟಾಗುವುದರಿಂದ ಎಲ್ಲಾ ಬಂಧಗಳೂ ಸಮನಾಗಿರಲು ಸಾಧ್ಯವಿಲ್ಲ. 
ಮೀಥೇನಿನ ನಾಲ್ಕು ೮-1 ಬಂಧಗಳ ಉದ್ದ ಒಂದೇ ಆಗಿರುವುದಲ್ಲದೆ, ನಾಲ್ಕು ಬಂಧಗಳ 
“ಬಂಧ ಶಕ್ತಿ'ಯೂ' ಒಂದೇ ಇರುವುದು ದೃಢಪಟ್ಟಿದೆ. ಅಂದರೆ ನಾಲ್ಕೂ ಬಂಧಗಳು 
ಸಮಾನವಾಗಿವೆ. ಇದನ್ನು ಸಂಕರಣ (hybridisation) ದಿಂದ ವಿವರಿಸಬಹುದು. 
ಸಂಕರಣವು ಒಂದು ಪ್ರಕಾಲನಿಕ ದೃಷ್ಟಿಕೋನ (hypothetical view)ವಾಗಿದೆ. 

ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ಶಕ್ತಿಯುಳ್ಳ ಆದರೆ ವಿವಿಧ ಆಕಾರದ ಕಕ್ಷಕಗಳು, ತಮ್ಮ 
ಶಕ್ತಿಗಳನ್ನು ಮರು ಹಂಚಿಕೆ ಮಾಡಿಕೊಂಡು, ತಮ್ಮ ಆಕಾರಗಳನ್ನೂ ಮಾರ್ಪಡಿಸಿಕೊಂಡು, 
ಏಕ ರೂಪದ (ಶಕ್ತಿಯಲ್ಲಿ ಹಾಗೂ ಆಕಾರಗಳಲ್ಲಿ) ಕಕ್ಷಕಗಳನ್ನು ಕೊಡುವ ವಿದ್ಯಮಾನಕ್ಕೆ 
11035೬ "ಸಂಕರಣ' ಎನ್ನುವರು. ಈ ರೀತಿ ದೊರೆತ ಏಕರೂಪದ ಕಕ್ಷಕಗಳಿಗೆ 

“ಸಂಕರಣ ಕಕ್ಷಕ' (hybrid orbitals) ಗಳೆನ್ನುವ ವರು. 


sp” ಸಂಕರಣ 

ಉದ್ರಿಕ್ತ ಸ್ಥಿತಿಯಲ್ಲಿರುವ ಕಾರ್ಬನ್‌ನ ಇಲೆಕ್ಟ್ರಾನ್‌ ವಿನ್ಯಾಸ 15 25'20': 201, 20': 
ಆಗಿರುತ್ತದೆ. ನಾಲ್ಕು ಅರೆ ತುಂಬಿದ 251,201,201, ಮತ್ತು ೨/(|[ ಕಕ್ಷಕಗಳು 
ಸಂಕರಣಕ್ಕೊಳಗಾಗಿ ಏಕರೂಪದ ನಾಲ್ಕು ಕಕ್ಷಕಗಳು ಉಂಟಾಗುತ್ತವೆ. ಈ ವಿದ್ಯಮಾನಕ್ಕೆ 
“50'ಸ೦ಕರಣ' ಎನ್ನುವರು. 


ರಾಸಾಯನಿಕ ಬಂಧಗಳು 103 


sp’ ಸಂಕರಣ ಕಕ್ಷಕಗಳು ಚತುರ್ಮುಖಿಯ (೬60೩066/00) ನಾಲ್ಕು ಮೂಲೆಗಳ 
ಕಡೆ ಚಾಚಿಕೊಂಡಿರುತ್ತವೆ. ಕಕ್ಷಕಗಳ ನಡುವೆ 109.5 ಕೋನವಿರುತ್ತದೆ. ಈ ಕಾರಣದಿಂದ 
sp’ ಸ೦ಕರಣಕ್ಕೆ ಚತುರ್ಮುಖೀಯ ಸಂಕರಣ ಎಂದೂ ಕರೆಯುವರು. 

ಕಾರ್ಬನ್‌ ಪರಮಾಣುವು ತನ್ನ ನಾಲ್ಕು ಏಕರೂಪದ p' ಸಂಕರಣ ಕಕ್ಷಕಗಳನ್ನು 
ಉಪಯೋಗಿಸಿಕೊಂಡು ಹೈಡ್ರೋಜನ್‌ನ ನಾಲ್ಕು ಪರಮಾಣುಗಳ ಜೊತೆ ಸಿಗ್ಮ ಬಂಧ 
ಮಾಡಿಕೊಳ್ಳುವುದು. ಆಗ ನಾಲ್ಕೂ ಬಂಧಗಳು ಸಮಾನ(64811೩1010ವಾಗಿರುವುವು. 

ಗಮನಿಸಿ: ಕಾರ್ಬನ್‌ ಪರಮಾಣುವು ಆಲ್ಕೇನುಗಳಲ್ಲಿ 80 ಸಂಕರಣ 
ಕಕ್ಷಕಗಳನ್ನುಪಯೋಗಿಸಿಕೊಂಡು ಸಿಗ್ಮ ಬಂಧಗಳನ್ನು ಮಾಡಿಕೊಳ್ಳುವುದು. 
ಮೀಥೇನ್‌ (೦ಔ,) ಅಣುವಿನ ಆಕಾರ 

ಮೀಥೇನ್‌ನಲ್ಲಿ ಕಾರ್ಬನ್‌ ಪರಮಾಣುವಿನ ಅರೆತುಂಬಿದ ನಾಲ್ಕು $9' ಸಂಕರಣ 
ಕಕ್ಷಕಗಳು ನಾಲ್ಕು ಹೈಡ್ರೋಜನ್‌ ಪರಮಾಣುಗಳ ಅರೆ ತುಂಬಿದ $ ಕಕ್ಷಕಗಳೊಡನೆ 


ಅಕ್ಷೀಯ ಅಧಿವ್ಯಾಪನೆಗೆ ಒಳಗಾಗಿ 4 ಸಿಗ್ಮ ಬಂಧಗಳನ್ನು ಉ೦ಟುಮಾಡಿಕೊಂಡಿವೆ. 
ಆದ್ದರಿಂದ ಮಿಥೇನು ಚತುರ್ಮುಖೀಯ ಆಕಾರವನ್ನು ಹೊಂದಿದೆ. ಮೀಥೇನ್‌ನಲ್ಲಿ 


ಯಾವುದೇ H -€-॥ ಬಂಧಗಳ ಮಧ್ಯದ ಕೋನ 109.5 ಆಗಿರುತ್ತದೆ. 


109.59 


ಮೀಥೇನ್‌ ಅಣುವಿನ 9 ಸಂಕರಣ ಕಕ್ಷಕಗಳು, 
ಸಿಗ್ಮ ಬಂಧಗಳು ಮತ್ತು ಅಣುವಿನ ಆಕಾರ 


104 ರಸಾಯನ ವಿಜ್ಞಾನ 


ಈಥೇನ್‌(C,ಗ) ಅಣುವಿನ ಆಕಾರ 
H 
| ke 
Ne 
H H 
ಈಥೇನ್‌ ಅಣುವಿನಲ್ಲಿ 
1.  ಸಂಕರಣದ ಬಗೆ sp 
2. €- €ಸಿಗ್ಮ ಬಂಧಗಳ ಸಂಖ್ಯೆ ಇ 
3. €- ಔಸಿಗ್ಗ ಬಂಧಗಳ ಸಂಖ್ಯೆ ಹು 
4: H-€6-H ಬಂಧ ಕೋನ ಇ 109.5 


ಹೆ 
en a 


sp? ಸಂಕರಣ 


ಉದ್ರಿಕ್ತ ಸ್ಥಿತಿಯಲ್ಲಿ ಕಾರ್ಬನ್‌ನ ಇಲೆಕ್ಟ್ರಾನ್‌ ವಿನ್ಯಾಸವು 14_25'20':20',20': 


ಆಗಿದೆ. 


ಉದ್ರಿಕ್ತ ಸ್ಥಿತಿ ತಲುಪಿದ ಅನ೦ತರ, ಕೆಲವು ಸ೦ದರ್ಭಗಳಲ್ಲಿ ಗ ಇ ತ 
ಕಕ್ಷಕಗಳು ಮಾತ್ರ ಸಂಕರಿಸಿ ಏಕರೂಪದ ಮೂರು ಸಂಕರಣ ಕಕ್ಷಕಗಳು ದೊರೆಯುತ್ತವೆ. 
ಇದನ್ನು sp? ಸಂಕರಣ ಎನ್ನುವರು. ಹೀಗೆ ದೊರೆತ ಕಕ್ಷಕಗಳು p 


ಕಕಕಗಳು. 
ಲೃ 


x 
ನ - y 
ಮತ್ತು 
2s! 2p, 2p 


ಹ Lin DR 


ರಾಸಾಯನಿಕ ಬಂಧಗಳು 105 


ಈ ರೀತಿಯ ಸಂಕರಣದಲ್ಲಿ 2p, ಕಕ್ಷಕವು ಪಾಲ್ಗೊಂಡಿಲ್ಲ. ಯಾವುದೇ ಎರಡು 
sp? ಸಂಕರಣ ಕಕ್ಷಕಗಳ ಮಧ್ಯದ ಕೋನ [20 ಇರುತ್ತದೆ. 
ಮೂರು $p? ಸಂಕರಣ ಕಕ್ಷಕಗಳು ಏಕತಲ (€೦-planar) ವಾಗಿದ್ದು, ಸಮಭುಜ 


ತ್ರಿಕೋನದ ಮೂರು ಮೂಲೆಗಳಿಗೆ ಚಾಚಿಕೊಂಡಿರುತ್ತವೆ. ಆದ್ದರಿಂದ $p? ಸಂಕರಣವನ್ನು 
ತ್ರಿಕೋನೀಯ (6180881) ಸಂಕರಣ ಎನ್ನುವರು. 


ಗಮನಿಸಿ: ಎಲ್ಲಾ ಆಲ್ಕೀನುಗಳಲ್ಲಿನ ಕಾರ್ಬನ್‌ ಪರಮಾಣುವು $9” ಸಂಕರಣ 
ಕಕ್ಷಕಗಳನ್ನು ಉಪಯೋಗಿಸಿಕೊಂಡು ಬಂಧ ಉಂಟುಮಾಡಿಕೊಳ್ಳುವುದು. 


ಈಧೀನ್‌(,॥,) ಅಣುವಿನ ಬಂಧ ರಚನೆ ಮತ್ತು ಆಕಾರ 


ಈಥೀನಿನಲ್ಲಿ ಕಾರ್ಬನ್‌ ಪರಮಾಣುವು ತನ್ನ $p” ಸಂಕರಣ ಕಕ್ಷಕಗಳನ್ನು 
ಉಪಯೋಗಿಸಿಕೊಂಡು ಬಂಧ ಏರ್ಪಡಿಸಿಕೊಂಡಿದೆ. 


ಎರಡು ಕಾರ್ಬನ್‌ ಪರಮಾಣುಗಳ ಅರೆತುಂಬಿದ $* ಸಂಕರಣ ಕಕ್ಷಕಗಳು 
ಅಕ್ಷೀಯ ಅಧಿವ್ಯಾಪನೆಯಿಂದ ಮೊದಲು 0-೦ ಸಿಗ್ನ ಬಂಧವನ್ನುಂಟು ಮಾಡಿಕೊಳ್ಳುವುವು. 


ಪ್ರತಿ ಕಾರ್ಬನ್ನಿನ ಉಳಿದ $p” ಸಂಕರಣ ಕಕ್ಷಕಗಳು ಹೈಡ್ರೋಜನ್‌ ಪರಮಾಣುಗಳ 
$ ಕಕ್ಷಕಗಳ ಜೊತೆ ಪರಸ್ಪರ ಅಧಿವ್ಯಾಪಿಸಿ ೦-೫ ಸಿಗ್ಮ ಬಂಧ ಮಾಡಿಕೊಳ್ಳುವುವು. ಈ 
ರೀತಿಯಲ್ಲಿ ಒಟ್ಟು ಒಂದು ೦-೦ ಸಿಗ್ಮ ಬಂಧ ಮತ್ತು ನಾಲ್ಕು C-H ಸಿಗ್ಮ ಬಂಧಗಳು 
ಉಂಟಾದ ನಂತರ ಪ್ರತಿ ಕಾರ್ಬನ್‌ ಪರಮಾಣುವಿನಲ್ಲಿ ಸಂಕರಣದಲ್ಲಿ ಭಾಗವಹಿಸದಿರುವ 
ಅರೆ ತುಂಬಿದ ೫, ಕಕ್ಷಕ ಉಳಿದಂತಾಯಿತು. ಎರಡೂ ಕಾರ್ಬನ್‌ಗಳ ಗ, ಕಕ್ಷಕಗಳು 
ಪರಸ್ಪರ ಸಮಾಂತರವಾಗಿದ್ದು, ೮-೮ ಸಿಗ್ಮ ಬಂಧಕ್ಕೆ ಲಂಬವಾಗಿರುತ್ತವೆ. ಆದ್ದರಿಂದ 
ಎರಡು p, ಕಕ್ಷಕಗಳು ಪಾರ್ಶೀಯ ಅಧಿವ್ಯಾಪನೆಗೆ ಒಳಗಾಗಿ ೮-೮ ಪೈ ಬಂಧವನ್ನು 
ಕೊಡುವುವು. 

ಈಧೀನಿನಲ್ಲಿರುವ 

1  C-C 6 ಬಂಧಗಳ ಸಂಖ್ಯೆ «1 

1 C-H 6 ಬಂಧಗಳ ಸಂಖ್ಯೆ ಜ.4 

3. C-C 7 ಬಂಧಗಳ ಸಂಖ್ಯೆ ಸ್ಸ 

4. ಸಂಕರಣದ ಬಗೆ ಎ ಖ್ಯಂ2 


5... H-6-H ಬಂಧ ಕೋನ = 120 


106 ರಸಾಯನ ವಿಜ್ಞಾನ 


ಈಧೀನ್‌ ಅಣುವಿನ ಕಕ್ಷೀಯ ಆಕಾರ 


ಬೋರಾನ್‌ ಟ್ರೈಫ್ಲೂರೈಡಿನ ಬಂಧರಚನೆ ಆಕಾರ 

ಬೋರಾನಿನ ತಳಮಟ್ಟದ ಇಲೆಕ್ಟಾನ್‌ ವಿನ್ಯಾಸವು 1252p’, 2p) 2p) ಆಗಿದೆ. 

ಉದ್ರಿಕ್ತ ಸ್ಥಿತಿಯಲ್ಲಿ ಬೋರಾನಿನ ಇಲೆಕ್ಟ್ರಾನ್‌ ವಿನ್ಯಾಸವು 15” 25' 2 201,201 
ಆಗುತ್ತದೆ. 

ಈ ವಿನ್ಯಾಸಮ್ರ ಬೋರಾನ್‌ ಪರಮಾಣುವಿನ ತ್ರೈಸಂಂಯೋಗತೆ 
(1017೩ ೦೧೪೩1೮7೦))ಯನ್ನು ವಿವರಿಸಬಲ್ಲದು. 

ಉದ್ರಿಕ್ತ ಸ್ಥಿತಿ ತಲುಪಿದ ನಂತರ 24',20( ಮತ್ತು 20 ಕಕ್ಷಕಗಳು ಸಂಕರಿಸಿ 
ಏಕರೂಪದ ಮೂರು ಸಂಕರಣ ಕಕ್ಷಕಗಳು ದೊರೆಯುತ್ತವೆ. ಇದನ್ನು (ಇ ಸಂಕರಣ 
ಎನ್ನುವರು. ಹೀಗೆ ದೊರೆತ ಕಕ್ಷಕಗಳು 5p” ಸಂಕರಣ ಕಕ್ಷಕಗಳು. 


3. ಅತಾ“ 
25 


2p, ಮತ್ತು 2 5p” ಸಂಕರಣ ಕಕ್ಷಕಗಳು 


ರಾಸಾಯನಿಕ ಬಂಧಗಳು 107 


ಬೋರಾನ್‌ ಟ್ರೈಫ್ಲೂರೈಡ್‌ ಉಂಟಾಗುವ ಸಂದರ್ಭದಲ್ಲಿ ಬೋರಾನ್‌ ಪರಮಾಣುವಿನ 
ಮೂರು ಅರೆತುಂಬಿದ 02 ಸಂಕರಣ ಕಕ್ಷಕಗಳು ಫ್ಲೂರಿನ್‌ ಪರಮಾಣುಗಳ ಅರೆ 
ತುಂಬಿದ 2p, ಕಕ್ಷಕಗಳೊಡನೆ ಅಕ್ಷೀಯ ಅಧಿವ್ಯಾಪನೆಗೆ ಒಳಗಾಗಿ ಮೂರು ಸಿಗ್ನಬ೦ಧಗಳು 


ಉಂಟಾಗುವುವು. 
F - B - Fuಬಂಧಕೋನವು 120 ಇರುತ್ತದೆ. 8೯, ಅಣುವು ತ್ರಿಭುಜಾಕೃತಿಯದು. 


sp ಸಂಕರಣ 

ಉದ್ರಿಕ್ತ ಸ್ಥಿತಿಯಲ್ಲಿ ಕಾರ್ಬನ್ನಿನ ಇಲೆಕ್ಟ್ರಾನ್‌ ವಿನ್ಯಾಸವು 1s°25'2p 2p) 2p. 
ಆಗಿರುತ್ತದೆ. | 

ಕೆಲವೊಮ್ಮೆ ಕೇವಲ 2! ಮತ್ತು 29 ಕಕ್ಷಕಗಳು ಮಾತ್ರ ಸಂಕರಿಸಿ ಒಂದೇ 
ಆಕಾರವುಳ್ಳ ಹಾಗೂ ಒಂದೇ ಶಕ್ತಿಯಿರುವ ಎರಡು ಸಂಕರಣ ಕಕ್ಷಕಗಳು ಉಂಟಾಗುತ್ತವೆ. 


ಇದನ್ನು $9 ಸ೦ಕರಣವೆನ್ನುವರು. 
70 ಸಂಕರಣ ಕಕ್ಷಕಗಳು ಸರಳ ರೇಖೀಯ (1/0೩) ವಾಗಿವೆ. ಎರಡು ಕಕ್ಷಕಗಳ 


ಮಧ್ಯದ ಕೋನ [80 ಇರುತ್ತದೆ. ಆದ್ದರಿಂದ ಈ ಸಂಕರಣವನ್ನು ರೇಖೀಯ ಸಂಕರಣ 
ಎನ್ನುವರು. 


ಈ ಬಗೆಯ ಸಂಕರಣದಲ್ಲಿ 2p, ಮತ್ತು 2p! ಕಕ್ಷಕಗಳು ಭಾಗವಹಿಸಿರುವುದಿಲ್ಲ. 


ಗಮನಿಸಿ: ಆಲ್ಕೈನುಗಳಲ್ಲಿ ಕಾರ್ಬನ್‌ ಪರಮಾಣುವು $p ಸಂಕರಣ 
ಕಕ್ಷಕಗಳನ್ನುಪಯೋಗಿಸಿಕೊಂಡು ಬಂಧ ರಚನೆ ಮಾಡಿಕೊಳ್ಳುವುದು. 


ಅಸಿಟಿಲೀನ್‌(ಈಥೈನ್‌) (೧೫2) ಅಣುವಿನ ಆಕಾರ 

ಮೊದಲು ಎರಡು ಕಾರ್ಬನ್‌ ಪರಮಾಣುಗಳಲ್ಲಿ sp ಸಂಕರಣ ಆಗಿ, ಕಕ್ಷಕಗಳ 
ಅಕ್ಷೀಯ ಅಧಿವ್ಯಾಪನೆಯಿಂದ €-C ಸಿಗ್ಮ ಬಂಧ ಉಂಟಾಗುತ್ತದೆ. ಪ್ರತಿ ಕಾರ್ಬನ್‌ 
ಪರಮಾಣುವು ಉಳಿದ $p ಕಕ್ಷಕವನ್ನು ಉಪಯೋಗಿಸಿಕೊಂಡು ೦-೫ ಸಿಗ್ಮ ಬಂಧವನ್ನು 
ಉಂಟು ಮಾಡುವುದು. ಹೀಗೆ, ಒಟ್ಟು ಒಂದು ೮-೮ ಸಿಗ್ಮ ಬಂಧ ಮತ್ತು ಎರಡು 
೦-೫ ಸಿಗ ಬಂಧಗಳು ಉಂಟಾದ ಅನಂತರ ಪ್ರತಿ ಕಾರ್ಬನ್‌ ಪರಮಾಣುವಿನಲ್ಲಿ 
ಸಂಕರಣಕ್ಕೆ ಒಳಗಾಗದಿರುವ 2p', ಮತ್ತು 2, ಕಕ್ಷಕಗಳು ಉಳಿದಿರುತ್ತವೆ. ಇವು 
C-C ಸಿಗ್ನಬ೦ಧಕ್ಕೆ ಹಾಗೂ ಪರಸ್ಪರ ಲಂಬವಾಗಿರುತ್ತವೆ. ಆದರೆ, ಒಂದು ಕಾರ್ಬನ್ನಿನ 
20, ಕಕ್ಷಕ ಇನ್ನೊಂದು ಕಾರ್ಬನ್ನಿನ 2p, ಕಕ್ಷಕಕ್ಕೆ ಸಮಾಂತರವಾಗಿರುತ್ತದೆ. ಈ 
ಎರಡು ಕಕ್ಷಕಗಳು ಪಾರ್ಶಿೀಯ ವ್ಯಾಪನೆಗೆ ಒಳಗಾಗಿ ಒಂದು ಪೈ ಬಂಧವನ್ನು ಕೊಡುತ್ತವೆ. 
ಹಾಗೆಯೇ 2p, ಕಕ್ಷಕಗಳು ಪರಸ್ಪರ ಪಾರ್ತೀಯವಾಗಿ ವ್ಯಾಪಿಸಿ ಇನ್ನೊಂದು ಪೈ 
ಬಂಧವನ್ನು ಕೊಡುತ್ತವೆ. 


108 ರಸಾಯನ ವಿಜ್ಞಾನ 


ಅಸಿಟಿಲೀನ್‌ನಲ್ಲಿ 

C=C ಸಿಗ್ಮ ಬಂಧಗಳ ಸಂಖ್ಯೆ i 
೧-೫೧೯ ಸಿಗ್ಮ ಬಂಧಗಳ ಸಂಖ್ಯೆ ig 
C=C ಪೈ ಬಂಧಗಳ ಸಂಖ್ಯೆ ಜ್‌ 
ಸಂಕರಣದ ಬಗೆ ಇ sp 

1-6-೧ ಬಂಧ ಕೋನ = [80 
ಆಕಾರ : ಸರಳ ರೇಖೀಯ 


2s 
2p, 20, 2೧, 
2p, 


OU FU NY 


| 5p ಸಂಕರಣ * 


ಮತ್ತು ಮತ್ತು 


ಬಿ 


sp ಸಂಕರಣ ಕಕ್ಷಕಗಳು 2p 
y 


sp ಸಂಕರಣ ಮತ್ತು sp ಸಂಕರಣ ಕಕ್ಷಕಗಳು 


ಅಸಿಟಿಲೀನ್‌ ಅಣುವಿನ ಕಕ್ಷಿ ೀಯ ಆಕಾರ 


ವೇಲೆನ್ಸಿ ಕಕ್ಷೆಯ ಇಲೆಕ್ಟಾನ್‌ ಯುಗ್ಧ ವಿಕರ್ಷಣಾ ಸಿದ್ಧಾಂತ (VSEPR Theory) 

ಬಹು ಸಾರಮಾಣ್ಣಿಕ (poly atomic) ಅಣುಗಳ ಜಾಮಿತೀಯ ಆಕಾರಗಳನ್ನು 
ಮತ್ತು ಬಂಧಕೋನಗಳನ್ನು ಅರ್ಥ ಮಾಡಿಕೊಡಲು ಜಿಲೆಸ್ಪಿ ಮತ್ತು ನೈಹೋಮ್‌ 
ಎಂಬ ಇಬ್ಬರು ರಸಾಯನ ಶಾಸ್ತ್ರಜ್ಞರು ವೇಲೆನ್ಸಿ ಕಕ್ಷೆಯ ಇಲೆಕ್ಟಾನ್‌ ಯುಗ್ಮ ವಿಕರ್ಷಣಾ 
ಸಿದ್ಧಾಂತವನ್ನು ಮಂಡಿಸಿದರು. 


ರಾಸಾಯನಿಕ ಬಂಧಗಳು 109 


ಈ ಸಿದ್ದಾಂತದ ಪ್ರಕಾರ ಒಂದು ಅಣುವಿನ ಆಕಾರವು ಕೇಂದ್ರ ಪರಮಾಣುವಿನ 
ವೇಲೆನ್ಸಿ ಕಕ್ಷೆಯಲ್ಲಿರುವ. ಇಲೆಕ್ಟಾನ್‌ ಯುಗ್ಮಗಳ ಸಂಖ್ಯೆಯನಾ ಧರಿಸಿರುತ್ತದೆ. ಇಲೆಕ್ಟಾನ್‌ 
ಯುಗ್ಗಗಳು' 'ಬಂಧಯುಗ್ನ' ಗೋ pairs) ಇಲ್ಲವೆ. 'ಅಬ೦ಧಯುಗ ನ, 58 
Sh). ಗಳಾಗಿರಬಹುದು. ಈ ಇಲೆಕ್ಟಾನ್‌ ಯುಗ್ಮಗಳು ತಮ್ಮ ನಡುವೆ ಇರುವ 
ವಿಕರ್ಷಣೆಯನ್ನು ಕಡಿಮೆ ಮಾಡಿಕೊಂಡು ಸ್ಥಿರತೆಯನ್ನು "ಹೆಚ್ಚಿಸಿಕೊಳ್ಳಲು ಸಾಧ್ಯವಿರುವಷ್ಟೂ 
ದೂರದಲ್ಲಿರಲು. ಪ್ರಯತ್ನಿಸುತ್ತವೆ. ಈ ಸಂದರ್ಭದಲ್ಲಿ ಒಂದು ವಿಷಯದ ಕಡೆ 
ಗಮನವಿಡಬೇಕು. "ಬ೦ಧ-ಬರಿಧಗಳ ವಿಕರ್ಷಣೆಯು ಕೆಳಕಾಣಿಸಿದಂತೆ ಹೆಚ್ಚುತ್ತಾ 
ಹೋಗುವುದು. 

ಬಂಧಯುಗ್ಮ - ಬಂಧಯುಗ್ಮ < ಬಂಧಯುಗ್ಮ - ಅಬಂಧಯುಗ್ಮ «ಆ ಅಬಂಧ 
ಯುಗ್ಮ - ಅಬಂ೦ಧಯುಗ್ಮ 


ಉದಾ: 
ಅಬಂಧಯುಗ್ಮ 
f MN ಜ್‌ 
QD 4 “ad ಬ೦ಧಯುಗ್ಮ 
ಇ pS: ba | 
ನ ಬಂಧಯುಗ್ಮ ಈ 
ನೀರು ಅಮೋನಿಯ 


ನೀರಿನಲ್ಲಿ ಆಕ್ಸಿಜನ್‌ ಪರಮಾಣುವು 0 ಸಂಕರಣ ಕಕ್ಷಕಗಳನ್ನು ಉಪಯೋಗಿಸಿ 
ಕೊಂಡು ಬಂಧ ಮಾಡಿಕೊಂಡಿದೆ. ನಂತರ ಆಕ್ಷಿಜನ್‌ ಪರಮಾಣುವಿನ ವೇಲೆನ್ಸಿ ಕಕ್ಷೆಯಲ್ಲಿ 
ಎರಡು ಅಬ೦ಧಯುಗ್ನ್ಮಗಳು ಉಳಿದಿವೆ. ಎರಡು ಅಬಂಧ ಯುಗ್ಗಗಳ. ವಿಕಷ ರ್ಷಣೆಯು 
ಅಬಂಧಯುಗ್ಮ - ಬಂಧಯುಗ್ಗಗಳ ವಿಕರ್ಷಣೆಗಿಂತಲೂ ಅಧಿಕವಿರುತ್ತದೆ. ಆದ್ದರಿಂದ 
H-0-H ಬಂಧಕೋನವು ಸಂಕುಚಿಸಿ 10450 ಆಗುತ್ತದೆ. 

ಆದರೆ ಅಮೋನಿಯಾ ಅಣುವಿನ ವೇಲೆನ್ಸಿ ಕಕ್ಷೆಯಲ್ಲಿ ಒಂದೇ ಒಂದು 
ಅಬ೦ಧಯಗ್ಯೃವಿದೆ. ಈ ಅಣುವಿನಲ್ಲಿ ಅಬ೦ಧಯುಗ್ಮ - ಬಂಧಯುಗ್ಗಗಳ ವಿಕರ್ಷಣೆಯು 
ನೀರಿನ ಅಣುವಿನಲ್ಲಿರುವ ಎರಡು ಅಬ೦ಧ ಯುಗ್ಧಗಳ ವಿಕರ್ಷಣೆಗಿಂತಲೂ ಕಡಿಮೆ 
ಇರುತ್ತದೆ. ಆದ್ದರಿಂದ ॥H-ಗN-॥ ಬ೦ಧಕೋನವು 07 ಇರುತ್ತದೆ ಮತ್ತು ನೀರಿನ 
ಅಣುವಿನಲ್ಲಿರುವ (ಛಿ ಬ೦ಧಕೋನಕ್ಕಿಂತ ಕಡಿಮೆ ಇರುತ್ತದೆ. 


ಧ್ರುವೀಯ ಮತ್ತು ಅಧ್ರುವೀಯ ಸಹವೇಲೆನ್ಸೀಯ ಬಂಧಗಳು 

| ಬಂಧವನ್ನು ಪರಿಶೀಲಿಸೋಣ. ಎರಡೂ ಪರಮಾಣುಗಳು ಒಂದೇ 
ಆಗಿರುವುದರಿಂದ, ಅವುಗಳ ಎದುದ ಓೈಣೀಯತೆ ಒಂದೇ ಆಗಿರುತ್ತದೆ. “ಬಂಧ ಇಲೆಕ್ಟಾನ್‌ 
ಯುಗ್ಯ'ವನ್ನು ಎರಡೂ ಪರಮಾಣುಗಳು ಸಮನಾಗಿ ಹಂಚಿಕೊಳ್ಳುತ್ತವೆ. ಅಂತೆಹ 
ಸಹವೇಲೆನೀಯ ಬಂಧವು ಅಧ್ರುವೀಯವಾಗಿರುತ್ತದೆ. ಆದ್ದರಿಂದ ಗ; ಅಣುವೂ ಸಹ 
ಅಧ್ರುವೀಯ. ಈ ಮಾತು €1,, ೦), N, ಮೊದಲಾದ ಅಣುಗಳಿಗೂ ಅನ್ವಯಿಸುತ್ತದೆ. 


110 ರಸಾಯನ ವಿಜ್ಞಾನ 


ಒಂದೇ ವಿದ್ಯುದೃಣೀಯತೆಯುಳ್ಳ ಎರಡು ಪರಮಾಣುಗಳ ನಡುವೆ ಇರುವ 
ಸಹವೇಲೆನ್ಸೀಯ ಬಂಧದ ಇಲೆಕ್ಟ್ರಾನ್‌ ಯುಗ್ಮವು ಎರಡೂ ಪರಮಾಣುಗಳ ಮಧ್ಯೆ 
ಸಮವಾಗಿ” ಹಂಚಿಕೆಯಾಗುವುದರಿರದ, ಅಂತಹ ಬಂಧವನ್ನು ಅಧ್ರುವೀಯ ಒಂದ 
ಎನ ಲಾಗುತ್ತದೆ. 

11-೮1 ಅಣುವನ್ನು ಪರಿಶೀಲಿಸೋಣ. ೮1 ಪರಮಾಣುವಿನ ಎದ್ಯುದೃಣೇಯತೆಯು 
11 ಪರಮಾಣುವಿಗಿ೦ತಲೂ ಅಧಿಕವಾಗಿದೆ. ಬ೦ಧಯುಗ್ಮವನ್ನು ೮1ಪರಮಾಣುವು ಹೆಚ್ಚು 
ಪ್ರಮಾಣದಲ್ಲಿ ತನ್ನ ಕಡೆಗೇ ಎಳೆದುಕೊಳ್ಳುವುದರಿ೦ದ, ಅದರ ಮೇಲೆ ಭಾಗಶಃ ಯಣಾವೇಶ 
ಏರ್ಪಡುವುದು. 8 ಪರಮಾಣುವಿನ ಮೇಲೆ ಭಾಗಶಃ ಧನಾವೇಶ ಏರ್ಪಡುವುದು. 
ಆಗ ಸಹವೇಲೆನ್ಸೀಯ ಬಂಧವನ್ನು ಧ್ರುವೀಯ ಬಂಧ ಎನ್ನುವರು. ೮। ಅಣುವು 
ಧ್ರುವೀಯ ಅಣು ಎನಿಸುವುದು. ಈ ಮಾತು ಗಹ; 111, 1೦ ಮುಂತಾದ ಅಣುಗಳಿಗೂ 
ಅನ್ವಯಿಸುವುದು. 

ಅಧಿಕ ವಿದ್ಯುದೃಣೀಯತೆಯ ಅಂತರವನ್ನು ಹೊಂದಿರುವ ಎರಡು ಪರಮಾಣುಗಳ 
ನಡುವೆ ಏರ್ಪಡುವ ಸಹವೇಲೆನ್ಸೀಯ ಇಲ ಇಲೆಕ್ಟಾನ್‌ ಯುಗ್ಗವು ಅಸಮವಾಗಿ 
ಎರಡು ಪರಮಾಣುಗಳ ಮಧ್ಯೆ ಹಂಚಿಕೆಯಾಗುವುದರೆರಿದ, ಅಂತಹ ಬಂಧವನ್ನು 
ಧ್ರುವೀಯ ಬಂಧ (par ಓಟ) ಎನ್ನಲಾಗುತ್ತದೆ. 


ಅಯಾನುಗಳ ಜಲೀಕರಣ (Hydration of Ions) 

ನೀರಿನ ಅಣುವಿನಲ್ಲಿ ಎರಡು ಧ್ರುವೀಯ ೦-೫8 ಬಂಧಗಳಿವೆ. ೦ತುದಿಯ 
ಮೇಲೆ ಯಣ ವಿದ್ಯುದಾವೇಶ ಮತ್ತು 1 ತುದಿಯ ಮೇಲೆ ಧನವಿದ್ಯುದಾವೇಶ ಇರುತ್ತದೆ. 
ಒಂದು ಅಯಾನಿಕ ಸಂಯುಕ್ತದ ಹರಳನ್ನು ನೀರಿನಲ್ಲಿ ಇಟ್ಟಾಗ ನೀರಿನ ಅಣುಗಳ ್ಹ* 
ತುದಿಗಳು ಯಣ ಅಯಾನಿನ ಮೇಲೆ ಹಾಗೂ (0- ತುದಿಗಳು ಧನ ಅಯಾನಿನ 
ಮೇಲೆ ಉಂಟುಮಾಡುವ ಅಂತರ್‌ವರ್ತನೆ (11೬67೩01101) ಯಿ೦ದಾಗಿ, ಅಯಾನುಗಳು 
ಜಲೀಕರಣಗೊಳ್ಳುವುವು. ಅಯಾನುಗಳ ಜಲೀಕರಣವು ಬಹಿರುಷ್ಟಕ. ಆಗ ಬಿಡುಗಡೆ 
ಯಾಗುವ ಶಾಖವನ್ನು ಜಲೀಕರಣ ಶಾಖ (hydration ೀಗೀgy) ಎನ್ನುವರು. ಈ ಶಾಖವು 
ಅಯಾನಿಕ ಸಂಯುಕ್ತದ "ಜಾಲಕ ಶಕ್ತಿ' (Lattice energy)ಗಿಂತಲೂ ಅಧಿಕವಾಗಿದ್ದರೆ 
ಅಯಾನಿಕ ಸಂಯುಕ್ತವು ನೀರಿನಲ್ಲಿ ವಿಲೀನಗೊಳ್ಳುವುದು. 

ಅಯಾನಿನ ತ್ರಿಜ್ಯವು ಚಿಕ್ಕದಿದ್ದು ಅದರ ಎದ್ಯುದಾವೇಶವು ಅಧಿಕವಿದ್ದರೆ, ಅದರ 
"ಆವೇಶ ಸಾ೦ದ್ರತೆ' (088/86 601510)ಯು ಅಧಿಕವಾಗಿರುತ್ತದೆ. ಅಂತಹ ಅಯಾನುಗಳು 


ಜಲೀಕರಣಕ್ಕೆ ಒಳಗಾಗುವ ಪ್ರವೃತ್ತಿಯೂ ಹೆಚ್ಚಾಗಿರುತ್ತದೆ. 
ನೀರಿನ ಅಣುಗಳು 


ಜಲೀಕರಣಗೊಂಡ ಅಯಾನುಗಳು 


ರಾಸಾಯನಿಕ ಬಂಧಗಳು 111 


ದ್ವಿಧ್ರುವ ಗತಿಮಾನ (Dipole moment) 
ಧ್ರುವೀಯ ಅಣುಗಳಲ್ಲಿ ಕಂಡುಬರುವ ಧ್ರುವೀಯತೆಯ ಪರಿಮಾಣವನ್ನು ಅಳೆಯುವ 
ಭೌತಿಕ ಪರಿಮಾಣವೇ “ದ್ವಿಧ್ರುವ ಗತಿಮಾನ'. 
ಸಹವೇಲೆನ್ಸೀಯ ಬಂಧದಿಂದ ಬೆಸೆದುಕೊಂಡಿರುವ ಎರಡು ಪರಮಾಣುಗಳ ಯಣ 
ವಿದ್ಯುದೀಯತೆಯಲ್ಲಿ ಹೆಚ್ಚಿನ ಅ೦ತರವಿದ್ದಾಗ, “ಬಂಧ ಇಲೆಕ್ಟ್ರಾನ್‌ ಯುಗ್ಮವು” ಸ್ಥಾನ 
ಪಲ್ಪಟನೆಗೆ ಒಳಗಾಗಿ ಒಂದು ಪರಮಾಣುವು ಭಾಗಶಃ ಧನವಿದ್ಯುದಾಷೇಶವನ್ನೂ 
ಮತ್ತೊಂದು ಪರಮಾಣುವು ಭಾಗಶಃ ಯಣ ವಿದ್ಯುದಾವೇಶವನ್ನೂ' ಪಡೆಯುತ್ತವೆ. 
ಹಾಗೆ "ಪಡೆದ “ವಿದ್ಯುದಾವೇಶ ಮತ್ತು ಆವೇಶಗಳ "ಮಧ್ಯೆ ಜಾರುವ ಅಂತರ” ಗಳ 
ಗುಣಲಬ್ಧ್ಬಕ್ಕೆ 'ದ್ವಿಧ್ರುವ "ಗತಿಮಾನ' ಎನ್ನ ಲಾಗುವುದು. 
ದ್ವಿಧ್ರುವ ಗತಿಮಾನ = cd 
ಇಲ್ಲಿ € ಇ ವಿದ್ಯುದಾವೇಶ 
4 = ಅಂತರ 
ದ್ವಿಧ್ರುವ ಗತಿಮಾನವನ್ನು Cm(ಕುಲಾಮ್‌ ಮೀಟರ್‌) ಗಳಲ್ಲಿ ಸೂಚಿಸಬೇಕು. ಹೆಚ್ಚಾಗಿ 
“ಡೀಬೈ' (7) ಮಾನ ವಾಡಿಕೆಯಲ್ಲಿದೆ. 


ID =3.34x 10" Cm 
ದ್ವಿಧ್ರುವ ಗತಿಮಾನಕ್ಕೂ ಅಣುಗಳ ಆಕಾರಗಳಿಗೂ ಇರುವ ಸಂಬಂಧ 


1. ಕಾರ್ಬನ್‌ ಡೈಆಕ್ಸೈಡ್‌ - 

ಕಾರ್ಬನ್‌ ಡೈಆಕ್ಸೈಡಿನ ದ್ವಿಧ್ರುವ ಗತಿಮಾನ ಸೊನ್ನೆ ಆಗಿರುತ್ತದೆ. ಕಾರ್ಬನ್‌ ಡೈ 
ಆಕ್ಸೈಡ್‌ ರೇಖೀಯ ಅಣು ಆಗಿದ್ದರೆ ಮಾತ್ರ ಇದು ಸಾಧ್ಯವಾಗುತ್ತದೆ. 

8- 9+ 9- 

O=C=0 

ಇಲ್ಲಿ ಎರಡು ೮ ೦ ಬಂಧಗಳಿವೆ. ಎರಡೂ ಬಂಧಗಳಿಗಿರುವ ದ್ವಿಧ್ರುವ ಗತಿಮಾನಗಳ 
ಪರಿಮಾಣ ಒಂದೇ ಆದರೆ ಅವುಗಳು ಎರುದ್ಧ ಧಿಕ್ಕಿನಲ್ಲಿ ಉಂಟಾಗುತ್ತವೆ. ಆದ್ದರಿಂದ 
ಎರಡೂ ಬಂಧಗಳ ದ್ವಿಧ್ರುವ ಗತಿಮಾನಗಳ ಮೊತ್ತ ಸೊನ್ನೆ ಆಗಿರುತ್ತದೆ. 

ಗಮನಿಸಿ: ತ್ರಿಪಾರಮಾಣ್ತಿಕ ಅಣುವಿನ ದ್ವಿಧ್ರುವ ಗತಿಮಾನ ಸೊನ್ನೆ ಆಗಿದ್ದರೆ ಅಂತಹ 
ಅಣುವು ಸರಳ ರೇಖೀಯ ಆಕಾರವನ್ನು ಹೊಂದಿರುತ್ತದೆ. 


2. ನೀರಿನ ಅಣು 

ಇದು ತ್ರಿಪಾರಮಾಣ್ಣಿಕ ಅಣು. ಇದರ ದ್ವಿಧ್ರುವ ಗತಿಮಾನ ಸೊನ್ನೆ ಅಲ್ಲ. ಅದಕ್ಕೆ 
ನಿರ್ದಿಷ್ಟ ಬೆಲೆ ಇದೆ. ಆದ್ದರಿ೦ದ, ನೀರು ಸರಳ ರೇಖೀಯ ಆಕಾರವನ್ನು ಹೊಂದಿಲ್ಲ, 
ಬದಲಾಗಿ ಬಾಗಿದ ಆಕಾರವುಳ್ಳ ಅಣುವಾಗಿದೆ. 


೦ 
ಬ್‌ Xu 


112 ರಸಾಯನ ವಿಜ್ಞಾನ 


ಎರಡೂ ಬಂಧಗಳ 'ದ್ವಿಧ್ರುವಗತಿಮಾನ' ಒಂದೇ ಆಗಿದ್ದರೂ ಅವುಗಳು ಎರುದ್ಧ 
ದಿಕ್ಕಿನಲ್ಲಿ ಉಂಟಾಗುತ್ತಿಲ್ಲ. "ಆದ್ದರಿಂದ ದ್ವಿಧ್ರುವಗತಿಮಾನಗಳ “ಬೀಜಗಣಿತಾನುಸಾರ 
ಮೊತ್ತ” (Algebraic Rap) ಸೊನ್ನೆ ಆಗುವುದಿಲ್ಲ. 


3. ಬೋರಾನ್‌ ಟ್ರೈಫ್ಲೋರೈಡ್‌ (8೯) 
ಇದು ಬಹುಪಾರಮಾಣ್ವಿಕ ಅಣುವಾಗಿದೆ. (poly atomic). ಇದರ “ದ್ವಿಧ್ರುವ ಗತಿಮಾನ' 
ಸೊನ್ನೆ ಆಗಿದೆ. "ಸಮ್ಮಿತೀಯ' ಅಣುವಾಗಿದ್ದರೆ ಮಾತ್ರ ಇದು ಸಾಧ್ಯವಾಗುತ್ತದೆ. 
F 


ಕಕ 
p 8 
F F 
4. ಅಮೋನಿಯ 
ಇದು ಬಹುಪಾರಮಾಣ್ಣಿಕ ಅಣುವಾಗಿದೆ. ಇದರ ದ್ವಿಧ್ರುವಗತಿಮಾನ ಸೊನ್ನೆ ಅಲ್ಲ. 
ಅದಕ್ಕೆ ನಿರ್ದಿಷ್ಟ ಬೆಲೆ ಇದೆ. ಅಸಮ್ಮಿತೀಯ ಅಣುವಾಗಿದ್ದರೆ ಮಾತ್ರ ಇದು ಸಾಧ್ಯ. 


\ 


mi 
H 


ಸಂಯೋಜಕ ಬಂಧ ಅಥವಾ ಸಮನ್ವಯೀಬಂಧ 


(Co-ordinate bond) 

ಸಂಯೋಜಿಸುವ ಧಾತುಗಳಲ್ಲಿ ಒಂದು ಧಾತುವಿನ ಪರಮಾಣುವು ಸಹ ಸಂಯೋಗ 
ಬಂಧ (ಸಹವೇಲೆನ್ಗೀಯಬಂಧ) ಏರ್ಪಡಲು ಬೇಕಾಗುವ ಒಂದು ಜೋಡಿ ಇಲೆಕ್ಟ್ರಾನನ್ನು 
ತಾನೇ ವಂತಿಗೆಯಾಗಿ ನೀಡಿ ಇನ್ನೊಂದು ಪರಮಾಣುವಿನ ಜೊತೆ ಬಂಧ ಮಾಡಿಕಸುಡರೆ 
ಅಂತಹ ವಿಶಿಷ್ಠವಾದ ಬಂಧಕ್ಕೆ ಸಮನ್ವಯೀ ಬಂಧ ಅಥವಾ ಸಹಸಂಯೋಜಕ ಬಂಧ 


ಎನ್ನಲಾಗುವುದು. 
ಬಾಣದ ಗುರುತು ಈ ಬ೦ಧವನ್ನು ಪ್ರತಿನಿಧಿಸುವುದು. 
ಉದಾ: 
| F 
(1) + ಗ್‌ ಆ ಶಾ ರಾಗಾ ;' 
H F 


ಸಮನ್ವಯೀಬಂಧ 


ರಾಸಾಯನಿಕ ಬಂಧಗಳು 113 


H 


(2) HN: + H— ಹಗ 


H 


ಸಮನ್ನಯೀಬಂಧ 


ಹೈಡ್ರೋಜನ್‌ ಬಂಧ 
ನೀರಿನ ಅಣುವಿನಲ್ಲಿ ಒಂದು ಆಕ್ಷಿಜನ್‌ ಪರಮಾಣು ಮತ್ತು ಎರಡು ಹೈಡ್ರೋಜನ್‌ 
ಪರಮಾಣುಗಳಿವೆ. ನೀರಿನ ಅಣುರಚನೆ ಕೆಳಕಂಡಂತಿದೆ: 


ಹ್‌ 


ಲ 
H 


H 
6+ + 

ಆಕ್ಸಿಜನ್‌ ಪರಮಾಣುವು ಅಧಿಕ ವಿದ್ಯುದ್ಧ ಕೀಯ ಧಾತುವಾದ್ದರಿಂದ ಅದು ೦-೫ 
ಬಂಧದಲ್ಲಿರುವ ಇಲೆಕ್ಟ್ರಾನ್‌ ಯುಗ್ಗವನ್ನು ಹೆಚ್ಚಾಗಿ ತನ್ನ ಕಡೆಗೆ ಸೆಳೆದುಕೊಳ್ಳುವುದು. 
ಆಗ ಆಕ್ಸಿಜನ್‌ ಭಾಗಶಃ ಯಣ ವಿದ್ಯುದಂಶವನ್ನು ಮತ್ತು. ಹೈಡ್ರೋಜನ್‌ ಭಾಗಶಃ ಧನ 
ವಿದ್ಯುದಂಶವನ್ನು ಪಡೆಯುವುವು. ವ ರೀತಿಯಲ್ಲಿ ೦-H ಬಂಧವು ಅರೆಧ್ರುವೀಯ 
ಟಿ ಗುಣವನ್ನು ಪಡೆಯುವುದು. ಆದ್ದರಿಂದ ನೀರನ್ನು “ಧ್ರುವೀಯ ದ್ರಾವಕ' 
(polar solvent)ವೆನ್ನುವರು. 

"ಒ೦ದು ನೀರಿನ ಅಣುವಿನ * ಮತ್ತು ಪಕ್ಕದ ನೀರಿನ ಅಣುವಿನ ೧- ಗಳ ಮಧ್ಯೆ 
ಸ್ಥಾಯೀ ವಿದ್ಯುದಾಕರ್ಷಣ ಬಲದಿಂದ ಉಂಟಾಗುವ ಅಂತರಾಣ್ಣಿಕ ಬಂಧಕ್ಕೆ ಹೈಡ್ರೋಜನ್‌ 
ಬಂಧವೆನ್ನುವರು.' | 

ಹೈಡ್ರೋಜನ್‌ ಬಂಧವು ಅಯಾನಿಕ ಮತ್ತು ಸಹಸಂಯೋಗ ಬಂಧಗಳಿಗಿಂತ 
ದುರ್ಬಲವಾಗಿದೆ. ನೀರಿನಲ್ಲಿ ಅಣುಗಳ ಮಧ್ಯೆ ಉಂಟಾಗಿರುವ ಹೈಡ್ರೋಜನ್‌ ಬಂಧವೇ 
ನೀರಿನ ಕೆಲವು ಅಸಾಧಾರಣ (ಅಪಸಾಮಾನ್ಯ) ಗುಣಗಳಿಗೆ ಕಾರಣವಾಗಿದೆ. 


ಕಿ +6 ಇಕಿ +5 —5 45 -ಕಿ 45 


Seas | 
H H H H 
+5 +5 +5 +5 


ಹೈಡ್ರೋಜನ್‌ ಬಂಧ (ನೀರಿನಲ್ಲಿ) 


114 ರಸಾಯನ ವಿಜ್ಞಾನ 


ನೀರಿನ ಅಣುಗಳ ಸಮುದಾಯದಲ್ಲಿ ಹೈಡ್ರೋಜನ್‌ ಪರಮಾಣುವು ಒಂದು ನೀರಿನ 
ಅಣುವಿನ ಆಕ್ಷಿಜನ್‌ಗೆ ಸಹಸಂಯೋಗ ಬಂಧದ ಮೂಲಕ ಮತ್ತೊಂದು ನೀರಿನ ಅಣುವಿನ 
ಆಕ್ಷಿಜನ್‌ಗೆ ಹೈಡ್ರೋಜನ್‌ ಬಂಧದ ಮೂಲಕ ಬಂಧಿತವಾಗಿರುತ್ತದೆ. 


#5 48-848-8 
----H—F---- H—F---- H—F---- 


ಹೈಡ್ರೋಜನ್‌ ಬಂಧ (ಗ-೯ನಲ್ಲಿ) 


H H H 
-8| # -8| # -8| # 
Kk chide Ky 
“H 


H H 
ಹೈಡ್ರೋಜನ್‌ ಬಂಧ (ಅಮೋನಿಯಾದಲ್ಲಿ) 


ಹೈಡ್ರೋಜನ್‌ ಬಂಧವನ್ನು ಚುಕ್ಕಿ ರೇಖೆಯಿಂದ ಗುರ್ತಿಸುತ್ತಾರೆ. ಹೈಡ್ರೋಜನ್‌ 
ಬಂಧದ ಉದ್ದ ಸಹಸಂಯೋಗ ಬಂಧಕ್ಕಿಂತ ಅಧಿಕ. 

ಇದೇ ರೀತಿಯ ಹೈಡ್ರೋಜನ್‌ ಬ೦ಧಗಳು ಅಮೋನಿಯಾ ಮತ್ತು ಹೈಡ್ರೋಜನ್‌ 
ಫ್ಲೂರೈಡ್‌ಗಳಲ್ಲೂ ಇರುತ್ತವೆ. 

ಹೈಡ್ರೋಜನ್‌ ಬಂಧದ ಪರಿಣಾಮವಾಗಿ ನೀರು, ಅಮೋನಿಯಾ ಮತ್ತು ಹೈಡ್ರೋಜನ್‌ 
ಫ್ಹೂರೈಡ್‌ಗಳು ಸಾಂಘಿಕ ಅಣುಗಳ (Associated Molecules) ರೂಪದಲ್ಲಿ ಇರುತ್ತವೆ. 

ಹೈಡ್ರೋಜನ್‌ ಬಂಧದಲ್ಲಿ ಎರಡು ಬಗೆ - 

1) ಅಂತರಾಣ್ಣಿಕ ಹೈಡ್ರೋಜನ್‌ woಧ - (Inter molecular hydrogen bonding) 

2) ಅಣ್ಣ್ವಾಂತರಿಕ ಹೈಡ್ರೋಜನ್‌ ಬ೦ಧ - (Intra molecular hydrogen bonding) 


ಕ ಅಂತರಾಣ್ಣಿಕ ಹೈಡ್ರೋಜನ್‌ ಬಂಧ 

ಒಂದು ಅಣುವಿನ ಗ್ಹಔ ಪರಮಾಣುವಿಗೂ ಮತ್ತೊಂದು ಅಣುವಿನ ೦ 
ಪರಮಾಣುವಿಗೂ ಮಧ್ಯೆ ಹೈಡ್ರೋಜನ್‌ ಬಂಧ ಏರ್ಪಟ್ಟರೆ, ಅಂತಹ ಹೈಡ್ರೋಜನ್‌ 
ಬಂಧಕ್ಕೆ ಅಂತರಾಣ್ಣಿಕ ಹೈಡ್ರೋಜನ್‌ ಬಂಧ ಎನ್ನುವರು. 

ಉದಾ: ಪ್ಯಾರಾ ನೈಟ್ರೋಫೀನಾಲ್‌ನಲ್ಲಿ ಇಂತಹ ಹೈಡ್ರೋಜನ್‌ ಬಂಧಗಳು ಇವೆ. 


ON ದ್‌ 
| ಯಿ ps 
೦ 0 
ಅಂತರಾಣ್ಣಿಕ ಹೈಡ್ರೋಜನ್‌ ಬಂಧ 


ಮೆಟಾನೈಟ್ರೋಫೀನಾಲಿನಲ್ಲೂ ಅಂತರಾಣ್ಣಿಕ ಹೈಡ್ರೋಜನ್‌ ಬಂಧಗಳಿವೆ. 


ರಾಸಾಯನಿಕ ಬಂಧಗಳು 115 


| ಸರ 


ಅಂತರಾಣ್ಣಿಕ ಹೈಡ್ರೋಜನ್‌ ಬಂಧ 


ಅಂತರಾಣ್ಣಿಕ ಹೈಡ್ರೋಜನ್‌ ಬಂಧಗಳಿಂದ ಅಣುಗಳ ನಡುವೆ ಆಕರ್ಷಣೆ ಹೆಚ್ಚಾಗುತ್ತದೆ. 
ಅವುಗಳನ್ನು ಬೇರ್ಪಡಿಸಲು ಬೇಕಾಗುವ ಶಾಖ ಶಕ್ತಿ ಹೆಚ್ಚು. ಆದ್ದರಿಂದ 
ಪ್ಯಾರಾನೈಟ್ರೋಫೀನಾಲ್‌ ಮತ್ತು ಮೆಟಾನೈಟ್ರೋಫೀನಾಲ್‌ಗಳು ಅಧಿಕ ಕುದಿಬಿ೦ದುಗಳನ್ನು 
ಹೊಂದಿವೆ. 


2. ಅಣ್ಣಾಂತರಿಕ ಹೈಡ್ರೋಜನ್‌ ಬಂಧ 

ಅಣುವಿನ ಒಳಗೇ (ಆ೦ಂತರ್ಯದಲ್ಲೇ) ಹೈಡ್ರೋಜನ್‌ ಪರಮಾಣುವಿಗೂ ಮತ್ತು 
ಆಕ್ಸಿಜನ್‌ ಪರಮಾಣುವಿಗೂ ಮಧ್ಯೆ ಹೈಡ್ರೋಜನ್‌ ಬಂಧ ಏರ್ಪಟ್ಟರೆ, ಅಂತಹ 
ಹೈಡ್ರೋಜನ್‌ ಬಂಧಕ್ಕೆ ಅಣ್ಣಾಂತರಿಕ ಹೈಡ್ರೋಜನ್‌ ಬಂಧ ಎನ್ನಲಾಗುವುದು. ಈ 
ಬ೦ಧವಿದ್ದರೆ ಅಣುಗಳ ಮಧ್ಯೆ ಕೇವಲ ವಾನ್‌ ಡರ್‌ ವಾಲ್ಲನ ಆಕರ್ಷಣೆ ಮಾತ್ರ 
ಇರುತ್ತದೆ. ಆದ್ದರಿಂದ ಇಂತಹ ಅಣುಗಳನ್ನು ಹೊಂದಿರುವ ಸಂಯುಕ್ತಗಳಿಗೆ ಕುದಿ 
ಬಿಂದು ಕಡಿಮೆ ಇರುತ್ತದೆ. 


ಉದಾ: 
ಅಣ್ವಾಂತರಿಕ ಹೈಡ್ರೋಜನ್‌ ಬಂಧ 


ಪ್‌ ಜು 
[ತೆ 
ಜಾ 

ಗಮನಿಸಿ: ನೈಟ್ರೋಫೀನಾಲ್‌ಗಳಲ್ಲಿ ಆರ್ಥೊೋನೈಟ್ರೋಫೀನಾಲ್‌ ಹೆಚ್ಚು 
ಆವಿಶೀಲವಾಗಿದೆ. 
ನೀರಿನ ಅಸಾಧಾರಣ ಲಕ್ಷಣಗಳು (Unusual Properties) 

1. ಕುದಿಬಿಂದು (Boiling Point): H;0, 115, H;Se, 11,76 ಇವುಗಳು 16ನೇ 
ಗುಂಪಿನ ಧಾತುಗಳ ಹೈಡ್ರೆ ಪಡುಗಳು: ಈ ಸಮಾನ ರೂಪೀ (0088600) ಸ೦ಯುಕ್ತಗಳಲ್ಲಿ 
ಅಣುರಾಶಿ ಹೆಚ್ಚಿದಂತೆ ಕುದಿಬಿಂದು ಹೆಚ್ಚುತ್ತಾ ಹೋಗುತ್ತದೆ. ಆದ್ದರಿಂದ ನೀರಿನ ಕುದಿಬಿಂದು 
ದ್ರವ ಹೈಡ್ರೋಜನ್‌ ಸಲ್ಪೈಡಿಗಿಂತ ಕಡಿಮೆ ಇರಬೇಕಾಗಿತ್ತು ಮತ್ತು ಈ ಗುಂಪಿನ 


116 ರಸಾಯನ ವಿಜ್ಞಾನ 


ಸಂಯುಕ್ತಗಳಲ್ಲಿಯೇ ಅದು ಹೆಚ್ಚು ಆವಿಶೀಲವಾಗಿರಬೇಕಿತ್ತು. : 

ಆದರೆ ನೀರಿನ ಕುದಿಬಿಂದು ಈ ಗುಂಪಿನಲ್ಲಿಯೇ ಅತ್ಯಂತ ಹೆಚ್ಚಾಗಿದೆ ಎಂದರೆ 
ನೀರು ಅಸಾಮಾನ್ಯ ಅಧಿಕ ಕುದಿಬಿಂದುವನ್ನು ಹೊಂದಿದೆ ಎಂದರ್ಥ. ಈ ಅಸಾಧಾರಣ 
ಗುಣಕ್ಕೆ ಅ೦ತರಾಣ್ತಿಕ ಹೈಡ್ರೋಜನ್‌ ಬಂಧ ಕಾರಣವಾಗಿದೆ. ಈ ಬ೦ಧದ ದೆಸೆಯಿಂದ 
ನೀರು ಸಾಂಘಿಕ ಅಣುಗಳ ಸಮುದಾಯದಿಂದ ಕೂಡಿದೆ. ನೀರನ್ನು ಆವಿಯ ರೂಪಕ್ಕೆ 
ಪರಿವರ್ತಿಸಲು ಅದರಲ್ಲಿರುವ ಅನಂತ ಸಂಖ್ಯೆಯ ಹೈಡ್ರೋಜನ್‌ ಬಂಧಗಳನ್ನು 
ಒಡೆಯಬೇಕು. ಅದಕ್ಕಾಗಿ ಹೆಚ್ಚಿನ ಶಾಖ ಶಕ್ತಿಯನ್ನು ಒದಗಿಸಬೇಕು. ಆದ್ದರಿ೦ದ ನೀರಿನ 
ಕುದಿಬಿಂದು ಅಸಹಜ ರೀತಿಯಲ್ಲಿ ಅಧಿಕವಾಗಿದೆ. 

(ಹೈಡ್ರೋಜನ್‌ ಬಂಧ ಇಲ್ಲದೇ ಹೋಗಿದ್ದರೆ ನೀರು ಸಾಮಾನ್ಯ ತಾಪದಲ್ಲಿ ಅನಿಲ 
ರೂಪದಲ್ಲಿ (ಗೆ;$ ನಂತೆ) ಇರುತ್ತಿತ್ತು ಆಗ ಭೂಮಿಯ ಮೇಲೆ ದ್ರವರೂಪದ ನೀರು 
ಇರುತ್ತಿರಲಿಲ್ಲ. ಆಗ ಜೀವ ಕೋಟಿಯೂ ಇರುತ್ತಿರಲಿಲ್ಲ! ಅಂದರೆ ಹೈಡ್ರೋಜನ್‌ ಬಂಧವು 
ಜೀವ ಕೋಟಿಯ ಉಳಿವಿಗೆ ಒಂದು ನಿಸರ್ಗದತ್ತ ವರ ಎನ್ನಬಹುದು) 

ದ್ರವ ಹೈಡ್ರೋಜನ್‌ ಸಲ್ಫೈಡಿನಲ್ಲಿ ಹೈಡ್ರೋಜನ್‌ ಬ೦ಧವಿರುವುದಿಲ್ಲ. ಯಾವುದೇ 
ಎರಡು ೫15 ಅಣುಗಳ ನಡುವೆ ಅತಿ ದುರ್ಬಲವಾದ ವಾನ್‌ ಡರ್‌ ವಾಲ್‌ನ 
ಆಕರ್ಷಣ ಶಕ್ತಿ ಇರುತ್ತದೆ. ಸಾಮಾನ್ಯ ತಾಪದಲ್ಲಿಯೇ ಈ ಆಕರ್ಷಣ ನಶಿಸುವುದರಿಂದ 
ಹೈಡ್ರೋಜನ್‌ ಸಲ್ಫೈಡ್‌ ಅತಿ ಕಡಿಮೆ ಕುದಿಬಿ೦ದುವನ್ನು ಹೊಂದಿದೆ ಹಾಗೂ ಸಾಮಾನ್ಯ 
ತಾಪದಲ್ಲಿ ಅದು ಅನಿಲವಾಗಿದೆ. 


2. ಮಂಜುಗಡ್ಡೆಯು ನೀರಿನಲ್ಲಿ ತೇಲುವುದು 

ಮಂಜುಗಡ್ಡೆಯಲ್ಲಿ ಎಲ್ಲಾ ೫,೦ ಅಣುಗಳೂ ಅಂತರಾಣ್ಣಿಕ ಹೈಡ್ರೋಜನ್‌ ಬಂಧಗಳ 
ಮೂಲಕ ಅಚಲ ಸ್ಥಿತಿಯಲ್ಲಿ, ಕ್ರಮಬದ್ಧವಾಗಿ ಜೋಡಣೆಗೊಂಡಿವೆ. ಪ್ರತಿ ಆಕ್ಸಿಜನ್‌ 
ಪರಮಾಣುವೂ ಚತುರ್ಮುಖೀಯ ರೀತಿಯಲ್ಲಿ ನಾಲ್ಕು ಹೈಡ್ರೋಜನ್‌ ಪರಮಾಣುಗಳಿಂದ 
ಆವರಿಸಲ್ಪಟ್ಟಿದೆ. ಇವುಗಳಲ್ಲಿ ಎರಡು ಹೈಡ್ರೋಜನ್‌ ಪರಮಾಣುಗಳು ಆಕ್ಸಿಜನ್‌ 
ಪರಮಾಣುವಿಗೆ ಸಹಸಂಯೋಗ ಬಂಧಗಳ ಮೂಲಕವೂ ಉಳಿದ ಎರಡು ಹೈಡ್ರೋಜನ್‌ 
ಪರಮಾಣುಗಳು ಹೈಡ್ರೋಜನ್‌ ಬಂಧಗಳ ಮೂಲಕವೂ ಬಂಧಿತವಾಗಿವೆ. ಈ ರೀತಿಯ 
ಚತುರ್ಮುಖೀಯ ರಚನೆಯು ಎಲ್ಲಾ ದಿಕ್ಕುಗಳಲ್ಲಿಯೂ ವ್ಯಾಪಿಸಿ ಮಂಜುಗಡ್ಡೆಯಲ್ಲಿ 
ಜೇನು ಹುಟ್ಟಿನಾಕಾರದ ಅಥವಾ ಪಂಜರದಂತಹ ರಚನೆ ಉಂಟಾಗುವುದು. ಈ 
ರಚನೆಯಲ್ಲಿ ಷಡ್ಗುಜೀಯ ರಂಧ್ರಗಳಿರುತ್ತವೆ. ಈ ವಿಶಿಷ್ಟ ರಚನೆಯಿಂದಾಗಿ ಮಂಜುಗಡ್ಡೆಯ 
ಗಾತ್ರ ಹೆಚ್ಚುವುದು ಹಾಗೂ ಸಾಂದ್ರತೆ ಕಡಿಮೆಯಾಗುವುದು. 

ಮಂಜುಗಡ್ಡೆ ಕರಗಿದಾಗ ಅನೇಕ ಹೈಡ್ರೋಜನ್‌ ಬಂಧಗಳು ಒಡೆಯುವುವು. 1೦ 
ಅಣುಗಳ ಜೋಡಣೆಯಲ್ಲಿದ್ದ ಕ್ರಮಬದ್ಧತೆ ಹಾಗೂ ಷಡ್ಭ್ಫುಜೀಯ ರಂಧ್ರಗಳು ನಾಶ 
ಹೊಂದಲು ಆರಂಭಿಸುವುವು. ಆಗ ಗೈ೦ ಅಣುಗಳ ಗುಂಪುಗಳು ಪರಸ್ಪರ ಸಮೀಪಿಸಿ 
ಗಾತ್ರವು ಕಡಿಮೆಯಾಗುವುದು. ನೀರಿನ ಸಾಂದ್ರತೆ ಹೆಚ್ಚಾಗುವುದು. 


ರಾಸಾಯನಿಕ ಬಂಧಗಳು 117 


3. ನೀರಿಗೆ 4೭ ತಾಪದಲ್ಲಿ ಗರಿಷ್ಠ ಸಾಂದ್ರತೆ ಇರುವುದು 

ನೀರಿನ ತಾಪವು 00೧ ನಿಂದ ಮೇಲೇರುತ್ತಾ ಹೋದಂತೆ ಹೆಚ್ಚು ಹೆಚ್ಚು ಹೈಡ್ರೋಜನ್‌ 
ಬಂಧಗಳು ಒಡೆಯುವುವು. ಆಗ ನೀರಿನ ಅಣುಗಳ ಗುಂಪುಗಳು ಪರಸ್ಪರ ಸನಿಹಕ್ಕೆ 
ಬರುತ್ತಾ ಹೋಗುವುದರಿಂದ ನೀರಿನ ಸಾಂದ್ರತೆಯು ಹೆಚ್ಚುತ್ತಾ ಹೋಗುವುದು. ;(€ 
ತಾಪದಲ್ಲಿ ನೀರಿಗೆ ಗರಿಷ್ಠ ಸಾಂದ್ರತೆ ಇರುವುದು. 

ತಾಪವು 4೭ ಗಿಂತ ಮೇಲೇರಿದಾಗ, ಹೈಡ್ರೋಜನ್‌ ಬಂಧಗಳ ಒಡೆಯುವಿಕೆಯಿಂದ 
ಉಂಟಾಗುವ ಗಾತ್ರಸಂಕೋಚನದ ಪರಿಣಾಮಕ್ಕಿಂತ ತಾಪದ ಏರಿಕೆಯಿಂದಾಗುವ 


ಗಾತ್ರವಿಕಸನದ ಪರಿಣಾಮವು ಅಧಿಕಗೊಂಡು ಗಾತ್ರವು ಹೆಚ್ಚುತ್ತಾ ಹೋಗುವುದು ಹಾಗೂ 
ಸಾಂದ್ರತೆಯು ಕಡಿಮೆಯಾಗುವುದು. 


ವಾನ್‌ ಡರ್‌ ವಾಲ್ಫ್‌ನ ಆಕರ್ಷಣ ಬಲಗಳು 

ಯಾವುದೇ ವಸ್ತುವಿನ ಎರಡು ಅಣುಗಳ ಮಧ್ಯೆ ಇರಬಹುದಾದ ಆಕರ್ಷಣೆಯನ್ನು 
ನಿರ್ಲಕ್ಷಿಸಲಾಗದು ಎಂಬುದನ್ನು ಮೊದಲು ಪ್ರತಿಪಾದಿಸಿದವನು ವಾನ್‌ ಡರ್‌ ವಾಲ್‌, 
ಆದ್ದರಿಂದ ಅಂತಹ ಆಕಷ ರ್ಷಣಗೆ ಕಾರಣವಾದ ಬಲಗಳನ್ನು ವಾನ್‌ ಡರ್‌ ವಾಲ್‌ನ 
ಆಕರ್ಷಣಾ ಬಲಗಳು ಎಂದು ಕರೆಯಲಾಗಿದೆ. ಇವುಗಳು ಸ ಸಹವೇಲೆನ್ಹೀಯ ಬಂಧಗಳ 
ಶೇಕಡಾ 1ರಿಂದ 10ರಷ್ಟು ಬಲವನ್ನು ಮಾತ್ರ ಹೊಂದಿರಬಹುದಾದ ದುರ್ಬಲ 
ಬಲಗಳಾಗಿವೆ. 

ನ್ಯೂಕ್ಲಿಯಸ್‌ ಅಥವಾ ನ್ಯೂಕ್ಷಿಯಸ್‌ಗಳ ಸುತ್ತ ಇರುವ ಇಲೆಕ್ಟ್ರಾನ್‌ ಮೋಡದಲ್ಲಿ 
ಆಗಾಗ್ಗೆ ಉಂಟಾಗಬಹುದಾದ ಅಸಮ್ಮಿತಿ ಹಂಚಿಕೆಯಿಂದ ಅಣುವಿನಲ್ಲಿ “ದ್ವಿಧ್ರುವ'ಗಳು 
ಕಾಣಿಸಿಕೊಳ್ಳುತ್ತವೆ. ಇವುಗಳನ್ನು “ಕ್ಷಣಿಕ ದ್ವಿಧ್ರುವ' (Instantaneous 610010)ಗಳೆನ್ನುವರು. 
ಈ ದ್ವಿಧ್ರುವಗಳು ಪಕ್ಕದ ಅಣುಗಳಲ್ಲಿ ಧ್ರುವೀಕರಣವನ್ನುಂಟುಮಾಡಿ "ಪ್ರೇರಿತ ದ್ವಿಧ್ರುವ' 
(Induced dipole)ಗಳನ್ನು ಉ೦ಟುಮಾಡುವುವು. ಕ್ಷಣಿಕ ದ್ವಿಧ್ರುವದ ಧನ ತುದಿಯ 
ಮತ್ತು ಪ್ರೇರಿತ ದ್ವಿಧುವದ ಯಣ ತುದಿಯ ಮಧ್ಯೆ ಉಂಟಾಗುವ ಆಕರ್ಷಣೆಯೇ 
ವಾನ್‌ ಡರ್‌ ವಾಲ್‌ನ ಆಕರ್ಷಣ ಬಲ ಎನಿಸುವುದು. 

ಉದಾ: 


1. ಶುಷ್ಠ ಮಂಜುಗಡ್ಡೆ (ಘನ ೦೦,)ಯಲ್ಲಿ ೦೦, ಅಣುಗಳ ಮಧ್ಯೆ ಇರುವ ಆಕರ್ಷಣೆ. 
2. ಘನ ಅಯೋಡಿನ್‌ನಲ್ಲಿ 1, ಅಣುಗಳ ಮಧ್ಯೆ ಇರುವ ಆಕರ್ಷಣೆ. 
3. ಗ್ರಾಫೈಟ್‌ನಲ್ಲಿ ಎರಡು ಪದರಗಳ ಮಧ್ಯೆ ಇರುವ ಆಕರ್ಷಣೆ. 


ಅಣುಗಳ ರಾಶಿ ಮತ್ತು ವಸ್ತುಗಳ ಭೌತ ಸ್ಥಿತಿಗಳ ಮೇಲೆ 
ವಾನ್‌ ಡರ್‌ ವಾಲ್‌ನ ಬಲಗಳ ಅವಲಂಬನೆ 
ಅಣುಗಳ ರಾಶಿ ಹೆಚ್ಚಿದಷ್ಟೂ ವಾನ್‌ ಡರ್‌ ವಾಲ್ಡ್‌ನ ಬಲಗಳು ಹೆಚ್ಚು ು ದೃಢಗೊಳ್ಳುವುವು. 


ಆ ಬಲಗಳನ್ನು ಒಡೆದು ಅಣುಗಳನ್ನು ಬೇರ್ಪಡಿಸಲು ಹೆಚ್ಚಿನ ಶಾಖಶಕ್ತಿಯ ಅಗತ್ಯ 
ಬೀಳುತ್ತದೆ. ಕುದಿಬಿರಲು ಹೆಚ್ಚಾಗುತ್ತದೆ. 


118 ರಸಾಯನ ವಿಜ್ಞಾನ 


ಉದಾ: ಬ್ರೋಮಿನ್‌ಗಿ೦ತ ಅಯೋಡಿನ್‌ನ ಅಣುರಾಶಿ ಅಧಿಕವಾಗಿರುತ್ತದೆ. ಆದ್ದರಿಂದ 


ಅಯೋಡಿನ್‌ನಲ್ಲಿ ವಾನ್‌ ಡರ್‌ ವಾಲ್ಡ್‌ನ ಆಕರ್ಷಣ ಬಲಗಳು ಬ್ರೋಮಿನ್‌ಗಿಂತ 
ಅಧಿಕವಾಗಿರುತ್ತವೆ. ಆದ್ದರಿ೦ದ ಸಾಧಾರಣ ತಾಪದಲ್ಲಿ ಅಯೋಡಿನ್‌ ಫನ ಸ್ಥಿತಿಯನ್ನು 
ಹೊಂದಿದೆ. ಬ್ರೋಮಿನ್‌ ದ್ರವರೂಪದಲ್ಲಿದೆ. 


ವಸ್ತುಗಳ ಭೌತ ಸ್ಥಿತಿಯ ಮೇಲೂ ವಾನ್‌ ಡರ್‌ ವಾಲ್ಗ್‌ನ ಆಕರ್ಷಣೆ 


. ಅವಲಂಬಿಸಿರುತ್ತದೆ. ವಸ್ತು ಘನ ರೂಪದಲ್ಲಿದ್ದಾಗ ಅಣುಗಳ ನಡುವಿನ ಅಂತರ ಕಡಿಮೆ 
ಇರುತ್ತದೆ. ವಾನ್‌ ಡರ್‌ ವಾಲ್ಡ್‌ನ ಆಕರ್ಷಣೆ ಹೆಚ್ಚು ಇರುತ್ತದೆ. ವಸ್ತು ಅನಿಲರೂಪದಲ್ಲಿದ್ದಾಗ 
ಅಣುಗಳ ನಡುವಿನ ಅಂತರ ಹೆಚ್ಚು, ವಾನ್‌ ಡರ್‌ ವಾಲ್ಡ್‌ನ ಆಕರ್ಷಣೆ ಕಡಿಮ. 


ANH ಜಾಣ ಣ್‌ ಕ್‌ 


ಪ್ರಶ್ನೆಗ ಳು 


. ಒ೦ದು ಅಂಕದ ಪ್ರಶ್ನೆಗಳು 


ಪ್ರಮುಖವಾದ ಎರಡು ಬಂಧಗಳನ್ನು ಹೆಸರಿಸಿ. 

ಪೊಟ್ಯಾಸಿಯಮ್‌ ಕ್ಲೋರೈಡಿನಲ್ಲಿರುವ ಬಂಧ ಯಾವುದು? 

ಕ್ಲೋರಿನ್‌ ಅಣುವಿನಲ್ಲಿರುವ ಬಂಧ ಯಾವುದು? 

ವಿದ್ಯುತ್‌ ಸಂಯೋಗತ್ವ ಎಂದರೇನು? 

ಸೋಡಿಯಮ್‌ ಕ್ಷೋರೈಡಿನಲ್ಲಿ ಕ್ಲೋರಿನ್‌ನ ವಿದ್ಯುತ್‌ ಸ೦ಯೋಗತ್ವ ಎಷ್ಟು? 
ಸಿಗ್ಮ ಬಂಧ ಎಂದರೇನು? 

ಪೈ ಬಂಧ ಎಂದರೇನು? 


. ಹೈಡ್ರೋಜನ್‌ ಅಣುವಿನಲ್ಲಿರುವ ಸಿಗ್ಮ ಬಂಧ ಯಾವುದು? 


(ಉತ್ತರ : -8$-5- ಸಿಗ್ಮ ಬಂಧ) 
ಕಾರ್ಬನ್ನಿನ ಉದ್ರಿಕ್ತ ಸ್ಥಿತಿಯ ಇಲೆಕ್ಟ್ರಾನ್‌ ವಿನ್ಯಾಸವನ್ನು ಬರೆಯಿರಿ. . ' 


. ಸಂಕರಣ ಎಂದರೇನು? 
. ಮೀಥೇನ್‌ ಅಣುವಿನ ಆಕಾರ ಯಾವುದು? 
. ಈಥೇನ್‌ನಲ್ಲಿ ಕಾರ್ಬನ್‌ ೦ಶಾವ ಬಗೆಂತು ಸಂಕರಣ ಕಕ್ಷಕಗಳನ್ನು 


ಉಪಯೋಗಿಸಿಕೊಂಡಿದೆ? 


. ಅಸಿಟಿಲೀನ್‌ ಅಣುವಿನಲ್ಲಿ ಕಾರ್ಬನ್‌ ಪರಮಾಣುಗಳ ಮಧ್ಯೆ ಇರುವ ಬಂಧದಲ್ಲಿ 


ಎಷ್ಟು ಸಿಗ್ಮ ಮತ್ತು ಪೈ ಬಂಧಗಳಿವೆ? 


. ನೀರು ಯಾವ ತಾಪದಲ್ಲಿ ಗರಿಷ್ಠ ಸಾಂದ್ರತೆಯನ್ನು ಹೊಂದಿರುವುದು? 
. ಅಷ್ಟಕ ನಿಯಮ ಎಂದರೇನು? 

. ನೀರಿನಲ್ಲಿರುವ ॥H-0-॥ ಬ೦ಧಕೋನ ಎಷ್ಟು? 

. ಹೈಡ್ರೋಜನ್‌ ಬಂಧ ಎಂದರೇನು? 

. ಸಹಯೋಜಕ ಬಂಧ ಎಂದರೇನು? 

. ಇಥೆನೋಲ್‌ ನೀರಿನಲ್ಲಿ ವಿಲೀನವಾಗಲು ಕಾರಣವೇನು? 


20. ಸಹಯೋಜಕ ಬಂಧವನ್ನು ಹೊಂದಿರುವ ಒಂದು ಅಣುವನ್ನು ಹೆಸರಿಸಿ. 


ರಾಸಾಯನಿಕ ಬಂಧಗಳು 119 


11. ಎರಡು ಅಂಕದ ಪ್ರಶ್ನೆಗಳು 


|, 


ಆ ಯ ಓಂ MN 


ಸೋಡಿಯಮ್‌ ಕ್ಲೋರೈಃ ಡನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಅಯಾನಿಕ 
ಬಂಧ ರಚನೆಯಾಗುವುದನ್ನು ವಿವರಿಸಿ. 


 ಅಯಾನಿಕ ಬಂಧ ಯಾವ ಸಂದರ್ಭದಲ್ಲಿ ರಚನೆಯಾಗುವುದು? 


ನೀರಿಗೆ ಅಸಾಮಾನ್ಯ ಕುದಿಬಿಂದು ಇರಲು ಕಾರಣವನ್ನು ವಿವರಿಸಿ. 
ಮೀಥೇನ್‌ SEN ಚತುರ್ಮುಖೀಯ ಆಕೃತಿ ಬೆ ಕಾರಣವೇನು? ವಿವರಿಸಿ. 


. ಪ್ಯಾರಾ ನೈಟ್ರೋಫೀನಾಲಿಗಿಂಥ ಆರ್ಥೋನೈಟ್ರೋಫೀನಾಲ್‌ ಹೆಚ್ಚು ಆವಿಶೀಲ 


ವಾಗಿರಲು ಕಾರಣವನ್ನು ವಿವರಿಸಿ. 

ಮಂಜುಗಡ್ಡೆಯು ನೀರಿನಲ್ಲಿ ತೇಲಲು ಕಾರಣವೇನು? 

ಕ್ಲೋರಿನ್‌ 'ಅಧುವೀಯ ಮತ್ತು ಹೈಡ್ರೋಜನ್‌ ಕ್ಲೋರೈಡ್‌ ಧುವೀಯವಾಗಿರಲು 
ಕಾರಣವೇನು? 

ನೀರಿನ ಎರಡು ಅಪಸಾ ಸಾಮಾನ್ಯ ಗುಣಗಳನ್ನು ಹೆಸರಿ 

ಅಮೋನಿಯಮ್‌ ಅಯಾನು ಹೇಗ SENS ವಿವರಿಸಿ. 


. ಜಾಲಕ ಶಕ್ತಿ ಮತ್ತು ಜಲೀಕರಣ ಶಕ್ತಿ ಎಂದರೇನು? 
. sp. sp’? ಮತ್ತು $p' ಸಂಕರಣಕ್ಕೊಳಗಾಗುವ ಅಣುಗಳ ಆಕೃತಿಗಳೇನು? 


111. ನಾಲ್ಕು ಅಂಕದ ಪ್ರಶ್ನೆಗಳು 


ಹಿ 


nm ಹಾಟ 


ಬೋರಾನ್‌ ಸೂತ್ರ ಉದಾಹರಣೆಯಾಗಿ ತೆಗೆದುಕೊಂಡು $p” ಸಂಕರಣ 
ಮತ್ತು ಬಂಧ ರಚನೆಯನ್ನು ವಿವರಿಸಿ. 


. ನೀರಿನ ಅಣುರಚನೆಯನ್ನು ವಿವರಿಸಿ. 


ಅಮೋನಿಯಾದ ಅಣುರಚನೆಯನ್ನು ವಿವರಿಸಿ. 

ಬಾರ್ನ್‌-ಹೇಬರ್‌ನ ಚಕ್ರದ ಸಹಯ ಎಡ ೫೩೮1 ರೂಪಣೆಯಾಗುವುದನ್ನು ವಿವರಿಸಿ. 
2 ಸಂಕರಣವನ್ನು ವಿವರಿಸಿ. $p” ಕಕ್ಷಕಗಳನ್ನು ಉಪಯೋಗಿಸಿಕೊಂಡು ಎಧಥಿಲೀನ್‌ 

ಅಣುವಿನಲ್ಲಿ ಬಂಧಗಳು ರೂಪುಗೊಳ್ಳುವುದನ್ನು ವಿವರಿಸಿ. 


ಹೈಡ್ರೋಜನ್‌ ಬಂಧದ ಆಧಾರದ ಮೇಲೆ ನೀರಿನ ಅಪಸಾಮಾನ್ಯ ಗುಣಗಳನ್ನು 
ವಿವರಿಸಿ. 


20 ಮತ್ತು NH; ಅಣುಗಳ ಉದಾಹರಣೆಗಳೊಂದಿಗೆ ವೇಲೆನ್ಸಿ ಕಕ್ಷಕ ಇಲೆಕ್ಟ್ರಾನ್‌ 
ಯುಗ್ಮ ವಿಕರ್ಷಣ ಸಿದ್ಧಾಂತವನ್ನು ವಿವರಿಸಿ. 


Qu 


120 ರಸಾಯನ ವಿಜ್ಞಾನ 


ಅಧ್ಯಾಯ — 8 


ಖಚಿತಾನುಪಾತತೆ (Stoichiometry) 


ರಾಸಾಯನಿಕ ಕ್ರಿಯೆಗಳಲ್ಲಿ ಧಾತುಗಳು ಅಥವಾ ಸಂಯುಕ್ತಗಳು ನಿಶ್ಚಿತವಾದ ರಾಶಿ 
ಅಥವಾ ಗಾತ್ರಗಳಲ್ಲಿ ಪರಸರ ಸಂಯೋಜಿಸುತ್ತವೆ. ಸಂತುಲಿತ ರಾಸಾಯನಿಕ ಕ್ರಿಯೆಗಳ 
ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳ ಪರಿಮಾಣಾತ್ಮಕ ಅಧ್ಯಯನವನ್ನು 
"ಖಚಿತಾನುಪಾತೀಯ ಅಧ್ಯಯನ' ಎನ್ನುವರು. ಈ ಬಗೆಯ ಅಧ್ಯಯನಕ್ಕೆ ಸಮಾನರಾಶಿ, 
ಪರಮಾಣುರಾಶಿ, ಅಣುರಾಶಿ, ಮೋಲ್‌, ಅವೊಗೆಡ್ರೋ ಸಂಖ್ಯೆ, ಮೋಲಾರ್‌ ಗಾತ್ರ- 
ಮುಂತಾದವುಗಳ ಸ್ಪಷ್ಟ ಪರಿಕಲ್ಪನೆಯ ಅಗತ್ಯತೆಯಿದೆ. 


ಧಾತುಗಳ ಸಮಾನರಾಶಿ (Equivalent Mass of Elements) 

ಧಾತುಗಳು ಪರಸ್ಪರ ಸಂಯೋಜಿಸಿ ಸಂಯುಕ್ತಗಳನ್ನು ನೀಡುವಾಗ, ಅವುಗಳ ರಾಶಿ 
ಪ್ರಮಾಣಗಳನ್ನು ಅವಲೋಕಿಸೋಣ. 1.008 8 ಹೈಡ್ರೋಜನ್‌ನೊಡನೆ ಪ್ರತ್ಯೇಕವಾಗಿ 
ಸ೦ಯೋಜಿಸಬಲ್ಲ ಆಕ್ಸಿಜನ್‌, ಕ್ಲೋರಿನ್‌, ಸೋಡಿಯಮ್‌ ಮತ್ತು ಮ್ಯಾಗ್ನೀಸಿಯಮ್‌ 
ಧಾತುಗಳ ರಾಶಿಗಳು ಕೆಳಕಂಡಂತಿವೆ. 


ಹೈಡ್ರೋಜನ್‌ 
1.008g 
ಆಕ್ಷಿಜನ್‌ ಕ್ಲೋರಿನ್‌ ಸೋಡಿಯಮ್‌ ಮ್ಯಾಗ್ನೀಸಿಯಮ್‌ 
8g 35.58 23g 128 


ಉದಾ: 1.0088 ಹೈಡ್ರೋಜನ್‌ 36.5 8 ಕ್ರೋರಿನ್‌ನೊಂದಿಗೆ ಸಂಯೋಜಿಸಿ ೮ 
ಕೊಡುತ್ತದೆ. 

1.008 g ಹೈಡ್ರೋಜನ್‌ 24 g ಮ್ಯಾಗ್ನೀಸಿಯಮ್‌ನೊಂದಿಗೆ ಸಂಯೋಜಿಸಿ ಗ 
ಕೊಡುತ್ತದೆ. ಅಂತೆಯೇ, ಇತರ ಸಂಯುಕ್ತಗಳಾಗುವಾಗ - 

88 ಆಕ್ಸಿಜನ್‌ 35.5 ; ಕ್ಲೋರಿನಿನೊಡನೆ, ಅಥವಾ 23 ಸೋಡಿಯಮ್‌ನೊಡನೆ, 
ಅಥವಾ 128 ಮ್ಯಾಗ್ಗೀಸಿಯಮ್‌ನೊಡನೆ ಸಂಯೋಜಿಸಬಲ್ಲದು. 

23 8 ಸೋಡಿಯಮ್‌ 35.5 ೬ ಕ್ಷೋರಿನಿನೊಡನೆ ಸಂಯೋಜಿಸಬಲ್ಲದು. ಆದ್ದರಿಂದ 
ಹೈಡ್ರೋಜನ್‌ನ ಸಮಾನರಾಶಿಯು 1.008. ಆದರೆ, ಆಕ್ಷಿಜನ್‌, ಕ್ಲೋರಿನ್‌, ಸೋಡಿಯಮ್‌ 


ಖಚಿತಾನುಪಾತತೆ 121 


ಮತ್ತು ಮ್ಯಾಗ್ಗಿ ೇಸಿಯಮ್‌ಗಳ ಸಮಾನರಾಶಿಗಳು ಅನುಕ್ರಮವಾಗಿ 8, 35.5, 23 ಮತ್ತು 
12 ತಗುತ್ತವೆ. ಅದನ್ನೇ ಹೀಗೆ ಬರೆಯಬಹುದು: 
ಗ 008 | ಹೈ ಡ್ರೋಜನ್‌ ೫ 8 ಆಕ್ಸಿಜನ್‌ ೬35.58 ಕ್ಲೋರಿನ್‌ ಎ 238 ಸೋಡಿಯಮ್‌ 
s 12g ಮ್ಯಾಗ್ಗಿ €ಸಿಯಮ್‌. 
ವ್ಯಾಖ್ಯೆ : ರಾಶಿ ರೀತ್ಯಾ 1.008 ಇಸ ಹೈಡ್ರೋಜನ್‌ ಅಥವಾ 8 ಭಾಗ ಆಕ್ಷಿಜನ್‌ 
ಅಥವಾ 35.5 ಭಾಗ ಕ್ಲೋರಿನ್‌ - ಇವುಗಳೊಡನೆ ಸಂಯೋಜಿಸಬಲ್ಲ ಅಥವಾ 
ಅವುಗಳನ್ನು ಸ೦ಯುಕ್ತಗಳಿಂದ ಪಲ್ಲಟಿಸಬಲ್ಲ ಧಾತುವಿನ ರಾಶಿಯನ್ನು ಅದರ, 
"ಸಮಾನರಾಶಿ' ಎನ್ನ! ಲಾಗುತ್ತದೆ. 
ಉದಾ: Mg ಧಾತುವು "ಉರಿದು 1! 0೦ ಉ೦ಟಾಗುವಾಗ, 248 ಮ್ಯಾಗ್ದೀಸಿಯಮ್‌ 
168 ಆಕ್ಸಿಜನ್‌ ಜೊತೆ ಸಂಯೋಜಿಸುತ್ತದೆ. ಆದ್ದರಿಂದ 88 ಆಕ್ಸಿಜನ್‌ (ಸಮಾನರಾಶಿ) 
ಜೊತೆ 128 ಮ್ಯಾಗ್ನೀಸಿಯಮ್‌ ವರ್ತಿಸುತ್ತದೆ. “ಲ್ಲಿ ಮ್ಯಾಗ್ನೀಸಿಯಮ್‌ನ ಸಮಾನ 
ರಾಶಿ 12 ಎಂದಾಯಿತಲ್ಲವೆ? 
ಗ್ರಾಮ್‌ ಸಮಾನರಾಶಿ (Gram Equivalent Mass) GEM : ಧಾತುವಿನ 
ಸಮಾನರಾಶಿಯನ್ನು ಗ್ರಾಮ್‌ಗಳಲ್ಲಿ ತಿಳಿಸಿದರೆ, ಅದನ್ನು ಧಾತುವಿನ "ಗ್ರಾಮ್‌ ಸಮಾನರಾಶಿ' 
ಎನ್ನುವರು. ಇಸಿ ಗ್ರಾಮ್‌ ಸಮಾನರಾಶಿಯ ವಸ್ತುವನ್ನು “ಒಂದು ಸಮಾನ" 
(1 co ಎನ್ನುವರು. 
ಉದಾ: ಮ್ಯಾಗ್ನೀಸಿಯಮ್‌ನ ಸಮಾನರಾಶಿ ಇ 12 
ಮ್ಯಾಗ್ನೀಸಿಯಮ್‌ನ ಗ್ರಾಮ್‌ ಸಮಾನರಾಶಿ ಇ 12 
128 ಮ್ಯಾಗ್ನೀಸಿಯಮ್‌ನಲ್ಲಿರುವ ಸಮಾನಗಳು ಇ 


ಸಮಾನರಾಶಿ, ಪರಮಾಣುರಾಶಿ ಮತ್ತು ವೇಲೆನ್ನಿಗಳ ಸಂಬಂಧ 
ಸಮಾನರಾಶಿ ೬ ವೇಲೆನ್ಸಿ - ಪರಮಾಣುರಾಶಿ 
. ಸಮಾನರಾಶಿ ಇ ಪರಮಾಣು ರಾಶಿ 
ವೇಲೆನ್ಸಿ 


ಸಮಾನರಾಶಿಯ ಚರಲಕ್ಷಣ 
ಧಾತುವಿನ ಪರಮಾಣುರಾಶಿಯು ನಿಶ್ಚಿತ ಬೆಲೆಯುಳ್ಳದ್ದು. ಆದರೆ ವೇಲೆನ್ನಿಯು 
ಬದಲಾಗಬಹುದು. ಆಗ ಚರವೇಲೆನ್ಸೀಯ ಧಾತುಗಳ ಸಮಾನರಾಶಿಯೂ 
ಬೇರೆಯಾಗುತ್ತದೆ. ಉದಾ: ಕಬ್ಬಿಣ (೫0), ತಾಮ್ರ (೮%) ಮುಂತಾದ ಲೋಹೀಯ 
ಧಾತುಗಳು ಒಂದಕ್ಕೂ ಹೆಚ್ಚು ಸಮಾನರಾಶಿಗಳನ್ನು ಪ್ರದರ್ಶಿಸುತ್ತವೆ. 
| ಕಬ್ಬಿಣವು ೯** (ಫೆರಸ್‌) ವೇಲೆನ್ಸಿ 2 ಮತ್ತು ೯*** (ಫೆರಿಕ್‌) ವೇಲೆನ್ಸಿ 3 ಸ್ಥಿತಿಗಳನ್ನು 
ತೋರಿಸುತ್ತದೆ. 


ಪರಮಾಣುರಾಶಿ 
. ಫೆರಸ್‌ (೯**) ಸ್ಥಿತಿಯಲ್ಲಿ ಕಬ್ಬಿಣದ ಸಮಾನರಾಶಿ ಇ ತೀಟ ಎಜೆ ಸ 
ವೇಲೆನ್ಸಿ 
ಜತ್ತೆ 


122 ರಸಾಯನ ವಿಜ್ಞಾನ 


55.85 
ಫೆರಿಕ್‌ (೧೬೯**) ಸ್ಥಿತಿಯಲ್ಲಿ ಕಬ್ಬಿಣದ ಸಮಾನರಾಶಿ ಎ 3 1862 


1. ತಾಮವು (ಉಊ" (ಕ್ಯೂಪಸ್‌) ಕ ವೇಲೆನ್ಸಿ 1 ಮತ್ತು ೧** (ಕ್ಯೂಪ್ರಿಕ್‌) ವೇಲೆನ್ಸಿ 2 
ಸ್ಥಿತಿಗಳನ್ನು ತೋರಿಸುತ್ತದೆ. 


. ಕ್ಯೂಪ್ರಸ್‌ (0%) ಸ್ಥಿತಿಯಲ್ಲಿ ತಾಮ್ರದ ಸಮಾನರಾಶಿ ಇ ಪರಮಾಣುರಾಶಿ_ 
ವೇಲೆನ್ಸಿ 
0354 _(354 
] 
ಕ್ಯೂಪ್ರಿಕ್‌ (೧॥**) ಸ್ಥಿತಿಯಲ್ಲಿ ತಾಮ್ರದ ಸಮಾನರಾಶಿ ಎ _ ಸರಮಾಣುರಾಶಿ 
ಥಿ ನು 
ವೇಲೆನ್ಸಿ 
954 (8 
ತ 


ಗಮನಿಸಿ: ವಸ್ತುವಿನ ಸಮಾನರಾಶಿಯು ನಿರ್ದಿಷ್ಟ ರಾಸಾಯನಿಕ ಕ್ರಿಯೆಗೆ 
ಸಂಬಂಧಿಸಿದುದಾಗಿದೆ. ಏಕೆಂದರೆ ಯಾವುದೇ ಪರಮಾಣುವಿನಿಂದ (ಅಥವಾ 
ಅಯಾನಿನಿಂದ) ವರ್ಗಾವಣೆಯಾಗುವ ಇಲೆಕ್ಟ್ರಾನ್‌ ಮೋಲ್‌ಗಳ ಸಂಖ್ಯೆ ಬೇರೆ ಬೇರೆ 
ಕ್ರಿಯೆಗಳಲ್ಲಿ ಬೇರೆ ಬೇರೆಯಾಗಿರುತ್ತದೆ. ಆದ್ದೆರಿಂದ ಪ್ರತಿಯೊಂದು ಕ್ರಿಯೆಯನ್ನೂ 
ಸ್ವತಂತ್ರವಾಗಿ (ಪ್ರತ್ಯೇಕವಾಗಿ) ಪರಿಗಣಿಸಿ ಅದರ "ಸಮಾನರಾಶಿಯನ್ನು ಲೆಕ್ಕ ಜಾಕಟೇಕುನ 


ಧಾತುಗಳ ಸಮಾನರಾಶಿಯನ್ನು ನಿರ್ಧರಿಸುವ ತತ್ಪಗಳು 

ಧಾತುಗಳ ಸಮಾನರಾಶಿಗಳನ್ನು ನಿರ್ಧರಿಸಲು ಹಲವು ಪ್ರಾಯೋಗಿಕ ವಿಧಾನಗಳಿವೆ. 
ಉದಾ:- 

1. ಆಕ್ಸೈಡ್‌ ವಿಧಾನ (ನೇರ ವಿಧಾನ ಮತ್ತು ಪರೋಕ್ಷ ವಿಧಾನ) 

ಹಸ ಕ್ಲೋರೈಡ್‌ ವಿಧಾನ 

3. ಹೈಡ್ರೋಜನ್‌ ಪಲ್ಲಟ ವಿಧಾನ 

4. ಅಂತರ್‌ ಪರಿವರ್ತನ ವಿಧಾನ 


1. ಆಕ್ಸೈಡ್‌ ವಿಧಾನ 

ಸ್ಥಿರ ಆಕ್ಟೈಡ್‌ ನೀಡುವ ಧಾತುಗಳ ಸಮಾನರಾಶಿಯನ್ನು ಈ ವಿಧಾನದಿಂದ 
ನಿರ್ಧರಿಸಬಹುದು. 1/8, Cu, Sn -ಇತ್ಯಾದಿ ಲೋಹಗಳನ್ನು ಸುಲಭವಾಗಿ ಅವುಗಳ 
ಆಕ್ಷೆ Jಡುಗಳಾಗಿ ಪರಿವರ್ತಿಸಿ, ಸಮಾನರಾಶಿಯನ್ನು ನಿರ್ಧರಿಸಬಹುದು. ಈ ವಿಧಾನದಲ್ಲಿ 
ನಿರ್ದಿಷ್ಟ ರಾಶಿಯ ಧಾತುವನ್ನು ಅದರ ಆಕ್ಷೆ ಡ್‌ ಆಗಿ ಪರಿವರ್ತಿಸಬೇಕು. ಉಂಟಾದ 
ಆಕ್ಟೈಡಿನ ರಾಶಿಯನ್ನು ಕಂಡುಹಿಡಿದು, 8 ಆಕ್ಷಿಜನ್‌ನೊಂದಿಗೆ ಸಂಯೋಜಿಸುವ 
ಧಾತುವಿನ ರಾಶಿಯನ್ನು ಲೆಕ್ಕ ಹಾಕಬೇಕು. ಅದು ಧಾತುವಿನ ಸಮಾನರಾಶಿ ಯಾಗಿರುತ್ತದೆ. 

ನೇರ ವಿಧಾನ: ಗೊತ್ತಾದ ರಾಶಿಯ ಶುದ್ಧ ಮ್ಯಾಗ್ನೀಸಿಯಮ್‌ ಲೋಹವನ್ನು ಗಾಳಿಯಲ್ಲಿ 
ಉರಿಸಿದಾಗ, ಅದು ನೇರವಾಗಿ ಮ್ಯಾಗ್ನೀಸಿಯಮ್‌ ಆಕ್ಷೈಡ್‌ ಆಗಿ ಪರಿವರ್ತಿತವಾಗುವುದು. 


2148 + ೦, --೨ 21/೬0 


ಖಚಿತಾನುಪಾತತೆ 123 


ಪರೋಕ ವಿಧಾನ : ತಾಮ್ರ (€ಂp)ದ ಸಮಾನರಾಶಿಯನ್ನು ಈ ವಿಧಾನದಿಂದ 
ಬ 
ನಿರ್ಧರಿಸಬಹುದು. ನಿರ್ದಿಷ್ಟ ರಾಶಿಯ ತಾಮ್ರವನ್ನು ನೈಟ್ರಿಕ್‌ ಆಮ್ಲದಲ್ಲಿ 


ವಿಲೀನಗೊಳಿಸುವರು. 


Cu + 4HNO, ---೨೮೬(೫೦,)) + 2೦, T +2H20 


ಕಾಪ್ಟರ್‌ ನೈಟ್ರೇಟಿನ ನೀಲಿ ದ್ರಾವಣವನ್ನು ಕುದಿಸಿ ಇಂಗಿಸಿದರೆ, ನೀರೆಲ್ಲ ಆವಿ 
ಯಾಗುವುದು. ತೀವ್ರವಾಗಿ ಕಾಯಿಸಿದರೆ ಕಾಪ್ಟರ್‌ ನೈಟ್ರೇಟ್‌ ವಿಭಜನೆಗೊಂಡು ಕಪ್ಪುಬಣ್ಣದ 


ಕ್ಯೂಪ್ರಿಕ್‌ ಆಕ್ಸೈಡ್‌ ದೊರೆಯುವುದು. 


2Cu(NO;), -ಒ20೦*4ಜ೦, 1.0)? 
ಕ್ಯೂಪ್ರಿಕ್‌ ಆಕ್ಸೈಡಿನ ರಾಶಿಯನ್ನು ತೂಗಿ ನೋಡಿದರೆ, ತಾಮ್ರದ ಸಮಾನರಾಶಿಯನ್ನು 


ಲೆಕ್ಕ ಹಾಕಬಹುದು. 
ತೆಗೆದುಕೊಂಡ ಕಾಪ್ಪರಿನ ರಾಶಿ 
ಉಂಟಾದ ಕಾಪ್ಟರ್‌ ಆಕ್ಷೆ Jಡಿನ ರಾಶಿ 
ಸಂಯೋಜಿಸಿದ ಆಕ್ಷಿಜನ್‌ನ ರಾಶಿ 


Wig 
Wg 
(W -Wy)g 


(೪) - Wi) ಆಕ್ಸಿಜನ್‌ ಬ ಕಾಪ್ಟರ್‌ನೊಂದಿಗೆ ಸಂಯೋಜಿಸಿದೆ. 
8 ಆಕ್ಷಿಜನ್‌ ಎಷ್ಟು ಗ್ರಾಮ್‌ ಕಾಪ್ಪರ್‌ನೊಂದಿಗೆ ಸಂಯೋಜಿಸುತ್ತದೆ? 


-. ತಾಮ್ರ (00000೧್ರದ ಸಮಾನರಾಶಿ 


ಬಿಡಿಸಿದ ಉದಾಹರಣೆಗಳು 


ಕಾಪ್ಟರ್‌ನ ರಾಶಿ 
ಆಕ್ಸಿಜನ್‌ ನ ರಾಶಿ 


Wy 
hi 
(Wh —- Wy) 


x 8 


8 


1. 0.24 g ಮ್ಯಾಗ್ನೀಸಿಯಮ್‌ ತಂತಿಯನ್ನು ಗಾಳಿಯಲ್ಲಿ ಉರಿಸಿದಾಗ 9.408 
ಮ್ಯಾಗ್ನೀಸಿಯಮ್‌ ಆಕ್ಸೈಡ್‌ ದೊರೆಯಿತು. ಮ್ಯಾಗ್ನೀಸಿಯಮ್‌ನ ಸಮಾನರಾಶಿಯೆಷ್ಟು? 


ಮ್ಯಾಗ್ನೀಸಿಯಮ್‌ನ ರಾಶಿ 
ಮ್ಯಾಗ್ನೀಸಿಯಮ್‌ ಆಕ್ಸೈಡಿನ ರಾಶಿ 
ಸಂಯೋಜಿತ ಆಕ್ಸಿಜನ್‌ನ ರಾಶಿ 


ಮ್ಯಾಗ್ನೀಸಿಯಮ್‌ನ ಸಮಾನರಾಶಿ 


0.24 

0.408 

0.40 - 0.24 

0.168 
ಮ್ಯಾಗ್ಗೀಸಿಯಮ್‌ ರಾಶಿ 
ಆಕ್ಷಿಜನ್‌ ರಾಶಿ K 


124 ರಸಾಯನ ವಿಜ್ಞಾನ 


2. ಕ್ಯೂಪ್ರಸ್‌ ಆಕ್ಸೈಡಿನ ಮಾದರಿಯೊಂದರಲ್ಲಿ 88.8% ಕಾಪ್ಟರ್‌ ಇರುವುದು ದೃಢಪಟ್ಟಿತು. 
ಕಾಪ್ಪರ್‌ನ ಸಮಾನರಾಶಿಯನ್ನು ಲೆಕ್ಕ ಹಾಕಿ. 
ಆಕ್ಸೈಡಿನಲ್ಲಿ ಕಾಪರ್‌ನ ಪ್ರತಿ ಶತಾಂಶ ಇ 88.8% 


ಅದರಲ್ಲಿ ಆಕ್ಷಿಜನ್‌ನ ಪ್ರತಿ ಶತಾಂಶ ಇ 11.2% 
ತಾಮ್ರದ ರಾಶಿ 
ಕಾಪ್ಟರ್‌ನ ಸಮಾನ ರಾಶಿ EN 
ಆಕ್ಸಿಜನ್‌ ರಾಶಿ 
_ 388 
11.2 
= 64 


* ಕ್ಲೋರೈಡ್‌ ವಿಧಾನ 

ಸುಲಭವಾಗಿ ಕ್ಲೋರಿನಿನೊಂದಿಗೆ ಸಂಯೋಜಿಸುವ ಧಾತುಗಳ ಸಮಾನರಾಶಿಯನ್ನು 
ಈ ವಿಧಾನದಿಂದ ನಿರ್ಧರಿಸಲಾಗುತ್ತದೆ. ಉದಾ: ಲೆಡ್‌ ಮತ್ತು ಸಿಲ್ವರ್‌ಗಳ 
ಸಮಾನರಾಶಿಯನ್ನು ಈ ವಿಧಾನದಿಂದ ಕಂಡುಹಿಡಿಯಬಹುದು. 

ಈ ವಿಧಾನದಲ್ಲಿ ನಿಶ್ಚಿತ ರಾಶಿಯ ಧಾತುವನ್ನು ಸೂಕ್ತ ರಾಸಾಯನಿಕ ಕ್ರಿಯೆಯಿಂದ 
ಅದರ ಕ್ಲೋರೈಡ್‌ ಆಗಿ ಪರಿವರ್ತಿಸಬೇಕು. ಉತ್ಪನ್ನವಾದ ಕ್ಷೋರೈಡಿನ ರಾಶಿಯನ್ನು 
ಕಂಡುಹಿಡಿಯಬೇಕು. ಅನಂತರ, 35.5 ಕ್ಲೋರಿನಿನೊಂದಿಗೆ ಸಂಯೋಜಿಸುವ ಧಾತುವಿನ 
ರಾಶಿಯನ್ನು ಲೆಕ್ಕ ಹಾಕಿದರೆ, ಅದು ಧಾತುವಿನ ಸಮಾನರಾಶಿಯಾಗುತ್ತದೆ. ಲೆಡ್‌ 
(ಸೀಸ) ದ ಸಮಾನರಾಶಿಯನ್ನು ಹೀಗೆ ನಿರ್ಧರಿಸಬಹುದು. 


ತೆಗೆದುಕೊಂಡ ಲೆಡ್‌ನ ರಾಶಿ = Wg 
ಉಂಟಾದ ಲೆಡ್‌ ಕ್ಲೋರೈಡಿನ ರಾಶಿ = W 
ಸಂಯೋಜಿತ ಕ್ಲೋರಿನ್‌ನ ರಾಶಿ = (W-W)eg 


(W2 - Wi)8 ಕ್ಲೋರಿನ್‌ ಬ ಲೆಡ್‌ನೊಂದಿಗೆ ಸ೦ಯೋಜಿಸಿದೆ. 
35.55 ಕ್ಲೋರಿನ್‌ ಎಷ್ಟು ಗ್ರಾಮ್‌ ಲೆಡ್‌ನೊಂದಿಗೆ ಸಂಯೋಜಿಸುತ್ತದೆ? 


ಲೆಡ್‌ನ ರಾಶಿ 
- ಲೆಡ್‌ (ಸೀಸ)ದ ಸಮಾನರಾಶಿ ME NNT. 


ಬಿಡಿಸಿದ ಉದಾಹರಣೆಗಳು 
1. ಲೋಹೀಯ ಕ್ಲೋರೈಡ್‌ ಒಂದರಲ್ಲಿ ಪ್ರತಿಶತ 75ರಷ್ಟು ಲೋಹವಿದ್ದರೆ, ಲೋಹದ 


ಸಮಾನರಾಶಿ ಎಷ್ಟು? 
ಲೋಹದ ಅಂಶ = 75% 
ಕ್ಲೋರಿನಿನ “ಂಶ = 25% 


ಖಚಿತಾನುಪಾತತೆ 125 


ಲೋಹದ ರಾಶಿ 
ತಬ (2. 4. ... 
ಕ್ಷೋರಿನಿನ ರಾಶಿ 


15 35.5 
2 


© ಲೋಹದ ಸಮಾನರಾಶಿ 


= 106.5 
2. 0.054 ॥ ಗ! ಎಂಬ ಲೋಹವನ್ನು ಸೂಕ್ತ ವಿಧಾನದಿಂದ 9.267 £ ಕ್ಲೋರೈಡನ್ನಾಗಿ 
ಪರಿವರ್ತಿಸಲಾಯಿತು. ಲೋಹದ ಸಮಾನರಾಶಿಯನ್ನು ಲೆಕ್ಕ ಹಾಕಿ. ಲೋಹದ 
ವೇಲೆನ್ಷಿಯು 3 ಆಗಿದ್ದರೆ, ಆ ಲೋಹದ ಕ್ಲೋರೈಡು ಮತ್ತು ಆಕ್ಸೈಡುಗಳ 
ಅಣುಸೂತ್ರಗಳನ್ನು ಬರೆಯಿರಿ. 


ತೆಗೆದುಕೊಂಡ ಲೋಹದ ರಾಶಿ = 0.054 | 
ಪರಿವರ್ತಿತ ಲೋಹದ ಕ್ಲೋರೈಡಿನ ರಾಶಿ - 0.267 8 
-. ಕ್ಲೋರಿನಿನ ರಾಶಿ = 0.267 - 0.054 = 0.213 | 
ಲೋಹದ ರಾಶಿ 
-. ಲೋಹದ ಸಮಾನ ರಾಶಿ NCAR. ಡಿಯ 
ಕ್ಷೋರಿನಿನ ರಾಶಿ 
ದ ರರು 2೭0“ 
0.213 
= 9 
ಲೋಹದ ಕ್ಲೋರೈಡಿನ ಅಣುಸೂತ್ರ = M೦; 
ಲೋಹದ ಆಕ್ಕೈಡಿನ ಅಣುಸೂತ್ರ ಇ 0; 


3. 0.719 g ಲೋಹವೊಂದನ್ನು ಸೂಕ್ತ ರಾಸಾಯನಿಕ ಕ್ರಿಯೆಗಳಿಂದ 9.955 £೬ ಲೋಹದ 
ಕ್ಲೋರೈಡನ್ನಾಗಿ ಪರಿವರ್ತಿಸಲಾಯಿತು. ಲೋಹದ ಸಮಾನರಾಶಿ ಎಷ್ಟು? 


ಕ್ಲೋರೈಡಿನ ರಾಶಿ = 0.955 
ಲೋಹದ ರಾಶಿ = 0.719, 
ಕ್ಲೋರಿನಿನ ರಾಶಿ = (0.955 - 07190 
= 0ಿ,)3ಕ್ಟೋೊ 
ಲೋಹದ ರಾಶಿ 
“ಲೋಹದ ಸಮಾನರಾಶಿ ಇ x 35.5 
ಕ್ಷೋರಿನಿನ ರಾಶಿ 
0.719 
ನ 352° 
0536 x 108.155 


3. ಹೈಡ್ರೋಜನ್‌ ಪಲ್ಲಟನ ವಿಧಾನ 

ಹೈಡ್ರೋಜನ್‌ಗಿಂತ ಹೆಚ್ಚು ಕ್ರಿಯಾಶೀಲ ಧಾತುಗಳಾದ 1/೬, Al, 78..... ಮು೦ತಾದ 
ಲೋಹಗಳ ಸಮಾನರಾಶಿಗಳನ್ನು ಈ ವಿಧಾನದಿಂದ ನಿರ್ಧರಿಸಬಹುದು. ಈ ಲೋಹಗಳು 
ಹೈಡ್ರೋಕ್ಲೋರಿಕ್‌ ಆಮ್ಲದಿಂದ ಹೈಡ್ರೋಜನ್‌ ಅನ್ನು ಸುಲಭವಾಗಿ ಪಲ್ಲಟಿಸುತ್ತವೆ. 


126 ರಸಾಯನ ವಿಜ್ಞಾನ 


ನಿಶ್ಚಿತರಾಶಿಯ (ಗ್ರಾಮ್‌) ಲೋಹವನ್ನು ಸಾರರಿಕ್ತ ಹೈಡ್ರೋಕ್ಲೋರಿಕ್‌ ಆಮ್ಲದಲ್ಲಿ 
ಪೂರ್ತಿಯಾಗಿ ವಿಲೀನಗೊಳಿಸಬೇಕು. ಬಿಡುಗಡೆಯಾದ ಹೈಡ್ರೋಜನ್‌ ಅನಿಲವು ಅಷ್ಟೇ 


ಗಾತ್ರದ ನೀರನ್ನು ಸ್ಥಾನ ಪಲ್ಲಟಿಸುವಂತೆ ಮಾಡಬೇಕು (೪ ಂಾಉ೨). ಈ ಗಾತ್ರವನ್ನು 


STP ಗೆ ಪರಿವರ್ತಿಸಿ ಲೆಕ್ಕ ಹಾಕಬೇಕು (1ಂ೫). 


ಲೆಕ್ಕಚಾರ 
ತೆಗೆದುಕೊಂಡ ಲೋಹದ ರಾಶಿ = 1) 8 
ಬಿಡುಗಡೆಯಾದ ಹೈಡ್ರೋಜನ್‌ನ ಗಾತ್ರ ಇ ಪಲ್ಲಟವಾದ ನೀರಿನ ಗಾತ್ರ 
= Vem 
ಪ್ರಯೋಗ ಶಾಲೆಯ ಒತ್ತಡ = P, kPa 
ಪ್ರಯೋಗ ಶಾಲೆಯ ತಾಪ = 100214 2738 
= TiK 
ಪರ್ಯಾಪ್ತ ನೀರಾವಿಯ ಒತ್ತಡ = f kPa 
ಶುಷ್ಕ ಹೈಡ್ರೋಜನ್‌ನ ಒತ್ತಡ = (P,-f)kPa 
ಶಿಷ್ಟ ತಾಪ 1ನ ಮತ್ತು ಶಿಷ್ಟ ಒತ್ತಡ ಗೈ kPa 
PVy® _ 0-೧1 
ತ್ಯಾ 1] 
To(P, -£)೪| 


517 ಯಲ್ಲಿ ಹೈಡ್ರೋಜನ್‌ನ ಗಾತ್ರ % pT, 


mಗ್ರಾಮ್‌ ಲೋಹವು 578 ಯಲ್ಲಿ % ಆ ಹೈಡ್ರೋಜನ್‌ ಬಿಡುಗಡೆ ಮಾಡಿದೆ. 


ಎಷ್ಟು ಗ್ರಾಮ್‌ ಲೋಹವು 578 ಯಲ್ಲಿ 11,200 cm” ಹೈಡ್ರೋಜನ್‌ ಬಿಡುಗಡೆ 
ಮಾಡುವುದು? 


- ಲೋಹದ ಸಮಾನರಾಶಿ 85 ಗಾ x 11200 


ಬಿಡಿಸಿದ ಲೆಕ್ಕಗಳು 
1. 0.1738 ಅಲ್ಯುಮಿನಿಯಮ್‌ ಲೋಹವನ್ನು ಸಾರರಿಕ್ತ 1೮1 ಆಮ್ಲದಲ್ಲಿ 


ವಿಲೀನಗೊಳಿಸಿದಾಗ $TP ಯಲ್ಲಿ 2150m' ಶುಷ್ಕ ಹೈಡ್ರೋಜನ್‌ ಅನಿಲ 


ಉತ್ಪತ್ತಿಯಾದರೆ ಲೋಹದ ಸಮಾನರಾಶಿಯನ್ನು ಲೆಕ್ಕ ಹಾಕಿ. 
ಅಲ್ಯೂಮಿನಿಯಮ್‌ ಲೋಹದ ರಾಶಿ ಇ. 0.173 


ಉತ್ಪತ್ತಿಯಾದ ಹೈಡ್ರೋಜನ್‌ ಅನಿಲದ ಗಾತ್ರ * 21508 


ಖಚಿತಾನುಪಾತತೆ 127 


“© ಲೋಹದ ಸಮಾನರಾಶಿ 


ಲೋಹದ ರಾಶಿ 
ude A AKAN 


STP ಯಲ್ಲಿ ಗ) 
ಅನಿಲದ ಗಾತ್ರ 


0173 1200 
713 


9.01 


2. ಪ್ರಯೋಗವೊಂದರಲ್ಲಿ 9.215 ಮ್ಯಾಗ್ನೀಸಿಯಮ್‌ ಲೋಹವು ಸಾರರಿಕ್ತ ॥೦1 
ಆಮ್ಲದೊಂದಿಗೆ ವರ್ತಿಸಿ, 290 ತಾಪ ಮತ್ತು 100.693 kPa ಒತ್ತಡದಲ್ಲಿ 215 cm” 


ಹೈಡ್ರೋಜನ್‌ ಅನಿಲವನ್ನು ಬಿಡುಗಡೆ ಮಾಡಿತು. ಇದನ್ನು ನೀರಿನ ಮೇಲೆ 
ಸಂಗ್ರಹಿಸಲಾಯಿತು. ಈ ತಾಪದಲ್ಲಿ ಪರ್ಯಾಪ್ತ ನೀರಾವಿಯ ಒತ್ತಡವು 
1.998 kPa ಆಗಿದ್ದರೆ, ಮ್ಯಾಗ್ನೀಸಿಯಮ್‌ನ ಸಮಾನರಾಶಿ ನಿರ್ಧರಿಸಿ. 


ಮ್ಯಾಗ್ನೀಸಿಯಮ್‌ನ ರಾಶಿ m 
ಪ್ರಯೋಗಶಾಲೆಯ ತಾಪ 7 
ಪ್ರಯೋಗ ಶಾಲೆಯ ಒತ್ತಡ ಈ, 


ಹೈಡ್ರೋಜನ್‌ ಅನಿಲದ ಗಾತ್ರ ಬ, 


ಶಿಷ್ಟ ತಾಪ TI 
ಶಿಷ್ಟ ಒತ್ತಡ Py 
ಪರ್ಯಾಪ್ತ ನೀರಾವಿಯ ಒತ್ತಡ ( 
Poo 
1) 


-. STP ಲ್ಲಿ ಹೈಡ್ರೋಜನ್‌ನ ಗಾತ್ರ 


ಮ್ಯಾಗ್ನೀಸಿಯಮ್‌ ಲೋಹದ ಸಮಾನರಾಶಿ 


0.215 g 
290 K 


100.693 kPa 


215 cm? 
273K 
101.325 kPa 


1.998 kPa 
(P| —f)V, 
T; 

To (೫-1) 

Poli 
273 x (100.693 - 1.998) x 215 

101.325 x 290 

273 x 98.695 x 215 

101.325 x 290 


197.143 cm” 


ML ೫11200 
V 


0 
0.215% 11,200 
197.143 
12.21 


128 ರಸಾಯನ ವಿಜ್ಞಾನ 


4. ಅಂತರ್‌ ಪರಿವರ್ತನ ವಿಧಾನ 

ಈ ವಿಧಾನದಲ್ಲಿ ಒಂದು ಧಾತುವಿನ ನಿಶ್ಚಿತ ರಾಶಿಯ ಸಂಯುಕ್ತವನ್ನು ಅದೇ 
ಧಾತುವಿರುವ ನಿಶ್ಚಿತರಾಶಿಯ ಇನ್ನೊಂದು ಸಂಯುಕ್ತವನ್ನಾಗಿ ಪರಿವರ್ತಿಸಲಾಗುತ್ತದೆ. 
ಎರಡೂ ಸಂಯುಕ್ತಗಳ ರಾಶಿ ಗೊತ್ತಿರುವುದರಿಂದ ಧಾತುವಿನ ಸಮಾನ ರಾಶಿಯನ್ನು 
ಲೆಕ್ಕ ಹಾಕಬಹುದು. 

೫ ಧಾತುವಿನ ನೀರಿನಲ್ಲಿ ವಿಲೀನವಾಗಬಲ್ಲ ೩ 8 ಸಂಯುಕ್ತ ಸಸಿಯು, YB 
ಯೊಂದಿಗೆ ವರ್ತಿಸಿ ನೀರಿನಲ್ಲಿ ವಿಲೀನವಾಗದ ॥ £ಸಂಯುಕ್ತ ೫೫ ಯನ್ನು ನೀಡಿದರೆ, 


XA $ VB ಇಸಾ 
X ಸಯ ರಾಶಿ X Aಯ ಸಮಾನ ರಾಶಿ 


X BMಯ ರಾಶಿ X Bಯ ಸಮಾನ ರಾಶಿ 
Xನ ಸಮಾನ ರಾಶಿ ೪೬ ಸಿನ ಸಮಾನ ರಾಶಿ 


೫ನ ಸಮಾನ ರಾಶಿ : 8ನ ಸಮಾನ ರಾಶಿ 
ಸಸಿ ಮತ್ತು ೫೫ ಯ ರಾಶಿಗಳು ಹಾಗೂ ಸಿಮತ್ತು 8 ಧಾತುಗಳ ಸಮಾನರಾಶಿಗಳನ್ನು 
ಮೇಲಿನ ಪದೋಕ್ತಿಯಲ್ಲಿ ಆದೇಶಿಸಿ, ೫ ಧಾತುವಿನ ಸಮಾನರಾಶಿಯನ್ನು ಲೆಕ್ಕ 
ಹಾಕಬಹುದು. 
ಉದಾ: ಸೋಡಿಯಮ್‌ ಕ್ಲೋರೈಡಿಗೆ ಸಿಲ್ವರ್‌ ನೈಟ್ರೇಟನ್ನು ಹಾಕಿದರೆ ಸಿಲ್ವರ್‌ ಕ್ಲೋರೈಡ್‌ 
ಒತ್ತರಿಸುವುದು. 
NaCl + AgNO, --- ಸ್ರೀ } + NaNO, 


ಹೂ ನ ಒತ್ತರವನ್ನು ಬೇರ್ಪಡಿಸಬೇಕು. ಸೂಂನ ರಾಶಿ ಹಾಗೂ ಸೀನ 
ರಾಶಿಗಳಿಂದ ಈ ಕೆಳಗಿನಂತೆ ಸೋಡಿಯಮ್‌ನ ಸಮಾನರಾಶಿ ಲೆಕ್ಕ ಹಾಕಬಹುದು. 


7೫೩೮1 ನ ರಾಶಿ ೫೩ನ ಸಮಾನ ರಾಶಿ ೬ €1ನ ಸಮಾನ ರಾಶಿ 
ಗನ ರಾಶಿ ಸಜ್ರೂನ ಸಮಾನ ರಾಶಿ + ೮1ನ ಸಮಾನ ರಾಶಿ 
E + 35.5 


a 
b ~ 1078+35.5 


ಸೋಡಿಯಮ್‌ನ ಸಮಾನರಾಶಿ 7 - ನ «143.3 - 35.5 


ಗಮನಿಸಿ: ಈ ವಿಧಾನದಲ್ಲಿ ಲೋಹೀಯ ಕಾರ್ಬೊನೇಟನ್ನು ಅದರ ಕ್ಲೋರೈಡ 
ನ್ನಾಗಿಯೋ, ಆಕ್ಸೈಡನ್ನಾಗಿಯೋ ಪರಿವರ್ತಿಸಬಹುದು. ಲೋಹೀಯ ಕ್ಷ್ಲೋರೈಡನ್ನು 
ಸಲ್ಪೇಟನ್ನಾಗಿಯೂ ಪರಿವರ್ತಿಸಬಹುದು. 


ಖಚಿತಾನುಪಾತತೆ 129 


ಬಿಡಿಸಿದ ಉದಾಹರಣೆಗಳು 

1. 11 ॥ ನಷ್ಟು ೮1 ದ್ರಾವ್ಯವು ವಿಲೀನವಾಗಿರುವ ದ್ರಾವಣಕ್ಕೆ 4೫೦, ದ್ರಾವಣವನ್ನು 
ಹಾಕಿ 2.68 ಸಿ೦1 ಅನ್ನು ಒತ್ತರಿಸಲಾಯಿತು. ಪೊಟ್ಯಾಸಿಯಮ್‌ನ ಸಮಾನರಾಶಿಯನ್ನು 
ಲೆಕ್ಕ ಹಾಕಿ. 
(ಕ್ರ ಶು ಸವತಾನರಾಶಿ - 107.8 ಮತ್ತು ೮1 ನ ಸಮಾನರಾಶಿ 
= 35.5) 
£೮1 ನ ರಾಶಿ =lllg 
ಸ್ರೀ ನ ರಾಶಿ ಇ 2.13 8 
ಪೊಟ್ಯಾಸಿಯಮ್‌ನ ಸಮಾನರಾಶಿ 8 ಎಂದಿರಲಿ. 


£೮1ನ ರಾಶಿ £ನ ಸಮಾನ ರಾಶಿ ೬ ೮1(ನ ಸಮಾನ ರಾಶಿ 
ಸ್ಷಲ1ನ ರಾಶಿ ಜ್ರೂನ ಸಮಾನ ರಾಶಿ + €01ನ ಸಮಾನ ರಾಶಿ 
1.11 E + 35.5 
213 ~~ 10784355 


1.11 
ಪೊಟ್ಯಾಸಿಯಮ್‌ನ ಸಮಾನರಾಶಿ 8 ನಾ x 143.3 - 35.5 


39.18 


2. 38 ಲೋಹದ ಆಕ್ಸೈಡೊಂದನ್ನು ಅದೇ ಲೋಹದ 5, ಲೋಹದ ಆಕ್ಸೈಡನ್ನಾಗಿ 
ಪರಿವರ್ತಿಸಲಾಯಿತು. ಲೋಹದ ಸಮಾನರಾಶಿ ಎಷ್ಟು? 
ಲೋಹದ ಸಮಾನರಾಶಿ 1! ಎ೦ಂದಿರಲಿ. ಆಗ, ಅಂತರ ಪರಿವರ್ತನ ವಿಧಾನದಂತೆ, 
ಲೋಹದ ಆಕ್ಷೆ ಡಿನ ರಾಶಿ | ಲೋಹದ ಸಮಾನರಾಶಿ + ಆಕ್ಷಿಜನ್‌ನ ಸಮಾನರಾಶಿ 


ಲೋಹದ ಕ್ಲೋರೈಡಿನ ರಾಶಿ ಲೋಹದ ಸಮಾನರಾಶಿ 4 ಕ್ಷೋರಿನ್‌ನ ಸಮಾನರಾಶಿ 
3 M +0 ನ ಸಮಾನರಾಶಿ 


5° M+C1ನ ಸಮಾನರಾಶಿ ' 


M+8 
= M4355 
3(M+355) = 5(1/ * 8) 
31/4. 106.25 = 51/4 40 
2M = 66.5 
M = 33.25 


-“ ಲೋಹದ ಸಮಾನರಾಶಿ = 33.25 


130 ರಸಾಯನ ವಿಜ್ಞಾನ 


ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳ ಸಮಾನರಾಶಿಗಳು 
(Equivalent Mass of Acids, Bases and Salts) 


ಆಮ್ಲಗಳು 

ಆಮ್ಲವು ಲೋಹದೊಡನೆ ವರ್ತಿಸಿದಾಗ, ಲೋಹವು ಆಮ್ಹದಲ್ಲಿರುವ 
ಪಲ್ಲಟಿಸಬಹುದಾದ ಹೈಡ್ರೋಜನ್‌ ಅನ್ನು ಸ್ಥಾನಾಂತರಿಸುತ್ತದೆ. | 

ಉದಾ: i 2801 +2Na ——2NaCl + HT 

ಹೈಡ್ರೋಕ್ಲೋರಿಕ್‌ ಆಮ್ಲದ ಅಣುವಿನಲ್ಲಿ ಪಲ್ಲಟಿಸಬಹುದಾದ ಒಂದು ಹೈಡ್ರೋಜನ್‌ 
ಪರಮಾಣುವಿದೆ. 

ii 11,5೦, + Zn —ZnSO, + HT 

ಸಲ್ಫ್ಯೂರಿಕ್‌ ಆಮ್ಲದ ಅಣುವಿನಲ್ಲಿ ಸ್ಥಾನಪಲ್ಲಟಿಸಬಹುದಾದ ಎರಡು ಹೈಡ್ರೋಜನ್‌ 
ಪರಮಾಣುಗಳಿವೆ. 

ಆದ್ದರಿಂದ - ಒಂದು ಅಥವಾ ಹೆಚ್ಚಿನ ಸಂಖ್ಯೆಯ ಸ್ಥಾನಪಲ್ಲಟಗೊಳ್ಳಬಹುದಾದ 
ಹೈಡ್ರೋಜನ್‌ ಪರಮಾಣುಗಳುಳ್ಳ ರಾಸಾಯನಿಕ ವಸ್ತುಗಳೇ ಆಮ್ಲಗಳು. 


ಆಮ್ಲದ ಪ್ರತ್ಯಾಮ್ಹತೆ (Basicity of an acid) 
ಆಮ್ಲದ ಒಂದು ಅಣುವಿನಲ್ಲಿರುವ ಪಲ್ಲಟಗೊಳ್ಳಬಹುದಾದ ಹೈಡ್ರೋಜನ್‌ 
ಪರಮಾಣುಗಳ ಸಂಖ್ಯೆಗೆ “ಆಮ್ಲದ ಪ್ರತ್ಯಾಮ್ಲತೆ' ಎನ್ನಲಾಗುತ್ತದೆ. 
ಮೇಲೆ ನೀಡಿದ ಉದಾಹರಣೆಗಳಲ್ಲಿ ಹೈಡ್ರೋಕ್ಲೋರಿಕ್‌ ಆಮ್ಲದಲ್ಲಿ 1 ಹಾಗೂ 
ಸಲ್ಫ್ಯೂರಿಕ್‌ ಆಮ್ಲದಲ್ಲಿ 2 ಪಲ್ಲಟಿಸಬಹುದಾದ ಹೈಡ್ರೋಜನ್‌ ಪರಮಾಣುಗಳಿವೆಯಲ್ಲವೆ? 
ಆದ್ದರಿಂದ, ಹೈಡ್ರೋಕ್ಲೋರಿಕ್‌ ಆಮ್ಲದ ಪ್ರತ್ಯಾಮ್ಲತೆ 1 ಆಗಿದ್ದರೆ, ಸಲ್ಫ್ಯೂರಿಕ್‌ ಆಮ್ಲದ 
ಪ್ರತ್ಯಾಮ್ಹತೆ 2 ಆಗಿದೆ. ಅವುಗಳನ್ನು ಅನುಕ್ರಮವಾಗಿ ಏಕಪ್ರತ್ಯಾಮ್ಲೀಯ ಆಮ್ಲ ಮತ್ತು 
ದ್ವೈಪ್ರತ್ಯಾಮ್ಲೀಯ ಆಮ್ಹವೆನ್ನುತ್ತಾರೆ. 
ಉಬಾಂ: 
l. ಹೈಡ್ರೋಕ್ಲೋರಿಕ್‌ ಆಮ್ಲ (001 ನ ಅಣುರಾಶಿ ಇ 1 + 35.5 ಇ 36.5 
36.5 ಭಾಗ ಔ01ನಲ್ಲಿ 1 ಭಾಗದಷ್ಟು ಪಲ್ಲಟಿಸಬಹುದಾದ ಹೈಡ್ರೋಜನ್‌ ಇದೆ. 
36.5 ನ್ನು ಔ೦। ಆಮ್ಲದ ಸಮಾನರಾಶಿ ಎನ್ನುವರು. 
ಗHC।ನ ಅಣುರಾಶಿ - ಏಕಪ್ರತ್ಯಾಮ್ಲೀಯ ಆಮ್ಲದ ರಾಶಿ - 101 ಆಮ್ಲದ ಸಮಾನರಾಶಿ 
2. ಸಲ್ಫ್ಯೂರಿಕ್‌ ಆಮ್ಲ (ಗ;80೦ಿ)ನ ಅಣುರಾಶಿ - 1೬23321164 598 
98 ಭಾಗ 5೦, ನಲ್ಲಿ 2 ಭಾಗ ಪಲ್ಲಟಿಸಬಹುದಾದ ಹೈಡ್ರೋಜನ್‌ ಇದೆ. 
ಅಥವಾ 49 ಭಾಗ 85೦, ನಲ್ಲಿ 1 ಭಾಗ ಪಲ್ಲಟಿಸಬಹುದಾದ ಹೈಡ್ರೋಜನ್‌ 
ಇದೆ ಎಂದಾಗುತ್ತದೆ. ಅಂದರೆ, 15೦, ಆಮ್ಲದ ಸಮಾನರಾಶಿ 49. 


ಖಚಿತಾನುಪಾತತೆ 131 


ಆಮದ ಸಮಾನರಾಶಿ (Equivalent Mass of an Acid) 
ವ್ಯಾಖ್ಯೆ : 1.008 ಭಾಗ (೬1 ಭಾಗ) ಯಷ್ಟು ಪಲ್ಲಟಿಸಬಹುದಾದ ಹೈಡ್ರೋಜನ್‌ 
ಹೊಂದಿರುವ ಆಮ್ಲದ ರಾಶಿಯು "ಆಮ್ಲದ ಸಮಾನರಾಶಿ'ಯಾಗಿರುತ್ತದೆ. 
ಆಮ್ಲದ ಸಮಾನ ರಾಶಿ - __ಅಿಣುರಾಶಿ 
ತ ಆಮ್ಲದ ಪ್ರತ್ಯಾಮ್ಲತೆ 
ಗಮನಿಸಿ 
|. ಕಾರ್ಬನಿಕ (ಆರ್ಗ್ಯಾನಿಕ್‌) ಆಮ್ಲಗಳಿಗೆ -೮೦೦೫ ಗುಣಾತ್ಮಕ ಗುಂಪುಗಳ ಸಂಖ್ಯೆಯೇ 
"ಪ್ರತ್ಯಾಮ್ಲತೆ'ಯಾಗಿರುತ್ತದೆ. 
2. ಆಮ್ಲದ ಸಮಾನರಾಶಿಯನ್ನು ಗ್ರಾಮ್‌ಗಳಲ್ಲಿ ಹೇಳಿದರೆ, ಅದನ್ನು "ಗ್ರಾಮ್‌ 
ಸಮಾನರಾಶಿ' ಎನ್ನಲಾಗುತ್ತದೆ. 
ಉದಾ:- 101 ಆಮ್ಲದ ಸಮಾನರಾಶಿ 36.5 
101 ಆಮ್ಲದ ಗ್ರಾಮ್‌ ಸಮಾನರಾಶಿ 36.5 £ 


ಪ್ರತ್ಯಾ ನಗಳು (Bases) 
ಆಮ್ಲದ ಜತೆ ವರ್ತಿಸಿ ಲವಣ ಮತ್ತು ನೀರನ್ನು ಕೊಡುವ ರಾಸಾಯನಿಕ ವಸ್ತುಗಳಿಗೆ 


ತ್ಯಾಮ್ಲಗಳೆನ್ನಲಾಗುವುದು. 
ಲೋಹದ ಆಕ್ಸೈಡ್‌ ಮತ್ತು ಹೈಡ್ರಾಕ್ಟೈಡ್‌ಗಳು ಪ್ರತ್ಯಾಮ್ಲಗಳು. 
ಉದಾ: Ca0, MgO, NaOH, KOH, Ca(OH)... ಇತ್ಯಾದಿ. 
ನೀರಿನಲ್ಲಿ ವಿಲೀನಗೊಳ್ಳುವ ಪ್ರತ್ಯಾಮ್ಲಗಳೇ ಕ್ಷಾರಗಳು (೩೩0೨). 


ಉದಾ: KOH, NaOH, Ba(OH),..... ಇತ್ಯಾದಿ. 


ಪ್ರತ್ಯಾಮ್ಲದ ಆಮ್ಲತೆ:- ಒಂದು ಸಮಾನರಾಶಿಯ ಆಮ್ಲವನ್ನು ತಟಸ್ಥಗೊಳಿಸಲು 
ಬೇಕಾಗುವ ಪ್ರತ್ಯಾಮ್ಲದ ರಾಶಿಯನ್ನು, ಪ್ರತ್ಯಾಮ್ಲದ ಸಮಾನರಾಶಿ ಎನ್ನಲಾಗುವುದು. 

ಉದಾ: ಕೆಳಗೆ ಕಾಣಿಸಿದ ಆಮ್ಲ-ಪ್ರತ್ಯಾಮ್ಲ ತಟಸ್ಥೀಕರಣ ಕ್ರಿಯೆಗಳನ್ನು ಗಮನಿಸಿ. 
lL ೫೩೦ * 10] --- ೨1೫೩೮1 + 1,೦ 


ಇದರಲ್ಲಿ ೧೮1 ಏಕ ಪ್ರತ್ಯಾಮ್ಲೀಯ ಆಮ್ಲ.' ಒಂದು ಅಣು ೫೩೦೫ ಅನ್ನು 
ತಟಸ್ಥೀಕರಿಸಲು ಒಂದು ಅಣು ಹೈಡ್ರೋಕ್ಲೋರಿಕ್‌ ಆಮ್ಲ ಸಾಕು. ಆದ್ದರಿಂದ, 
೫೩೦೫ ನ ಆಮ್ಲತೆ - 1 ಅಥವಾ ಅದು ಏಕ ಆಮ್ಲೀಯ ಪ್ರತ್ಯಾಮ್ಲ. 


(84. 


2 Ca(OH), + 2HC1 — Call + H,0 
ಇದರಲ್ಲಿ ಒಂದು ಅಣು €೩(೦॥), ಅನ್ನು ತಟಸ್ಥೀಕರಿಸಲು 2 ಅಣು ಔ0।ಬೇಕು. 
ಆದ್ದರಿಂದ, €೩(೦॥);ನ ಆಮ್ಲತೆ - 2, ಅಥವಾ ಅದು ದ್ವೈಆಮ್ಲೀಯ ಪ್ರತ್ಯಾಮ್ಲ. 
ಪ್ರತ್ಯಾಮ್ಹದ ಸಮಾನ ರಾಶಿ : ಒಂದು ಸಮಾನ ರಾಶಿಯ ಆಮ್ಲವನ್ನು ತಟಸ್ಥ 
ಗೊಳಿಸಲು ಬೇಕಾಗುವ ಪ್ರತ್ಯಾಮ್ಲದ ರಾಶಿಯನ್ನು ಪ್ರತ್ಯಾಮ್ಲದ ಸಮಾನರಾಶಿ 
ಎನ್ನಲಾಗುವುದು. 


132 ರಸಾಯನ ವಿಜ್ಞಾನ 


ಉದಾ: 
1. ಕೆಳಗಿನ ತಟಸ್ಥೀಕರಣ ಕ್ರಿಯೆಯಲ್ಲಿ - 


NaOH + HCl —— NaCl + 1,0 
40 36.5 
40 ಭಾಗ ಜ೩೦ಗ ಪ್ರತ್ಯಾಮ್ಲವನ್ನು 36.5 ಭಾಗ 101 (ಇ ಒಂದು ಸಮಾನರಾಶಿ) 
ತಟಸ್ಥಗೊಳಿಸುತ್ತದೆ. 
: Na0oH ನ ಸಮಾನರಾಶಿ ಇ 40 
7೫೩೦ ನ ಗ್ರಾಮ್‌ ಸಮಾನರಾಶಿ ಇ 408 


2. ೫00, * 2101-೨288014 H,0 + CO, 


106 
106 ಭಾಗ ಸ೩;C0; ಪ್ರತ್ಯಾಮ್ಹವನ್ನು 73 ಭಾಗ (-2 *36.5-2 ಸಮಾನರಾಶಿ) 
106 
1೫220೦, ಯ ಗ್ರಾಮ್‌ ಸಮಾನರಾಶಿ ಇ 53 
ಪ್ರತ್ಯಾಮ್ಹದ ಸಮಾನರಾಶಿ - __ ಅಣುರಾಶಿ 


ಪ್ರತ್ಯಾಮ್ಹದ ಆಮ್ಲತೆ 
ಗಮನಿಸಿ: ಪ್ರತ್ಯಾಮ್ಲದ ಆಮ್ಲತೆಯೆಂದರೆ, ಅದರಲ್ಲಿರುವ ೧೫- ಗುಂಪುಗಳ ಸಂಖ್ಯೆಗೆ 
ಸಮ. 


ಲವಣಗಳು (Salts) 
ಆಮ್ಲವನ್ನು ಪ್ರತ್ಯಾಮ್ಲದಿ೦ದ ತಟಸ್ಥೀಕರಿಸಿದಾಗ ಲವಣ ಮತ್ತು ನೀರು 
ಉತ್ಪನ್ನವಾಗುವುದು ಎಂದು ನಾವು ಅರಿತಿದ್ದೇವೆ. | 
ಉದಾ: HCl + NaOH — NaCl + H,0 
HNO, + KOH —>KNO, + HS0, 
ಆಮ್ಲ + ಪ್ರತ್ಯಾಮ್ಹ ಲವಣ +೬ ನೀರು 
ಲವಣಗಳ ಸಮಾನರಾಶಿ: ಒ೦ದು ಸಮಾನರಾಶಿಯಷ್ಟು ಆಮ್ಲವನ್ನು ಪ್ರತ್ಯಾಮ್ಲದಿಂದ 
ಪೂರ್ಣವಾಗಿ ತಟಸ್ಥೀಕರಿಸಿದಾಗ ದೊರೆಯುವ ಲವಣದ ರಾಶಿಗೆ ಅದರ ಸಮಾನರಾಶಿ 
ಎನ್ನುವರು. ಅಥವಾ - ಒ೦ದು ಸಮಾನರಾಶಿಯ ಯಾವುದೇ ಇತರ ಸಂಯುಕ್ತದೊಡನೆ 
ವರ್ತಿಸುವ ಲವಣದ ರಾಶಿಗೆ, ಅದರ ಸಮಾನರಾಶಿ ಎನ್ನಲಾಗುತ್ತದೆ. 
ಉದಾ: 


1 HCl+ NaOH --- NaCl + ಗಟ 
26.5 40 


ಒಂದು ಸಮಾನರಾಶಿಯಷ್ಟು ಟ೦। ಆಮ್ಲ (36.5 ಭಾಗ)ವನ್ನು ಪ್ರತ್ಯಾಮ್ಲದಿಂದ 


ಪೂರ್ಣ ತಟಸ್ಥೀಕರಿಸಿದಾಗ ದೊರೆತ ೫೩೮1ಲವಣದ ರಾಶಿ ಇ 58.5 ಇ ೫೩೮1ನ 
ಅಣುರಾಶಿ. 


ಖಚಿತಾನುಪಾತತೆ 133 


2 HC0, + 28೩೦11 —NaC20,4 + 2H20 
' 90 


ಈ ಕ್ರಿಯೆಯಲ್ಲಿ 2 ಸಮಾನರಾಶಿಯ ನಿರ್ಜಲ ಆಕ್ಸಾಲಿಕ್‌ ಆಮ್ಲವನ್ನು 
2 ಸಮಾನರಾಶಿಯ ೫೩೦೫ ನಿಂದ ತಟಸ್ಥೀಕರಿಸಿದಾಗ ಒಂದು ಅಣುರಾಶಿಯ 
Na2C)0 ಲವಣ ದೊರೆಯಿತು. 
-. ೫೩,೮೦, ನ ಒಂದು ಅಣುರಾಶಿ- 2 ಸಮಾನ ರಾಶಿಗಳು. 
ಅಣುರಾಶಿ 

2 
ಲವಣದ ಸಮಾನರಾಶಿಯನ್ನು ಹೀಗೆ ಸುಲಭವಾಗಿ ಲೆಕ್ಕ ಹಾಕಬಹುದು: 
ಲವಣದ ಸಮಾನರಾಶಿ - _ ಲವಣದ ಅಣುರಾಶಿ 
ಧನಅಯಾನು ಅಥವಾ ಯಣಅಯಾನಿನ 

ಒಟ್ಟು ವಿದ್ಯುದಾವೇಶ 


ಪರಮಾಣುರಾಶಿ (Atomic Mass) 

ಧಾತುವಿನ ಅತ್ಯಂತ ಚಿಕ್ಕಕಣವಾದ “ಪರಮಾಣುವು' ಕಣ್ಣಿನಿಂದ ನೋಡಲಾರದಷ್ಟು 
ಸೂಕ್ಷ್ಮ ಅದನ್ನು ಅತ್ಯಾಧುನಿಕ ಸೂಕ್ಷ್ಮಯಂತ್ರದಿಂದಲೂ ವೀಕ್ಷಿಸಲಾಗುವುದಿಲ್ಲ. ಆದರೆ, 
ಅದಕ್ಕೆ ರಾಶಿ (೩s) ಇದೆ. ರಾಶಿಯೂ ಕೂಡ ಅತ್ಯಲ್ಲವಾದುದರಿಂದ ತುಲಾಯಂತ್ರದಿಂದ 
ತೂಗಿ ನಿರ್ಧರಿಸಲಾಗುವುದಿಲ್ಲ. ಆದಾಗ್ಯೂ, ಪರಮಾಣುಗಳ ರಾಶಿಯನ್ನು ಪರಸ್ಪರ 
ಹೋಲಿಸಿ ಹೇಳಬಹುದಾಗಿದೆ. ಈ ಹಿಂದೆ ಹೋಲಿಕೆಗಾಗಿ ಹೈಡ್ರೋಜನ್‌ ಪರಮಾಣುವನ್ನು 
ಆಧಾರ ಪರಮಾಣು(standಡrd 08 7800700)ವನ್ನಾಗಿ ಪರಿಗಣಿಸಲಾಗಿತ್ತು. ಇತರ 
ಪರಮಾಣುಗಳು ಹೈಡ್ರೋಜನ್‌ ಪರಮಾಣುವಿಗಿ೦ತ ಎಷ್ಟು ಪಟ್ಟು ಭಾರವಾಗಿವೆ ಎಂದು 
ಹೇಳಲಾಗುತ್ತಿತ್ತು. ತದನ೦ತರ, ಕೆಲವು ಉದ್ದೇಶಗಳಿಗಾಗಿ ಪರಮಾಣುರಾಶಿ ಮಾಪನಕ್ಕೆ 
ಹೈಡ್ರೋಜನ್‌ ಆಧಾರವನ್ನು ಬದಲಿಸಿ, ಆಕ್ಸಿಜನ್‌ ಪರಮಾಣುವನ್ನು ಆಧಾರವನ್ನಾಗಿ 
ತೆಗೆದುಕೊಳ್ಳಲಾಯಿತು. ಆದರೆ, ಈಗ ಇವೆಲ್ಲವುಗಳಿಗೆ ಪರ್ಯಾಯವಾಗಿ ೮೦-12 
ಪ್ರಮಾಣವನ್ನು ಪರಮಾಣುರಾಶಿ ಮಾಪನಕ್ಕೆ ಹೋಲಿಕೆಯ ಮಾನದಂಡವನ್ನಾಗಿ 
ಸ್ವೀಕರಿಸಲಾಗಿದೆ. ಈ ಮಾಪನದಲ್ಲಿ ಧಾತುವಿನ ಪರಮಾಣು ರಾಶಿಯು ಆ ಪರಮಾಣುವಿನ 


. ಸೋಡಿಯಮ್‌ ಆಕ್ಷಲೇಟಿನ ಸಮಾನರಾಶಿ = 


1 
ಸರಾಸರಿ ರಾಶಿಗೂ, €-12 ಪರಮಾಣುವಿನ ವನೇ ಅಂಶದ ರಾಶಿಗೂ ಇರುವ 


ಅನುಪಾತವಾಗಿರುತ್ತದೆ. 

0-12 ಆಧಾರಿತ ಪರಮಾಣುರಾಶಿ ಮಾನ (೩೦೫11೦ Mass uಗi)ವನ್ನು "ಏಕೀಕೃತ 
ಮಾಪಕ' (೬81764 $a) ಎನ್ನಲಾಗುತ್ತದೆ. $1 ಪದ್ಧತಿಯಲ್ಲಿ ಇದಕ್ಕೆ “' ಎಂಬ 
ಸಂಕೇತವಿದೆ. ಈ ಮಾಪನದಲ್ಲಿ ಕಾರ್ಬನ್‌-12 ಪರಮಾಣುವಿನ ರಾಶಿಯನ್ನು ನಿಖರವಾಗಿ 
12amu ಎ೦ದು ನಿರ್ಧರಿಸಲಾಗಿದೆ. ಆದ್ದರಿಂದ, 1 ಪರಮಾಣುರಾಶಿ ಮಾನ (೩೫॥)ವೆ೦ದರೆ, 


| 
0೮-12 ಪರಮಾಣುವಿನ ರಾಶಿಯ ಡನೇ ಭಾಗಕ್ಕೆ ಸಮವೆಂದು ನಿರ್ಧರಿಸಿ 
“ಪರಮಾಣುರಾಶಿ'ಯನ್ನು ವ್ಯಾಖ್ಯಿಸಲಾಗಿದೆ. 


134 ರಸಾಯನ ವಿಜ್ಞಾನ 


ತುವಿನ ಒಂದು ಪರಮಾಣುವಿನ ಸರಾಸರಿ ರಾಶಿ 
EB 


C-12 ಪರಮಾಣುವಿನ 1/2 ನೇ ಭಾಗದ ರಾಶಿ 


ಅಂದರೆ, ಧಾತುವಿನ ಒಂದು ಪರಮಾಣುವು ೦-12 ಸಮಸ್ಥಾನೀ ಪರಮಾಣುವಿನ 


I 
75ನೇ ಭಾಗಕ್ಕಿಂತ ಎಷ್ಟು ಪಟ್ಟು ಭಾರವಾಗಿದೆ ಎಂಬುದೇ ಆ ಪರಮಾಣುವಿನ ರಾಶಿ 


pe 


ಎಂದಾಯಿತು. 
ಗಮನಿಸಿ 


1. 1 amನ ನಿರಪೇಕ್ಷ ಬೆಲೆಯು 1.66x10 ಆಗಿದೆ. 


2. ರಾಶಿ ರೋಹಿತಮಾಪಕ (Mss Spectroscope)ದ ಸಹಾಯದಿಂದ ಪರಮಾಣು 
ರಾಶಿಯನ್ನು 1,00,000 ಭಾಗದಲ್ಲಿ 1 ಭಾಗದಷ್ಟು ನಿಖರವಾಗಿ ನಿರ್ಧರಿಸಬಹುದು. 
0-12 ರ ಏಕೀಕೃತ ಮಾಪಕದನ್ವಯ ಕೆಲವು ಧಾತುಗಳ ಪರಮಾಣುರಾಶಿಗಳು 
ಇಂತಿವೆ. 
ಗಮನಿಸಿ: ಸಾಮಾನ್ಯ ಲೆಕ್ಕಾಚಾರಗಳಲ್ಲಿ ಆವರಣದಲ್ಲಿ ಕೊಟ್ಟಿರುವ ಪ್ರಥಮ ದಶಾಂಶಕ್ಕೆ 
ಸರಿಸುಮಾರಾಗಿ ದುಂಡುಮಾಡಿದ ಪರಮಾಣುರಾಶಿ ಬೆಲೆಯನ್ನು ಉಪಯೋಗಿಸ 
ಲಾಗುತ್ತದೆ. 

ಧಾತುವಿನ ಪರಮಾಣುರಾಶಿ (೩೬೦m mas’)ಯು ಭಿನ್ನಾ೦ಕವಾಗಿರಬಹುದು. 
ಏಕೆಂದರೆ, ಪರಮಾಣುರಾಶಿಯು ಆ ಪರಮಾಣುವಿನ ಎಲ್ಲ ಸಮಸ್ಥಾನಿಗಳ ಸರಾಸರಿ 
ರಾಶಿಯಾಗಿರುತ್ತದೆ. ಆದರೆ, ಪರಮಾಣುರಾಶಿ ಸಂಖ್ಯೆ (atomic mass number)Mಯು 
ಪೂರ್ಣಾಂಕವಾಗಿರುತ್ತದೆ. ಏಕೆಂದರೆ, ಅದು ಪರಮಾಣುವಿನ ನ್ಯೂಕ್ಷಿಯಸ್‌ನಲ್ಲಿರುವ 
ಪ್ರೋಟಾನು ಮತ್ತು ನ್ಯೂಟ್ರಾನುಗಳ ಒಟ್ಟು ಸಂಖ್ಯೆಯಾಗಿರುತ್ತದೆ. 

ಉದಾ:. ಸ01ನ ಪರಮಾಣುರಾಶಿ ಸಂಖ್ಯೆ 35. ಇದು ಪೂರ್ಣಾಂಕ. ಈ ಸಂಖ್ಯೆಯು 

ಕ್ಲೋರಿನ್‌ ಪರಮಾಣುವಿನ ನ್ಯೂಕ್ಷಿಯಸ್‌ನಲ್ಲಿರುವ 17 ಪ್ರೋಟಾನ್‌ ಮತ್ತು 18 

ನ್ಯೂಟ್ರಾನ್‌ಗಳ ಮೊತ್ತ ಆದರೆ [1ನ ಪರಮಾಣುರಾಶಿ 35.5. ಏಕೆಂದರೆ, ಕ್ಲೋರಿನ್‌ನಲ್ಲಿ 


ಸಿಂ ಮತ್ತು 1೮ ಎಂಬ ಎರಡು ಸಮಸ್ಥಾನಿಗಳು 3 : 1 ರ ಅನುಪಾತದಲ್ಲಿವೆ. 
ಇವುಗಳ ಸರಾಸರಿಯು ಕ್ಲೋರಿನ್‌ ಪರಮಾಣುವಿನ ರಾಶಿಯಾಗುತ್ತದೆ. 


3 | 
ಕ್ಲೋರಿನಿನ ಸರಾಸರಿ ಪರಮಾಣುರಾಶಿ - 35 ಸ್‌ 37 x | 
= 35.5 


ಗ್ರಾಮ್‌ ಪರಮಾಣುರಾಶಿ (Gram Atಂmic Mass): ಧಾತುವಿನ ಪರಮಾಣು 
ರಾಶಿಯನ್ನು ಗ್ರಾಮ್‌ಗಳಲ್ಲಿ ಹೇಳಿದರೆ ಅದು "ಗ್ರಾಮ್‌ ಪರಮಾಣುರಾಶಿ'ಯಾಗುತ್ತದೆ. 


ಉದಾ: . ;: ಹೈಡ್ರೋಜನ್‌ನ ಪರಮಾಣುರಾಶಿ 1.008 
ಹೈಡ್ರೋಜನ್‌ನ ಗ್ರಾಮ್‌ ಪರಮಾಣುರಾಶಿ 1.008, 

ii ಕ್ಷೋರಿನ್‌ನ ಪರಮಾಣುರಾಶಿ 36.5 
ಕ್ಲೋರಿನ್‌ನ ಗ್ರಾಮ್‌ ಪರಮಾಣುರಾಶಿ 36.5 g 


ಖಚಿತಾನುಪಾತತೆ 135 


ಅಣುರಾಶಿ (Molecular Mass) 
ಧಾತು ಅಥವಾ ಸಂಯುಕ್ತ ವಸ್ತುವೊಂದರ ಸ್ವಯಂ ಅಸ್ಥಿತ್ವವಿರುವ ಚಿಕ್ಕ ಕಣವನ್ನು 
“ಅಣು' ಎನ್ನಲಾಗುತ್ತದೆ. 
ವಸ್ತುವಿನ (ಧಾತು ಅಥವಾ ಸಂಯುಕ್ತ) ಒಂದು ಅಣುವಿನ ರಾಶಿಗೂ, C-12 


| 
ಸಮಸ್ಥಾನಿಯ 75ನೇ ಭಾಗದ ರಾಶಿಗೂ ಇರುವ ಅನುಪಾತವನ್ನು “ಅಣುರಾಶಿ' 


ಎನ್ನಲಾಗುತ್ತದೆ. 


ಧಾತು ಅಥವಾ ಸಂಯುಕದ ಒಂದು ಅಣುವಿನ ರಾಶಿ 
NOD ea 


೧-12 ಪರಮಾಣುವಿನ 1/2 ಭಾಗದ ರಾಶಿ 
ಆದ್ದರಿಂದ ಅಣುರಾಶಿಯೆಂದರೆ ಧಾತು ಅಥವಾ ಸಂಯುಕ್ತದ ಒಂದು ಅಣುವು 
] 
C-12 ಪರಮಾಣುವಿನ 7ನೇ ಭಾಗಕ್ಕಿಂತ ಎಷ್ಟು ಪಟ್ಟು ಭಾರವಾಗಿದೆ ಎಂದರ್ಥ. 
ಗ್ರಾಮ್‌ ಅಣುರಾಶಿ (Gram Molecular Mass) GMM: ಅಣುರಾಶಿಯನ್ನು 
ಗ್ರಾಮ್‌ಗಳಲ್ಲಿ ಹೇಳಿದರೆ ಅದನ್ನು “ಗ್ರಾಮ್‌ ಅಣುರಾಶಿ' ಎನ್ನಲಾಗುತ್ತದೆ. 


ಉದಾಹರಣೆಗಳು 


ಅಣು ಅಣುರಾಶಿ ಗ್ರಾಮ್‌ ಅಣುರಾಶಿ 
೧೦, ಎ4 44 g 
5೦, 64 64 g 
H20 18 18 g 
CH, 16 16 g 
1125೦, 98 98 g 


ಆವಿಸಾಂದ್ರತೆ (Vapour Density) 

ಅನಿಲ ಅಥವಾ ಆವಿಗಳ ಸಾಂದ್ರತೆಯನ್ನು ಹೈಡ್ರೋಜನ್‌ನ ಸಾಂದ್ರತೆಯೊಂದಿಗೆ 
ತುಲನೆ ಮಾಡಿ ಹೇಳಲಾಗುತ್ತದೆ. ನಿರ್ದಿಷ್ಟ ಗಾತ್ರದ ಅನಿಲ ಅಥವಾ ಆವಿಯ ರಾಶಿಗೂ, 
ಅದೇ ಗಾತ್ರದ ಹೈಡ್ರೋಜನ್‌ ಅನಿಲದ ರಾಶಿಗೂ ಇರುವ ಅನುಪಾತವನ್ನು ಆವಿಸಾಂದ್ರತೆ 
ಎನ್ನುವರು. ಸಾಂದ್ರತೆಗಳನ್ನು ಸಮಾನತಾಪ ಮತ್ತು ಒತ್ತಡಗಳಲ್ಲಿ ಅಳೆಯಬೇಕು. 


ನಿರ್ದಿಷ ಗಾತದ ಅನಿಲ ಅಥವಾ ಆವಿಯ ರಾಶಿ 
ಆವಿಸಾಂದ್ರತೆ = ನ್ನ: ಠಾತದ ಅದ್ಯ ಸ್ಟ 


ಅದೇ ಗಾತ್ರದ ಹೈಡ್ರೋಜನ್‌ನ ರಾಶಿ 
ಆವಿಸಾಂದ್ರತೆಗೂ ಅಣುರಾಶಿಗೂ ಇರುವ ಸಂಬಂಧ 
ಆವಿಸಾಂದ್ರತೆಗೂ ಅಣುರಾಶಿಗೂ ಇರುವ ಸಂಬಂಧವನ್ನು ಅವೊಗೆಡ್ರೋ ನಿಯಮದ 
ಸಹಾಯದಿಂದ ನಿಷ್ಠನ್ನಿಸಬಹುದು. ಹೀಗೆ ನಿಷ್ಠನ್ನಿಸುವಾಗ ಅನಿಲ (ಅಥವಾ ಆವಿ) 
ಮತ್ತು ಹೈಡ್ರೋಜನ್‌ಗಳನ್ನು ಸಮಾನ ತಾಪ ಮತ್ತು ಒತ್ತಡಗಳಲ್ಲಿ ಪರಿಗಣಿಸಬೇಕು. 


136 ರಸಾಯನ ವಿಜ್ಞಾನ 


ನಿರ್ದಿಷ್ಟ ಗಾತ್ರದ ಅನಿಲ ಅಥವಾ ಆವಿಯ ರಾಶಿ 


ಅದೇ ಗಾತ್ರದ ಹೈಡ್ರೋಜನ್‌ನ ರಾಶಿ 
ಏಕಮಾನ ಗಾತ್ರದ ಅನಿಲ ಅಥವಾ ಆವಿಯ ರಾಶಿ 


ಆವಿಸಾಂದತೆ ಇ 


ಅದೇ ಗಾತ್ರದ ಹೈಡ್ರೋಜನ್‌ನ ರಾಶಿ 
n ಅನಿಲ ಅಥವಾ ಆವಿಯ ಅಣುಗಳ ರಾಶಿ 
1 ಹೈಡ್ರೋಜನ್‌ ಅಣುಗಳ ರಾಶಿ 
(-- ಅವೊಗೆಡ್ರೋ ನಿಯಮದನ್ವಯ, ಸಮಾನಗಾತ್ರದ ಅನಿಲಗಳು ಸಮಾನ ಸಂಖ್ಯೆಯ 
ಅಣುಗಳನ್ನು ಹೊಂದಿರುತ್ತವೆ) 
ಅನಿಲ ಅಥವಾ ಆವಿಯ 1 ಅಣುವಿನ ರಾಶಿ 


ಹೈಡ್ರೋಜನ್‌ನ 1 ಅಣುವಿನ ರಾಶಿ 
ಅನಿಲ ಅಥವಾ ಆವಿಯ 1 ಅಣುವಿನ ರಾಶಿ 


2x1 ಹೈಡ್ರೋಜನ್‌ ಪರಮಾಣುವಿನ ರಾಶಿ 
(-- H2 ಅಣುವಿನಲ್ಲಿ ಎರಡು ಪರಮಾಣುಗಳಿವೆ) 
ಅನಿಲ ಅಥವಾ ಆವಿಯ 1 ಅಣುವಿನ ರಾಶಿ 


2% ಕಾರ್ಬನ್‌-12 ಪರಮಾಣುವಿನ 112ನೇ ಭಾಗ ರಾಶಿ 


1 
(-- ಹೈಡ್ರೋಜನ್‌ನ ಪರಮಾಣುರಾಶಿಯು €-12 ಪರಮಾಣು ರಾಶಿಯ 5 


12 
ರಷ್ಟಿದೆ) ೆ 
ಅನಿಲ ಅಥವಾ ಆವಿಯ ಅಣುರಾಶಿ 
2 
. ಅನಿಲ (ಅಥವಾ ಆವಿಯ) ಅಣುರಾಶಿ - 2» ಆವಿಸಾಂದ್ರತೆ 


ಶಿಷ್ಟ ಸ್ಥಿತಿ (STP ಸ್ಥಿತಿ) 

ನಿಶ್ಚಿತ ರಾಶಿಯ ಅನಿಲವೊ೦ದರ ಗಾತ್ರವನ್ನು ಹೇಳುವಾಗ ಅದು ಯಾವ ತಾಪ 
ಮತ್ತು ಒತ್ತಡಗಳಲ್ಲಿದೆ ಎಂದು ತಿಳಿಸುವುದು ಅವಶ್ಯಕ. ಏಕೆ೦ದರೆ, ಅನಿಲದ ಗಾತ್ರವು 
ತಾಪಕ್ಕೆ ಅನುಲೋಮವಾಗಿಯೂ, ಒತ್ತಡಕ್ಕೆ ವಿಲೋಮವಾಗಿಯೂ ಬದಲಾಗುತ್ತದೆಂದು 
ನಾವು ಮುಂದೆ ತಿಳಿಯಲಿದ್ದೇವೆ. 

ನಿಶ್ಚಿತ ರಾಶಿಯ ಬೇರೆ ಬೇರೆ ಅನಿಲಗಳ ಗಾತ್ರಗಳನ್ನು ಹೋಲಿಸಬೇಕಾದರೆ, ಅವುಗಳು 
ಸಮಾನತಾಪ ಮತ್ತು ಸಮಾನ ಒತ್ತಡಗಳಲ್ಲಿರಬೇಕಾಗುತ್ತವೆ. ಸಮಾನತಾಪ ಮತ್ತು 
ಸಮಾನ ಒತ್ತಡಗಳಲ್ಲಿ ಅನಿಲಗಳನ್ನು ಪರಿಗಣಿಸಲು ಆಯ್ಕೆ ಮಾಡಲಾಗಿರುವ ಶಿಷ್ಟ 
ಸ್ಥಿತಿಗಳು ಹೀಗಿವೆ: 

ಶಿಷ್ಟ ತಾಪ (1) ೦%೧೮ ಅಂದರೆ 273 K 

ಶಿಷ್ಟ ಒತ್ತಡ (ಣ್ಯ) 1 aim ಅಂದರೆ 101.3 kPa 


ಖಚಿತಾನುಪಾತತೆ 137 


ವಿಕ್ಷರ್‌ ಮೇಯರ್‌ ವಿಧಾನದಿಂದ ಆವಿಶೀಲ ವಸ್ತುಗಳ 


ಅಣುರಾಶಿ ನಿರ್ಧರಿಸುವುದು 

ತತ್ತ: ಈ ವಿಧಾನದಲ್ಲಿ ನಿಶ್ಚಿತ ರಾಶಿಯ ಆವಿಶೀಲವಸ್ತುವನ್ನು ಆವಿಯಾಗಿ 
ಪರಿವರ್ತಿಸಲಾಗುತ್ತದೆ. ಆವಿಯ ಗಾತ್ರದಷ್ಟೇ ಗಾಳಿಯು ನೀರಿನ ಸ್ಥಾನಪಲ್ಲಟದಿಂದ 
ಸಂಗ್ರಹವಾಗುತ್ತದೆ. ಗಾಳಿಯ ಗಾತ್ರವನ್ನು ಅಳೆದು, ಅದನ್ನು 517೫ ಗೆ ಪರಿವರ್ತಿಸಬೇಕು. 
$TP ಸ್ಥಿತಿಯಲ್ಲಿ 224001 ಗಾತ್ರದ ಆವಿಯನ್ನು ಉಂಟುಮಾಡಲು ಬೇಕಾದ ದ್ರವ್ಯದ 


ರಾಶಿಯನ್ನು ಲೆಕ್ಕ ಹಾಕಿದರೆ, ಅದು ಆವಿಶೀಲ ವಸ್ತುವಿನ ಅಣುರಾಶಿಯಾಗುತ್ತದೆ. 


ವಿಕ್ಷರ್‌ ಮೇಯರನ ಉಪಕರಣ 


ವಿಧಾನ: ವಿಕ್ಟರ್‌ ಮೇಯರ್‌ನ ಉಪಕರಣದಲ್ಲಿ ಗಾಜಿನಿಂದ ಮಾಡಿದ ವಿಕ್ಟರ್‌ 
ಮೇಯರ್‌ ಕೊಳವೆ (ಒಳಕೊಳವೆ) ಮತ್ತು ಹೊರಕೊಳವೆ (08೯ ೩ckೀ!)ಗಳಿವೆ. 
ಒಳಕೊಳವೆಯ ಕೆಳಭಾಗದಲ್ಲಿ ಸಿಲಿಂಡರಿನಾಕಾರದ ಬಲ್ಬ್‌ ಇದ್ದು ಅದರಲ್ಲಿ ಸ್ವಲ್ಪ 
ಪಾದರಸವನ್ನಿರಿಸಲಾಗಿದೆ. ಅದರ ಮೇಲ್ಭಾಗದಲ್ಲಿ ಒಂದು ನಿರ್ಗಮ ನಾಳವಿದೆ. ನಿರ್ಗಮ 
ನಾಳದ ಹೊರತುದಿಯನ್ನು ಗಾಜಿನ ನೀರಿನ ತೊಟ್ಟಿಯಲ್ಲಿ ಮುಳುಗುವಂತೆ ಇಡಲಾಗಿದೆ. 
ಹೊರಕೊಳವೆಯ ಕೆಳಭಾಗವು ದುಂಡುತಳದ ಫ್ಲಾಸ್ಕಿನಂತಿದೆ. 

ಒಳಕೊಳವೆಯ ಮೇಲ್ತುದಿಯನ್ನು ರಬ್ಬರ್‌ ಬಿರಡೆಯಿಂದ ಮುಚ್ಚಬೇಕು. 
ಹೊರಕೊಳವೆಯಲ್ಲಿರುವ ನೀರನ್ನು ಕುದಿಸಬೇಕು. ಆಗ ಒಳಕೊಳವೆಯಲ್ಲಿನ ಗಾಳಿ 


138 ರಸಾಯನ ವಿಜ್ಞಾನ 


ಬಿಸಿಯಾಗಿ, ವ್ಯಾಕೋಚನಗೊಂಡು ನಿರ್ಗಮನಾಳದ ಮೂಲಕ ಗಾಜಿನ ತೊಟ್ಟಿಯ 
ನೀರಿನಲ್ಲಿ ಗುಳ್ಳೆಗಳ ರೂಪದಲ್ಲಿ ಹೊರಹೋಗುತ್ತದೆ. ಗುಳ್ಳೆಗಳು ಬರುವುದು ನಿಂತಮೇಲೆ, 
ಸಂಪೂರ್ಣವಾಗಿ ನೀರಿನಿಂದ ತುಂಬಿದ ಯೂಡಿಯೋ ಮೀಟರ್‌ ಕೊಳವೆಯನ್ನು 
ನಿರ್ಗಮನಾಳದ ತುದಿಯ ಮೇಲೆ ಚಿತ್ರದಲ್ಲಿ ತೋರಿಸಿದಂತೆ ಬೋರಲು ಹಾಕಬೇಕು. 

ಒಂದು ಚಿಕ್ಕ ಹಾಫ್‌ಮನ್‌ ತೂಗುಬಾಟಲಿಯ ರಾಶಿಯನ್ನು ಕಂಡುಹಿಡಿದು ಅದರಲ್ಲಿ 
ಸುಮಾರು 200 mಣ್ರನಷ್ಟು ಆವಿಶೀಲದ್ರವ (ಉದಾ: ಅಸಿಟೋನ್‌)ವನ್ನು ತೆಗೆದುಕೊಂಡು 
ಪುನಃ ಕರಾರುವಾಕ್ಕಾಗಿ ತೂಗಬೇಕು. ತೂಗು ಬಾಟಲಿಯ ಮುಚ್ಚಳ ಸಡಿಲಿಸಿ, ಮುಚ್ಚಳ 
ಸಹಿತ ತೂಗು ಬಾಟಲಿಯನ್ನು ಒಳಕೊಳವೆಯೊಳಗೆ ಹಾಕಿ, ತಕ್ಷಣ ಒಳಕೊಳವೆಯನ್ನು 
ಬಿರಡೆಯಿಂದ ಭದ್ರವಾಗಿ ಮುಚ್ಚಬೇಕು. ತೆಗೆದುಕೊಂಡ ದ್ರವದ ಕುದಿಬಿಂದುವು ನೀರಿಗಿಂತ 
ಸಾಕಷ್ಟು ಕಡಿಮೆಯಿರುವುದರಿಂದ ದ್ರವವು ತಕ್ಷಣ ಆವಿಯಾಗುವುದು. ಆವಿಯು 
ಒಳಕೊಳವೆಯಿಂದ ಸಮಗಾತ್ರದ ಗಾಳಿಯನ್ನು ಹೊರತಳ್ಳುವುದು. ಗಾಳಿಯು 
ಯೂಡಿಯೋಮೀಟರ್‌ ಕೊಳವೆಯಲ್ಲಿನ ನೀರನ್ನು ಕೆಳಕ್ಕೆ ಪಲ್ಲಟಿಸುವುದು. ಗುಳ್ಳೆಗಳು 
ಬರುವುದು 'ನಿಂತಮೇಲೆ ಯೂಡಿಯೋ ಮೀಟರ್‌ ಕೊಳವೆಯ ಬಾಯಿಯನ್ನು 
ಹೆಬ್ಬೆರಳಿನಿಂದ ಮುಚ್ಚಿಹಿಡಿದು, ನೀರು ತುಂಬಿದ ಉದ್ದನೆಯ ಜಾಡಿಯಲ್ಲಿ ಹಾಗೆಯೇ 
ಮುಳುಗಿಸಿ ಹೆಬ್ಬೆರಳನ್ನು ಹೊರತೆಗೆಯಬೇಕು. ಜಾಡಿಯಲ್ಲಿನ ಮತ್ತು ಯೂಡಿಯೋಮೀಟರ್‌ 
ಕೊಳವೆಯಲ್ಲಿನ ನೀರಿನ ಮಟ್ಟಗಳನ್ನು ಸಮಗೊಳಿಸಿ, ಸಂಗ್ರಹವಾದ ಗಾಳಿಯ ಗಾತ್ರವನ್ನು 
ಅಳೆಯಬೇಕು. ಈ ಗಾತ್ರವು ಆವಿಯ ಗಾತ್ರಕ್ಕೆ ಸಮವಾಗಿರುತ್ತದೆ. ಪ್ರಯೋಗ ಶಾಲೆಯ 
ಒತ್ತಡ ಮತ್ತು ತಾಪಗಳನ್ನು ಬರೆದುಕೊಳ್ಳಬೇಕು. 


ಲೆಕ್ಕಾಚಾರ 
ಹಾಫ್‌ಮನ್‌ ತೂಗುಬಾಟಲಿಯ ರಾಶಿ = mig 
ಹಾಫ್‌ಮನ್‌ ಬಾಟಲಿ + ದ್ರವದ ರಾಶಿ = mg 
-. ತೆಗೆದುಕೊಂಡ ದ್ರವದ ರಾಶಿ = (17) ಗ್ಯ] 
ಸಂಗ್ರಹವಾದ ಗಾಳಿಯ ಗಾತ್ರ =, Vem? 


ಪ್ರಯೋಗ ಶಾಲೆಯ ತಾಪ C= ((+273)K = TK 


ಪ್ರಯೋಗ ಶಾಲೆಯ ಒತ್ತಡ = PLPa 
ನಲ್ಲಿ ಪರ್ಯಾಪ್ತ ನೀರಾವಿಯ ಒತ್ತಡ = f kPa 
ಶಿಷ್ಟ ಒತ್ತಡ = Pp k Pa ಮತ್ತು ಶಿಷ್ಟ ತಾಪ = ToK3 
Poo (0-19 
Io 24 ಡೆ 
To (P-f)V 
sTP ಯಲ್ಲಿ ಆವಿಯಗಾತ್ರ ಳ್ಭಿ ಹ Fy 


ಖಚಿತಾನುಪಾತತೆ 139 


(11) - my) ದ್ರವವು ಆವಿಯಾಗಿ STP ಯಲ್ಲಿ Vy cm” ಆವಿಯನ್ನು 
ಉಂಟುಮಾಡಿದೆ. 
ಎಷ್ಟು ಗ್ರಾವರ್‌ ದ್ರವವು $7P ೦ರಲ್ಲಿ 22400m” ಆವಿಯನ್ನು 
ಉಂಟುಮಾಡುತ್ತದೆ? 
(17) —m,) 


.. ಆವಿಶೀಲ ವಸ್ತುವಿನ ಅಣುರಾಶಿ ೯ ್‌ಸ್ಲಾ್‌್‌ 22,400 


ಬಿಡಿಸಿದ ಉದಾಹರಣೆ 
ವಿಕ್ಟರ್‌ ಮೇಯರ್‌ ವಿಧಾನದಲ್ಲಿ 0.1408 ಕಾರ್ಬನಿಕ ದ್ರವಮೊಂದನ್ನು 
ಆವಿಮಾಡಲಾಯಿತು. 293 ॥ ಮತ್ತು 100 km ಒತ್ತಡದಲ್ಲಿ ಅದು 40 m' ಗಾಳಿಯನ್ನು 


ಪಲ್ಲಟಿಸಿತು. ಕಾರ್ಬನಿಕ ದ್ರವದ ಅಣುರಾಶಿಯನ್ನು ಕ್ಕ ಹಾಕಿರಿ. (2938: ಯಲ್ಲಿ ಶರೀರ 
ನೀರಾವಿಯ ಒತ್ತಡ = 2.334 kPa) 


ದ್ರವದ ರಾಶಿ = 0.140 g 
ತಾಪ | ಆ 193% 
ಒತ್ತಡ = 100% 0೬ 
ಸ್ಥಾನಪಲ್ಲಟಿತ ಗಾಳಿಯ ಗಾತ್ರ = ತೆಗಿಲಾ 
ನೀರಾವಿಯ ಒತ್ತಡ = 2.334 kPa 
ಶಿಷ್ಟ ತಾಪ = 273K 
ಶಿಷ್ಟ ಒತ್ತಡ = 101.325 kPa 
PoVo (P-f)V 
1 ಜಬ | 
ಗ (P-f)V 


, STPMಲ್ಲಿ ಗಾತ್ರ ಬ್ಬ ಹ TP 
*Q 


273 x (100 — 2.334) x 40 
ಜಾ "293 x 101.325 


= 3992003 
ಅ 0.140 x 22,400 
eee N 22 AS eat 
. ಕಾರ್ಬನಿಕ ದ್ರವದ ಅಣುರಾಶಿ 18! ಇ Vo 39.92 
= 78.55 


ಪ್ರಯೋಗ ವಿಧಾನದ ಮಿತಿಗಳು 


|. ನೀರಿಗಿಂತ ಸುಮಾರು 20೭ ನಷ್ಟು ಕಡಿಮೆ ಕುದಿಬಿಂದುವುಳ್ಳ ಆವಿಶೀಲ ದ್ರವಗಳಿಗೆ 
ಮಾತ್ರ ಈ ವಿಧಾನ ಸೂಕ್ತ. 
2. ಆವಿಶೀಲ ದ್ರವವು ಅದರ ಕುದಿಬಿಂದುವಿನಲ್ಲಿ ಓಟು ರತು 


140 ರಸಾಯನ ಎಜ್ಞಾನ 


ಅವೋಗೆಡ್ರೋ ಸಂಖ್ಯೆ (N) ಮತ್ತು 'ಮೋಲ್‌' (13010) ನ ಪರಿಕಲ್ಪನೆ 

ಘನ, ದ್ರವ, ಅನಿಲರೂಪ ಗಳಲ್ಲಿರುವ ಸಂಯುಕ್ತಗಳ ಅಣುರಾಶಿಯಷ್ಟು ವಸ್ತುವಿನಲ್ಲಿ 
ಅವೊಗೆಡ್ರೋ ಸಂಖ್ಯೆಯ ಅಣುಗಳಿರುತ್ತವೆ. ಅದೇ ರೀತಿ, ಧಾತುವಿನ ಪರಮಾಣುರಾಶಿಯಲ್ಲಿ 
ಅವೊಗೆಡ್ರೋ ಸಂಖ್ಯೆಯ ಪರಮಾಣುಗಳಿರುತ್ತವೆ. ಈ ಸಂಖ್ಯೆ ಊಹೆಗೂ ನಿಲುಕದಷ್ಟು 
ಅಗಾಧವಾಗಿದೆ. 


ಅವೊಗೆಡ್ರೋ ಸಂಖ್ಯೆ N = 6.02103 


= 602 000 000 000 000 000 000 000 

ವ್ಯಾಖ್ಯೆ: 128 ಕಾರ್ಬನ್‌-12 ಸಮಸ್ಥಾನಿಯಲ್ಲಿರುವ ಪರಮಾಣುಗಳ ಸಂಖ್ಯೆಯನ್ನು 
ಅವೊಗೆಡ್ರೋ ಸಂಖ್ಯೆ ಎನ್ನಲಾಗುತ್ತದೆ. 

ಅವೊಗೆಡ್ರೋ ಸಂಖ್ಯೆಯ ಅಗಾಧತೆ : ಅವೊಗೆಡ್ರೋ ಸಂಖ್ಯೆಯು ಒಂದು ಅಗಾಧ 

ಸಂಖ್ಯೆಯಾಗಿದೆ. ಅದರ ಅಗಾಧತೆಯನ್ನು ಈ ಕೆಳಗಿನ ಉದಾಹರಣೆಗಳು ಪುಷ್ಲೀಕರಿಸುತ್ತವೆ. 

1. ಯಾವುದೇ ಧಾತುವಿನ 1 ಗ್ರಾಮ್‌ ಪರಮಾಣುರಾಶಿಯಲ್ಲಿರುವ ಪರಮಾಣುಗಳನ್ನು 
ಲೆಕ್ಕ ಹಾಕಬೇಕು ಎಂದು ಎಣಿಸುವಾ. ಭೂಮಿಯ ಮೇಲೆ ವಾಸಿಸುತ್ತಿರುವ ಎಲ್ಲ 
ಜನರು ಪ್ರತಿ ಸೆಕೆಂಡಿಗೆ ಒಂದರಂತೆ ಪರಮಾಣುವನ್ನು ಲೆಕ್ಕ ಹಾಕುತ್ತಾ ಪ್ರತಿದಿನ 8 
ಗಂಟೆ ಕೆಲಸ ಮಾಡಿದರೆ, 1 ಗ್ರಾಮ್‌ ಪರಮಾಣುರಾಶಿ ಕಾರ್ಬನ್‌(ಇ128)ನಲ್ಲಿರುವ 
ಎಲ್ಲ ಪರಮಾಣುಗಳನ್ನು ಲೆಕ್ಕ ಮಾಡಿ ಮುಗಿಸಲು ಮೂರು ಬಿಲಿಯ ವರ್ಷಗಳು 
(3 ೬100 ವರ್ಷಗಳು) ಬೇಕಾಗುತ್ತವೆ! 

2. 1 ‘ಗ್ರಾಮ್‌ ಅಣುರಾಶಿ' ಹೈಡ್ರೋಜನ್‌ €-2£ ಹೈಡ್ರೋಜನ್‌) ಅನಿಲದಲ್ಲಿರುವ, 
ಪ್ರತಿ ಅಣುವು ಟೆನ್ನಿಸ್‌ ಚೆಂಡಿನ ಗಾತ್ರದಲ್ಲಿದೆ ಎಂದು ಭಾವಿಸುವಾ. ಆಗ ಅದರಲ್ಲಿರುವ 
ಅವೊಗೆಡ್ರೋ ಸಂಖ್ಯೆಯ ಅಣುಗಳನ್ನು ಗುಪ್ಪೆ ಹಾಕಿದರೆ, ಅದು ನಮ್ಮ ಭೂಮಿಯ 
ಗಾತ್ರದ ಹತ್ತರಷ್ಟು ಅವಕಾಶವನ್ನು ವ್ಯಾಪಿಸುತ್ತದೆ! 

3. ಅವೊಗೆಡ್ರೋ ಸಂಖ್ಯೆಯ ಗೋಲಿಗಳನ್ನು ಜಗತ್ತಿನ ಪೂರ್ಣ ಭೂಪೃಷ್ಠದ ಮೇಲೆ 
ಹರಡಿದರೆ, ಅದು 50 ಮೈಲು ದಪ್ಪವಾಗುತ್ತದೆ! 


ಮೋಲ್‌ (Mole) ಪರಿಕಲ್ಪನೆ 
“ಮೋಲ್‌' ಎನ್ನುವುದು 51 ಪ ಪದ್ಧತಿ (ಅಂತಾರಾಷ್ಟ್ರೀಯ ಮಾನಪದ್ಭತಿ)ಯಲ್ಲಿ 
ರಾಸಾಯನಿಕ ವಸ್ತುಗಳ ಪರಿಮಾಣ (ಮೊತ್ತವನ್ನು “ಸೂಚಿಸುವ ಮೂಲಮಾನ 
(fundamental unit) "ವಾಗಿದೆ. "ಮೋಲ್‌' ಎಂಬ ಪದವು ಗೀಕ್‌ ಮೂಲದಿಂದ ಬ೦ದಿದ್ದು, 
ಅದು "ಗುಪ್ಪೆ' ಅಥವಾ “ರಾಶಿ' ಎಂಬ ಅರ್ಥವನ್ನು ಕೊಡುತ್ತದೆ. "ಮೋಲ್‌' ಅನ್ನು 
"ರಸಾಯನ ಶಾಸ್ತಜ್ಞನ ಡಜನ್‌” ಎನ್ನುವರು. ಒಂದು ಡಜನ್‌ ಎಂದರೆ 12 ವಸುಗಳಲ್ಲವೇ? 
ಅಂತೆಯೇ, ಮೋಲ್‌ ಕೂಡ ಒಂದು. ಸಂಖ್ಯಾವಾಚಕ ಪದ. ಒಂದು ಮೋಲ್‌ “ವಸ್ತುವಿನಲ್ಲಿ 


ಅವೊಗೆಡ್ರೋ ಸಂಖ್ಯೆ (N)ಯ ಕಣಗಳಿರುತ್ತವೆ. ಅಂದರೆ, 1 ಮೋಲ್‌ - 6.02 107 


ಸಂಖ್ಯೆಯ ವಸ್ತುಗಳು. ಮೋಲ್‌ನ ಸಂಕೇತ "ಗ, ಹಾಗೂ ಮೋಲ್‌ ಮೂಲಮಾನದ 
ಅಕ್ಬರಸಂಕೇತ ‘mol’ ಆಗಿವೆ. 


ಖಚಿತಾನುಪಾತತೆ 141 


ಉದಾಹರಣೆಗಳು 


| ಮೋಲ್‌ ಅಣುಗಳು ಇ ೫ ಸಂಖ್ಯೆಯ ಅಣುಗಳು ೬ 6.02 102 ಅಣುಗಳು 
(ಉದಾ: Imol CO) ಇ 6.02 ೬102 ಕಾರ್ಬನ್‌ ಡೈ ಆಕ್ಸೈಡ್‌ ಅಣುಗಳು.) 

| ಮೋಲ್‌ ಪರಮಾಣುಗಳು ಇ ೫ ಸಂಖ್ಯೆಯ ಪರಮಾಣುಗಳು - 6.02 » 10 ಪರಮಾಣುಗಳು 
(ಉದಾ: 11801788೩8 ಇ 6.0210ಬ ಸೋಡಿಯಮ್‌ ಪರಣುಗಳು.) 

| ಮೋಲ್‌ ಅಯಾನುಗಳು ಇ ೫ ಸಂಖ್ಯೆಯ ಅಯಾನುಗಳು - 6.02 ೬103 ಅಯಾನುಗಳು 
(ಉದಾ: 11701 8* ಇ 6.02 «102 ಪೊಟ್ಯಾಸಿಯಮ್‌ ಅಯಾನುಗಳು.) 


| ಮೋಲ್‌ ಇಲೆಕ್ಟಾನುಗಳು - ಸ ಸಂಖ್ಯೆಯ ಇಲೆಕ್ಟ್ರಾನುಗಳು - 6.02 ೬೬103 ಇಲೆಕ್ಟ್ರಾನುಗಳು 

ವ್ಯಾಖ್ಯೆ: 12g (= 0.012 kg) ಕಾರ್ಬನ್‌ -12 ಸಮಸ್ಥಾನಿಯಲ್ಲಿ ಎಷ್ಟು 
ಪರಮಾಣುಗಳಿವೆಯೋ, ಅಷ್ಟು ಸಂಖ್ಯೆಯ ಕಣಗಳಿರುವ ವಸ್ತುವಿನ ಪರಿಮಾಣವನ್ನು 
"ಮೋಲ್‌' ಎನ್ನಲಾಗುತ್ತದೆ. 

ಅಥವಾ 

ಅವೊಗೆಡ್ರೋ ಸಂಖ್ಯೆಯ ಕಣಗಳಿರುವ ವಸ್ತುವಿನ ಪರಿಮಾಣವನ್ನು “ಮೋಲ್‌' 
ಎನ್ನಲಾಗುತ್ತದೆ. 

ಸಂಯುಕ್ತದ “ಅಣುರಾಶಿ” (140100018೯ M೩ss)ನಲ್ಲಿ ಅವೊಗೆಡ್ರೋ ಸಂಖ್ಯೆಯ 
ಅಣುಗಳಿರುವುದರಿಂದ, 

ಸಂಯುಕ್ತದ 1 ಅಣುವಿನ ರಾಶಿ - __ಅಣುರಾ ಶಿ. ಎ ೫ 

ಅವೊಗೆಡ್ರೋ ಸಂಖ್ಯೆ N 

ಅಂತೆಯೇ, ಧಾತುವಿನ “ಪರಮಾಣುರಾಶಿ' (Atomic Mase) ನಲ್ಲಿ ಅವೋಗೆಡ್ರೋ 

ಸಂಖ್ಯೆಯ ಪರಮಾಣುಗಳಿರುವುದರಿಂದ, 


ಧಾತುವಿನ 1 ಪರಮಾಣುವಿನ ರಾಶಿ - _ಪರಮಾಣುರಾಶಿ ಎ ೩ 
ಅವೊಗೆಡ್ರೋ ಸಂಖ್ಯೆ N 

ಸಂಯುಕ್ತ ವಸ್ತುಗಳ ದ್ರವ್ಯದ ರಾಶಿ ಗೊತ್ತಿದ್ದರೆ, ಅದರಲ್ಲಿರುವ ಮೋಲ್‌ಗಳ 
ಸಂಖ್ಯೆಯನ್ನು ಲೆಕ್ಕ ಹಾಕಬಹುದು. 

ಸಂಯುಕ್ತದಲ್ಲಿರುವ ಮೋಲ್‌ ಸಂಖ್ಯೆ - ದ್ರವ್ಯದ ರಾಶಿ 

ಅಣುರಾಶಿ 

Mass 

= Moleculas Mass 

ಧಾತುಗಳ ದ್ರವ್ಯದ ರಾಶಿ ಗೊತ್ತಿದ್ದರೆ, ಅದರಲ್ಲಿರುವ ಮೋಲ್‌ಗಳ ಸಂಖ್ಯೆಯನ್ನು 
ಲೆಕ್ಕ ಹಾಕಬಹುದು. 

ಧಾತುವಿನಲ್ಲಿರುವ ಮೋಲ್‌ ಸಂಖ್ಯೆ ಎ 


n 


ದ್ರವ್ಯದ ರಾಶಿ 


ಪರಮಾಣುರಾಶಿ 
Mass 


= Atomic Mass 


142 ರಸಾಯನ ವಿಜ್ಞಾನ 


ಮೋಲಾರ್‌ ಗಾತ್ರ (Molar Volume): 1 ಮೋಲ್‌ ಅನಿಲವು ಶಿಷ್ಟ ಸ್ಥಿತಿಯಲ್ಲಿ 
(STP ಯಲ್ಲಿ) ವ್ಯಾಪಿಸುವ ಗಾತ್ರವನ್ನು ಮೋಲಾರ್‌ ಗಾತ್ರವೆನ್ನಲಾಗುತ್ತದೆ. ಎಲ್ಲ ಅನಿಲಗಳ 


ಮೋಲಾರ್‌ ಗಾತ್ರವು ಒಂದೇ ಆಗಿದ್ದು, ಅದು 22400೫ ಅಥವಾ 22.403 


ಆಗಿರುತ್ತದೆ. 5! ಮಾಪನದಲ್ಲಿ ಮೋಲಾರ್‌ ಗಾತ್ರವು 0.0224683* ಆಗಿದೆ. 


ಗ್ರಾಮ್‌ ಮೋಲಾರ್‌ ಗಾತ್ರ (Gram Molar Volume) GMYV : ಒ೦ದು ಮೋಲ್‌ 
ಅನಿಲದಲ್ಲಿ ಅವೊಗೆಡ್ರೋ ಸಂಖ್ಯೆಯ ಅಣುಗಳಿರುತ್ತವೆಂದೂ, ಅವುಗಳ ರಾಶಿಯು 
ಅಣುರಾಶಿಯಾಗಿರುತ್ತದೆಂದೂ ನಾವೀಗಾಗಲೇ ತಿಳಿದಿದ್ದೇವೆ. ಅಣುರಾಶಿಯನ್ನು 
ಗ್ರಾಮ್‌ಗಳಲ್ಲಿ ಸೂಚಿಸಿದರೆ ಅದನ್ನು “ಗ್ರಾಮ್‌ ಅಣುರಾಶಿ” (Gram Molecular Mass) 
ಎಂದು ಕರೆಯಲಾಗುತ್ತದೆಂದೂ ಅರಿತಿದ್ದೇವೆ. ಆದ್ದರಿಂದ 1 ಗ್ರಾಮ್‌ ಅಣುರಾಶಿಯ 
(ಅಂದರೆ 1 ಮೋಲ್‌) ಅನಿಲವು ಶಿಷ್ಟ ಸ್ಥಿತಿಯಲ್ಲಿ ವ್ಯಾಪಿಸಿರುವ ಗಾತ್ರವನ್ನು "ಗ್ರಾಮ್‌ 


ಖ 


ಮೋಲಾರ್‌ ಗಾತ್ರ'ವೆನ್ನಲಾಗುತ್ತದೆ. ಎಲ್ಲ ಅನಿಲಗಳ ಗ್ರಾಮ್‌ ಮೋಲಾರ್‌ ಗಾತ್ರವು 
ಒಂದೇ ಆಗಿದ್ದು, ಅದು 224685 (=0.0224m’) ಗೆ ಸಮನಾಗಿರುತ್ತದೆ. ಗ್ರಾಮ್‌ 


ಮೋಲಾರ್‌ ಗಾತ್ರದ ಎಲ್ಲ ಅನಿಲಗಳೂ $7Pಯಲ್ಲಿ ಅವೊಗೆಡ್ರೋ ಸಂಖ್ಯೆಯ ಅಣುಗಳನ್ನು 
ಹೊಂದಿರುತ್ತವೆ. 

ಉದಾ: ಶಿಷ್ಟ ಸ್ಥಿತಿಯಲ್ಲಿ, ಕೆಲವು ಅನಿಲಗಳ ಗ್ರಾಮ್‌ ಮೋಲಾರ್‌ ಗಾತ್ರ (೮1/1) 
ಮತ್ತು ಅವುಗಳಲ್ಲಿರುವ ಅಣುಗಳ ಸಂಖ್ಯೆಯನ್ನು ಕೋಷ್ಟಕದಲ್ಲಿ ಗಮನಿಸಿ. 


ಬಿಡಿಸಿದ ಲೆಕ್ಕಗಳು 
1. ಕಾರ್ಬನ್‌ನ ಒ೦ದು ಪರಮಾಣುವಿನ ರಾಶಿಯನ್ನು ಲೆಕ್ಕ ಹಾಕಿ. 


ಗ್ರಾಮ್‌ ಪರಮಾಣು ರಾಶಿ 12 
ಸಚಮಾಣು ವಾಶಿ Sc ಕಿ ಅಜ ತಾತ 
ಅವೊಗೆಡ್ರೋ ಸಂಖ್ಯೆ 6.02 x 10> 
dl 
2. ನೀರಿನ ಒಂದು ಅಣುವಿನ ರಾಶಿಯನ್ನು ಲೆಕ್ಕ ಹಾಕಿ. 
ಗ್ರಾಮ್‌ ಅಣು ರಾಶಿ 18 
ಫೀರಿನ 'ಅಣುಿಕಾಶೀಷಾ. LOTS 2.ಸವ2] 
ಅವೊಗೆಡ್ರೋ ಸಂಖ್ಯೆ 6.02 «102 
=" 32101 g 


3. ಒಂದು ಕಾರ್ಬನ್‌ ಪೆನ್ನಿಲಿನಿಂದ ಹಾಕಿದ ಸಹಿಯಲ್ಲಿ 1m ಕಾರ್ಬನ್‌ ಇದ್ದರೆ, ಆ 
ಸಹಿಯಲ್ಲಿರುವ ಕಾರ್ಬನ್‌ ಪರಮಾಣುಗಳ ಸಂಖ್ಯೆ ಎಷ್ಟು? 


128 ಕಾರ್ಬನ್‌ = 6.02x10 ಪರಮಾಣುಗಳು 


| 


1 mg (= 0.001 g) 


ಖಚಿತಾನುಪಾತತೆ 143 


6.02 ೬103 
ಸಹಿಯಲ್ಲಿರುವ ಕಾರ್ಬನ್‌ ಪರಮಾಣುಗಳ ಸಂಖ್ಯೆ ಇ ಸ ವಾ 


=5 x10” ಪರಮಾಣುಗಳು 
. $TPMಲ್ಲಿ 118 ಕಾರ್ಬನ್‌ ಡೈ ಆಕ್ಷೈಡ್‌ನಲ್ಲಿರುವ ಅಣುಗಳೆಷ್ಟು? 
44g C೦, ಅನಿಲದಲ್ಲಿ 6.02x10 ಅಣುಗಳಿವೆ. 


|] CO, ಅನಿಲದಲ್ಲಿ ? 


6.02 «102 
yf 
44 


11 


. 118 ನಲ್ಲಿರುವ ೮೦, ಅಣುಗಳ ಸಂಖ್ಯೆ 


1.505 x10 ಅಣುಗಳು 


. 1408 ಮೀಥೇನ್‌ (೦॥,)ನಲ್ಲಿ ಎಷ್ಟು ಮೋಲ್‌ಗಳಿವೆ? ಎಷ್ಟು ಅಣುಗಳಿವೆ? 
ಮೀಥೇನ್‌ ಅಣುವಿನ ಗ್ರಾಮ್‌ ಮೋಲಾರ್‌ ರಾಶಿ: 16 ಗ್ರಾಮ್‌ 


140 
ಅದರಲ್ಲಿರುವ ಮೋಲ್‌ಗಳ ಸಂಖ್ಯೆ ಜಾ Re mol 


1701 ನಲ್ಲಿ 6.02 x10 ಅಣುಗಳಿವೆ. 
_ 875 molನಲ್ಲಿರುವ ಅಣುಗಳ ಸಂಖ್ಯೆ - 8.75 x 6.02 «103 


= 526x10* ಅಣುಗಳು 
. ಹೈಡ್ರೋಜನ್‌ನ 1 ಪರಮಾಣುವಿನ ರಾಶಿಯನ್ನು ಲೆಕ್ಕ ಹಾಕಿ. 
ಹೈಡ್ರೋಜನ್‌ನ ಗ್ರಾಮ್‌ ಪರಮಾಣು ರಾಶಿ 1 


ಅದರಲ್ಲಿರುವ ಪರಮಾಣುಗಳ ಸಂಖ್ಯೆ = 602x105 ಪರಮಾಣುಗಳು 


I 


-. ಹೈಡ್ರೋಜನ್‌ನ 1 ಪರಮಾಣುವಿನ ರಾಶಿ ೩ ಸಾ: 


1.67 x10 g 


144 ರಸಾಯನ ವಿಜ್ಞಾನ 


7. ಅತ್ಯುತ್ಕಷ್ಟ ಆದುನಿಕ ತುಲಾಯಂತ್ರದ ಸಹಾಯದಿಂದ 10105 ೬ನ 


ಮ್ಯಾಗ್ನೀಸಿಯಮ್‌ ಅನ್ನು ತೂಗಲಾಯಿತು. ಆ ರಾಶಿಯಲ್ಲಿರುವ ಮ್ಯಾಗ್ನೀಸಿಯಮ್‌ನ 
ಪರಮಾಣುಗಳ ಸಂಖ್ಯೆ ಎಷ್ಟು? 


ಮ್ಯಾಗ್ನೀಸಿಯಮ್‌ನ 1 ಗ್ರಾಮ್‌ ಪರಮಾಣುರಾಶಿ 24.30 8 


= 6.02x10> ಮ್ಯಾಗ್ನೀಸಿಯಮ್‌ ಪರಮಾಣುಗಳು 


1.0x10 ನಲ್ಲಿರುವ ಮ್ಯಾಗ್ನೀಸಿಯಮ್‌ ಪರಮಾಣುಗಳು 


6.02 x 10> 
24.30 


2.5 x 10 ಪರಮಾಣುಗಳು 


ಖಚಿತಾನುಪಾತೀಯ ಲೆಕ್ಕಾಚಾರಗಳು 
ನಿಶ್ಚಿತ ರಾಶಿಯ ಪ್ರತಿವರ್ತಕಗಳು ವರ್ತಿಸಿದಾಗ ಯಾವ ಪ್ರಮಾಣದಲ್ಲಿ ಉತ್ಪನ್ನಗಳು 
ದೊರಕುತ್ತವೆ? ಅಥವಾ, ನಿಶ್ಚಿತರಾಶಿಯ ಉತ್ಪನ್ನವೊ೦ದು ದೊರೆಯಬೇಕಾದರೆ ಎಷ್ಟು 
ಪ್ರಮಾಣದ ಪ್ರತಿವರ್ತಕಗಳಿಂದ ಕ್ರಿಯೆಯನ್ನು ಪ್ರಾರಂಭಿಸಬೇಕು? - ಇವುಗಳನ್ನು 
ತಿಳಿದುಕೊಳ್ಳಬೇಕಾದರೆ ನಮಗೆ ಮೋಲಾರ್‌ ರಾಶಿಗಳ ಮತ್ತು ಮೋಲ್‌ ಪರಿಕಲ್ಪನೆಯ 
ಬಗ್ಗೆ ಅರಿವು ಇರಬೇಕು. ಪರಿಮಾಣ (ಮೋಲ್‌), ರಾಶಿ (ಗ್ರಾಮ್‌) ಮತ್ತು ಗಾತ್ರ 
(6713) ಗಳ ಸಂಬಂಧಗಳನ್ನು ಉಪಯೋಗಿಸಿಕೊಂಡು, “ಮೋಲ್‌ ವಿಧಾನ' (mole 
methಂd)ದಿ೦ದ ಪ್ರತಿವರ್ತಕ-ಉತ್ಪನ್ನಗಳ ಪ್ರಮಾಣಗಳ ಲೆಕ್ಕಾಚಾರಗಳನ್ನು ಮಾಡಬಹುದು. 
ಸೂತ್ರಗಳು ಮತ್ತು ಸಮೀಕರಣಗಳ ಸಹಾಯದಿಂದ ಪ್ರತಿವರ್ತಕ ಮತ್ತು ಉತ್ಪನ್ನಗಳನ್ನು 
ಲೆಕ್ಕ ಹಾಕುವುದನ್ನು ಖಚಿತಾನುಪಾತೀಯ ಲೆಕ್ಕಾಚಾರಗಳೆನ್ನಲಾಗುತ್ತದೆ. 
ಖಚಿತಾನುಪಾತೀಯ ಲೆಕ್ಕಾಚಾರಗಳನ್ನು ಮಾಡಬೇಕಾದರೆ - 
1. ಸಂತುಲಿತ ರಾಸಾಯನಿಕ ಸಮೀಕರಣವನ್ನು ಬರೆದು, ಅರ್ಥೈಸಿಕೊಳ್ಳಬೇಕು. 
2. ಸಮೀಕರಣದಲ್ಲಿರುವ ಪ್ರತಿವರ್ತಕ ಮತ್ತು ಉತ್ಪನ್ನಗಳ ಗುಣಕಗಳನ್ನು ಅವುಗಳ 
“ಮೋಲ್‌ ಸಂಖ್ಯೆ'ಗಳೆಂದು ಪರಿಗಣಿಸಬೇಕು. 
3. ಲೆಕ್ಕದಲ್ಲಿ ಕೇಳಿರುವ ಪ್ರತಿವರ್ತಕ ಅಥವಾ ಉತ್ಪನ್ನದ ಒಟ್ಟು ಅಣುರಾಶಿಯನ್ನು ಲೆಕ್ಕ 
ಹಾಕಬೇಕು. 
4. ಅನಿಲಗಳಾದರೆ, ಅವುಗಳ ರಾಶಿಗಳನ್ನು ಗಾತ್ರಗಳಿಗೆ ಪರಿವರ್ತಿಸಬೇಕು. (8TPಯಲ್ಲಿ 


| ಮೋಲ್‌ ಅನಿಲವು 22.448 ಗಾತ್ರವನ್ನು ವ್ಯಾಪಿಸುತ್ತದೆ.) 


5. ಈ ಕೆಳಗಿನವುಗಳನ್ನು ನೆನಪಿಸಿಕೊಳ್ಳಬೇಕು. 
೩. ಸಂಯುಕ್ತ ವಸ್ತುಗಳಿಗೆ 
1 ಮೋಲ್‌ = ಗ್ರಾಮ್‌ ಮೋಲಾರ್‌ ರಾಶಿ 


ಖಚಿತಾನುಪಾತತೆ 145 


ಅವೊಗೆಡ್ರೋ ಸಂಖ್ಯೆಯ ಅಣುಗಳು 
(6.02 x 10 ಅಣುಗಳು) 


= 22.4dm’ ಗಾತ್ರ (ಶಿಷ್ಟ ಸ್ಥಿತಿಯಲ್ಲಿ) 


b. ಧಾತುಗಳಿಗೆ 


1 ಮೋಲ್‌ ಧಾತು ಗ್ರಾಮ್‌ ಪರಮಾಣುರಾಶಿ 


= ಅವೊಗೆಡ್ರೋ ಸಂಖ್ಯೆಯ ಪರಮಾಣುಗಳು 
(6.02 x 10 ಪರಮಾಣುಗಳು) 

ರಾಸಾಯನಿಕ ಕ್ರಿಯೆಗಳಲ್ಲಿ ರಾಶಿ - ರಾಶಿ ಸಂಬಂಧ (ಮೋಲ್‌ - ರಾಶಿ - 
ಕಣಗಳ ಸಂಖ್ಯೆಗಳ ಸಂಬಂಧ) ಮತ್ತು ರಾಶಿ - ಗಾತ್ರ ಸಂಬಂಧ (ಮೋಲ್‌ - ರಾಶಿ 
- ಅಣುಗಳ ಸಂಖ್ಯೆ - ಗಾತ್ರ ಗಳ ಖಚಿತಾನುಪಾತೀಯ ಸಂಖ್ಯಾತ್ಮಕ ಲೆಕ್ಕಗಳ ಬಗ್ಗೆ 
ಗಮನಹರಿಸೋಣ. 
ರಾಶಿ-ರಾಶಿ ಸಂಬಂಧ ಮತ್ತು ರಾಶಿ-ಗಾತ್ರ ಸಂಬಂಧಗಳ ಸಂಖ್ಯಾತ್ಮ ಕ್ರ ಸಮಸ್ಯೆಗಳ 
ಬಿಡಿಸಿದ ಉದಾಹರಣೆಗಳು 
1,238 ಆಲ್ಕೋಹಾಲನ್ನು ದಹಿಸಿದಾಗ ಉತ್ಪನ್ನವಾಗುವ C೦; ಅನಿಲದ ಗಾತ್ರವನ್ನು 

57ಯಲ್ಲಿ ಲೆಕ್ಕ ಹಾಕಿ. 


೧1,೦೫0 +30, —>2C0, + 3H,0 
1 mol 


2 mol 


ಸಮೀಕರಣ : 
17101 ಆಲ್ಕೋಹಾಲ್‌ (ಇ 468) ದಹಿಸಿದಾಗ 27101 ಕಾರ್ಬನ್‌ ಡೈಆಕ್ಸೈಡ್‌ 
= 2222.4 dm’) ಉತ್ಪನ್ನವಾಯಿತು. 

:. 238 ಆಲ್ಕೋಹಾಲ್‌ ದಹಿಸಿದಾಗ ಉತ್ಪನ್ನವಾಗುವ C೦, ಅನಿಲದ ಗಾತ್ರ 


44.8 x 23 


== ಭಾ ತ್‌ EEE po 3 
66 22.4 dm 


2. 3008: ಮತ್ತು 90.66kPaನಲ್ಲಿ 500 0m” ಆಕ್ಷಿಜನ್‌ನಲ್ಲಿರುವ ಅಣುಗಳ ಸಂಖ್ಯೆಯೆಷ್ಟು? 
ದತ್ತ: P=90.66 kPa, T = 300K, V =500 cm’, Py= 101.325 kPa, 


To 273K Vo 3, 
ಮೊದಲು 57೫ ಯಲ್ಲಿ ಆಕ್ಷಿಜನ್‌ ಗಾತ್ರವೆಷ್ಟಾಗುತ್ತದೆಂದು ಲೆಕ್ಕ ಹಾಕಬೇಕು. 


Po Vo PV 
To ಒಳ ಕ್ಕ 
A PVT) 
ಅಥವಾ ೪೫ = 
0 TP 


146 ರಸಾಯನ ವಿಜ್ಞಾನ 


90.66 x 500 x 273 
300 X10L325 


407.11 cm’ 


22,400 m3 (STP ಯಲ್ಲಿ) ಗಾತ್ರದಲ್ಲಿ 6.02 * 105 ಅಣುಗಳಿರುತ್ತವೆ. 


407.11 cm” ಗಾತ್ರದಲ್ಲಿ ಎಷ್ಟು ಅಣುಗಳಿವೆ? 


6.02 x 10> 


ಸ್ರ NR 110 {1 
ಆಕ್ಷಿಜನ್‌ ಅಣುಗಳ ಸಂಖ್ಯೆ 22400 


1.094 x 10” ಅಣುಗಳು 


. 3008: ಮತ್ತು 90kP೩ಒತ್ತಡದಲ್ಲರುವ 168 5೦, ಅನಿಲದ ಗಾತ್ರವನ್ನು ಲೆಕ್ಕ ಹಾಕಿ. 
50, ಅಣುವಿನ ಗ್ರಾಮ್‌ ಅಣುರಾಶಿ ಎ 3242216 64 


ಗ್ರಾಮ್‌ ಅಣುರಾಶಿ $0, ಅನಿಲವು 5178 ಯಲ್ಲಿ 2240005 ಗಾತ್ರವನ್ನು 
ಆಕ್ರಮಿಸುತ್ತದೆ. 

64g 5೦0, ಅನಿಲದ ಗಾತ್ರ 22400 cm 

1.68 SO, ಅನಿಲದ ಗಾತ್ರ 9 


22400 x 1.6 
1.68 50, ದ ಗಾತ್ರ (8TP ಯಲ್ಲಿ) ಎ ಭೌ 
= 560.000 
Py = 101.325 kPa, P = 90 kPa T = 273K 
Vy = 5600 cm” Vy T=300K 
Po Vo PV 
To ನ: 
101.325 x 5600 90x V 
273 “300 
101.325 x 5600 x 300 
ನ 273% 90 
= 692.8 cm’ 


ಖಚಿತಾನುಪಾತತೆ 147 


4. ಕ್ಯಾಲ್ಷಿಯಮ್‌ ಕಾರ್ಬೊನೇಟಿನ ಉಷ್ಣವಿಭಜನಾ ಕ್ರಿಯೆ: 


೧೩೧೦, -- ೧೩೦ + CO, ? 


i 


ii. 


300 £ ಕ್ಯಾಲ್ಷಿಯಮ್‌ ಕಾರ್ಬೊನೇಟ್‌ ವಿಭಜಿಸಿದಾಗ, 518 ಯಲ್ಲಿ ಎಷ್ಟು 
ಗಾತ್ರದ ೮೦, ದೊರೆಯುವುದು? 

11.2 dm” C೦, ದೊರೆಯಬೇಕಾದರೆ ವಿಭಜಿಸಬೇಕಾದ ೮೩೦೦, 
ರಾಶಿಯೆಷ್ಟು? 

2 mol ೧೩೮೦, ವಿಭಜಿಸಿದರೆ ಎಷ್ಟು ಗ್ರಾಮ್‌ ೦೩೦ ದೊರೆಯುವುದು? 
0.18 ೮೩೮೦, ವಿಭಜನೆಯಿಂದ ಎಷ್ಟು ೦೦) ಅಣುಗಳನ್ನು ಪಡೆಯಬಹುದು? 


GCOS CUES OU 


ರಾಸಾಯನಿಕ ಕ್ರಿಯೆ : (40 +12 + 3x16) (4816) (12 4 236) 


111. 


100 g 8 44g 


1008 ೧೩೮೦, ವಿಭಜಿಸಿದರೆ, 1 ಮೋಲ್‌ C೦; (ಇ 22,400 cm’, STP) 
ಯಲ್ಲಿ ಬಿಡುಗಡೆಯಾಗುವುದು. 
3008 0೩೦೦, ವಿಭಜಿಸಿದರೆ ಬಿಡುಗಡೆಯಾಗುವ 


FAN ಯು 


C೦, ಅನಿಲದ ಗಾತ್ರ 70 


67200 cm” 


67.200 dm? 


11.2 dm” C೦, ದೊರೆಯಬೇಕಾದರೆ ವಿಭಜಿಸಬೇಕಾದ €೩೦೦,ನ ರಾಶಿ 


100 x T1.2 
22.4 


= ೨0 g 
11701 ೮೩೮೦, ವಿಭಜಿಸಿದರೆ, 56 8 ೮೩೦ ದೊರೆಯುವುದು. 
2 mol ೮೩೦೦, ವಿಭಜಿಸಿದರೆ, 562 ೬112 ೮೩೦ ದೊರೆಯುವುದು. 


100 8 ೮೩೮೦, ವಿಭಜಿಸಿದರೆ, 1 mol (ಇ 6.02 x 10” ಅಣುಗಳು) ೦೦, 
ದೊರೆಯುವುದು. 
18 ೦೩೦೦, ವಿಭಜಿಸಿದರೆ, ಎಷ್ಟು ೦೦, ಅಣುಗಳು ದೊರೆಯುವುವು? 
6.02 x10 x1 

100 
6.02 x10?! ಅಣುಗಳು. 


ದೊರೆಯುವ €೦, ಅಣುಗಳ ಸಂಖ್ಯೆ ಎ 


148 ರಸಾಯನ ವಿಜ್ಞಾನ 


. ಅಲ್ಯೂಮಿನಿಯಮ್‌ ಸಾರರಿಕ್ತ ಸಲ್ಫ್ಯೂರಿಕ್‌ ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್‌ 
ಅನಿಲವನ್ನು ಬಿಡುಗಡೆಗೊಳಿಸುವುದು: 


11. 


ಕ್ರಿಯೆಯಲ್ಲಿ ದೊರೆಯುವ ೪ (50), 


241-315೦, --೨ AL,(S0,), +3H, 

2.78 ಅಲ್ಯೂಮಿನಿಯಮ್‌ ಆಮ್ಲದೊಂದಿಗೆ ವರ್ತಿಸಿದಾಗ ಎಷ್ಟು ಮೋಲ್‌ 
ಹೈಡ್ರೋಜನ್‌ ಬಿಡುಗಡೆಯಾಗುವುದು? 

1 mol ಅಲ್ಯೂಮಿನಿಯಮ್‌ ಆಮ್ಲದೊಂದಿಗೆ ವರ್ತಿಸಿದಾಗ ಎಷ್ಟು ಗ್ರಾಮ್‌ 
A12(50,)3 ದೊರೆಯುತ್ತದೆ? 


2 ಮೋಲ್‌ 1 ಮೋಲ್‌ 3 ಮೋಲ್‌ 


2Al + 3H50, ಯಿ (ಲ್ಕ), ಷೆ 3H, 
22278 3x2g 


2 ಮೋಲ್‌ ಸಿ| ಆಮ್ಲದೊಂದಿಗೆ ವರ್ತಿಸಿ 3 ಮೋಲ್‌ ಗ, ಕೊಡುತ್ತದೆ. 
2278 Al, ಆಮ್ಲದೊಂದಿಗೆ ವರ್ತಿಸಿ 3 ಮೋಲ್‌ ಹ ಕೊಡುತ್ತದೆ. 
_ 0.278 Al ವರ್ತಿಸಿದರೆ ಎಷ್ಟು ಮೋಲ್‌ ಗೆ, ಬಿಡುಗಡೆಯಾಗುತ್ತದೆ? 


3 «0.27 
ಬಿಡುಗಡೆಯಾಗುವ ಗ; ಮೋಲ್‌ ಸಂಖ್ಯೆ - 5 
= 0.015 ಮೋಲ್‌ 
1) (5೦, ನ ಗ್ರಾಮ್‌ ಅಣುರಾಶಿ ದ 22274 (324 ಕೀ16 4x3 
=342 g 


2 mol (= 548) Al ವರ್ತಿಸಿದಾಗ 342 8 1) (8೦), ಉಂಟಾಗುತ್ತದೆ. 
1 mol (= 278) Al ವರ್ತಿಸಿದಾಗ ಎಷ್ಟು ಸ॥; (80), ಉಂಟಾಗುತ್ತದೆ? 
342 x 17 


54 
= 111 


ಮೊಟ್ಯಾತಿಯನನ್‌ ಕ್ರೋರೇಟ್‌ ಉಪ್ಣವಿಭಜನೆಗೊಂಡಾಗ ಆಕ್ಸಿಜನ್‌ ಬಿಡುಗಡೆಯಾಗುತ್ತದೆ. 


ii. 


STP ಯಲ್ಲಿ 1 mol ಆಕ್ತಿಜನ್‌ ಬಿಡುಗಡೆಯಾಗಬೇಕಾದರೆ ಎಷ್ಟು ಗ್ರಾಮ್‌. 
KC10,ಯನ್ನು ಕಾಯಿಸಬೇಕು? 

1002 ಪೊಟ್ಯಾಸಿಯಮ್‌ ಕ್ಲೋರೈಡ್‌ನ ವಿಭಜನೆಯಿಂದ ಎಷ್ಟು ಗ್ರಾಮ್‌ 
ಆಕ್ಸಿಜನ್‌ ಬಿಡುಗಡೆಯಾಗುತ್ತದೆ? ದೊರೆತ ಆಕ್ಷಿಜನ್‌ನಲ್ಲಿರುವ ಅಣುಗಳ 
ಸಂಖ್ಯೆಯೆಷ್ಟು? ಅದರಲ್ಲಿರುವ ಮೋಲ್‌ಗಳೆಷ್ಟು? 


ಹ ಫೋ 2801೦, — 2KC1+30,T 


mol 3mol 


ಪೊಟ್ಯಾಸಿಯಮ್‌ ಕ್ಲೋರೇಟಿನ ಗ್ರಾಮ್‌ ಅಣುರಾಶಿ 


= 2x(39.1+ 35.5 + 3 x16) 


ಖಚಿತಾನುಪಾತತೆ 149 


2೫ 122.6 
245.2 & 
217301 (ಎ 2122.68) ಓಲ1೦,ಯು 3 mol (3x 32 g) ಆಕ್ಸಿಜನ್‌ ಕೊಡುತ್ತದೆ. 
; 3 ಮೋಲ್‌ ಆಕ್ಸಿಜನ್‌ ಬೇಕಾದರೆ, 2 ಮೋಲ್‌ &೮೦, ಕಾಯಿಸಬೇಕು. 


3 ಮೋಲ್‌ ಆಕ್ಸಿಜನ್‌ ಬೇಕಾದರೆ, 2 *122.6 (ಇ 245.28) KCO; 


ಕಾಯಿಸಬೇಕು. 
.. 1 ಮೋಲ್‌ ಆಕ್ಸಿಜನ್‌ ಬೇಕಾದರೆ 


245.2 «1 
3 


81.77 g 

ii 2 ಮೋಲ್‌ (ಇ 245.20) ಜK೦10, ವಿಭಜನೆಯಿಂದ 3 ಮೋಲ್‌ 
(ಎ 968) ಆಕ್ಸಿಜನ್‌ ಬಿಡುಗಡೆಯಾಗುವುದು. 
2. 1008 KC10, ವಿಭಜನೆಯಿಂದ ಎಷ್ಟು ಗ್ರಾಮ್‌ ೦, 
ಬಿಡುಗಡೆಯಾಗುವುದು? 


ಬಿಡುಗಡೆಯಾಗುವ ೦,ನ ರಾಶಿ 


ಕಾಯಿಸಬೇಕಾದ ಓ೮1೦, ನ ರಾಶಿ ಹ 


96 x 100 
245.2 
= 39.158 


23 
6.02 x10 3015 


39.158 0, ನಲ್ಲಿರುವ ಅಣುಗಳ ಸಂಖ್ಯೆ 


= 736x105 ಅಣುಗಳು 


1x 39.5 
32 
ಬಸಿ = 1.22 mol 
7. ಅಲ್ಯೂಮಿನಿಯಮ್‌ ಆಕ್ಷಿಜನ್‌ ಜತೆ ಸಂಯೋಜಿಸಿ ಅಲ್ಯೂಮಿನಿಯಮ್‌ ಆಕ್ಸೈಡನ್ನು 
ನೀಡುತ್ತದೆ. 0.3 ಮೋಲ್‌ ಅಲ್ಯೂಮಿನಿಯಮ್‌ ಜತೆ ವರ್ತಿಸಲು ಎಷ್ಟುಗ್ರಾಮ್‌ ಆಕ್ಷಿಜನ್‌ 


ಬೇಕಾಗುತ್ತದೆ? 
ಸಂತುಲಿತ ರಾಸಾಯನಿಕ ಸಮೀಕರಣ : 44! *302 ನಾಪಿ ೩120; 
4 mol 3 mol 


4 ಮೋಲ್‌ ಅಲ್ಯೂಮಿನಿಯಮ್‌ 3 ಮೋಲ್‌ ಆಕ್ಷಿಜನ್‌ ಜತೆ ವರ್ತಿಸುತ್ತದೆ. 
0.3 ಮೋಲ್‌ ಅಲ್ಯೂಮಿನಿಯಮ್‌ ಎಷ್ಟು ಮೋಲ್‌ ಆಕ್ಷಿಜನ್‌ ಜತೆ ವರ್ತಿಸುತ್ತದೆ? 
3 x0.3 

4 
0.225 ಮೋಲ್‌ 


39.15 8 0, ನಲ್ಲಿರುವ ಮೋಲ್‌ಗಳು 


ವರ್ತಿಸುವ ಆಕ್ಸಿಜನ್‌ ಮೋಲ್‌ಗಳ ಸಂಖ್ಯೆ ಷಾ 


150 ರಸಾಯನ ವಿಜ್ಞಾನ 


ವರ್ತಿಸುವ ಆಕ್ಷಿಜನ್‌ನ ರಾಶಿ 0.225 x32 (11010) =32 8) 
tg 
8. 200m’ ಗಾತ್ರದ 0.5 1! ಕ್ಯಾಲ್ಷಿಯಮ್‌ ಕ್ಲೋರೈಡ್‌ ದ್ರಾವಣವನ್ನು ಸಿಲ್ವರ್‌ ನೈಟ್ರೇಟ್‌ 


ದ್ರಾವಣಕ್ಕೆ ಸೇರಿಸಿ ಎಷ್ಟು ರಾಶಿಯ ಸಿಲ್ವರ್‌ ಕ್ಲೋರೈಡನ್ನು ಒತ್ತರಿಸಬಹುದು? 


ರಾಸಾಯನಿಕ ಕ್ರಿಯೆ : 2870, * ೦೩೮1 —2AgC1¥ + Ca(N0,); 
1118 22143, 


200m” ಗಾತ್ರದ 0.51/ ಕ್ಯಾಲ್ಷಿಯಮ್‌ 


Mx VxGMM 


ಕ್ಲೋರೈಡಿನಲ್ಲಿರುವ ದ್ರಾವ್ಯ ವಸ್ತುವಿನ ರಾಶಿ ೪7 


0.5 ಬತ ಭ್ಯ] 
100 


11.18 


ಖಚಿತಾನುಪಾತತೆಯ ಅನ್ವಯ, ಮೇಲಿನ ರಾಸಾಯನಿಕ ಕ್ರಿಯೆಯಲ್ಲಿ, 111 8 CaCl; 
ಸಿಲ್ವರ್‌ ನೈಟ್ರೇಟಿನೊಂದಿಗೆ ವರ್ತಿಸಿ 2 ೬143; ಸಿಲ್ವರ್‌ ಕ್ಲೋರೈಡನ್ನು ಒತ್ತರಿಸಬೇಕು. 


11.1 
11.18 CaCl, ಒತ್ತರಿಸುವ ಸಿಲ್ವರ್‌ ಕ್ಲೋರೈಡಿನ ರಾಶಿ ರಾನಿಖ್ಯ 


= 2878 


9. ಲೀಧಿಯಮ್‌ ಲೋಹವು ನೀರಿನೊಂದಿಗೆ ವರ್ತಿಸಿ ಹೈಡ್ರೋಜನ್‌ ಅನಿಲವನ್ನು ಬಿಡುಗಡೆ 
ಮಾಡುತ್ತದೆ. 


2Li + 2H;0 —>2LiOH + ಟ್ರ 


i 6.23 mol ಲೀಥಿಯಮ್‌ ಸಂಪೂರ್ಣವಾಗಿ ನೀರಿನೊಂದಿಗೆ ವರ್ತಿಸಿದರೆ, ಎಷ್ಟು ಮೋಲ್‌ 
1) ಬಿಡುಗಡೆಯಾಗುತ್ತದೆ? 


ii 80.57 8 ಲೀಥಿಯಮ್‌ ಸಂಪೂರ್ಣವಾಗಿ ನೀರಿನೊಂದಿಗೆ ವರ್ತಿಸಿದರೆ, ಎಷ್ಟು ಮೋಲ್‌ 
1) ಬಿಡುಗಡೆಯಾಗುತ್ತದೆ? 


2011 + 2H0 ——2LiOH + ಗಟ, 


2 mol 1 mol 


ಖಚಿತಾನುಪಾತತೆ 151 


10. 


i 2 ಮೋಲ್‌ ಲೀಥಿಯಮ್‌ 1 ಮೋಲ್‌ ಹೈಡ್ರೋಜನ್‌ ಕೊಡುತ್ತದೆ. 
6.23 ಮೋಲ್‌ ಲೀಥಿಯಮ್‌ ಎಷ್ಟು ಮೋಲ್‌ ಹೈಡ್ರೋಜನ್‌ ಕೊಡುತ್ತದೆ? 


I 
ಬಿಡುಗಡೆಯಾಗುವ ಹೈಡ್ರೋಜನ್‌ 5 x 6.23 


= 3.12 ಮೋಲ್‌ 
ii ಲೀಥಿಯಮ್‌ನ ಗ್ರಾಮ್‌ ಪರಮಾಣುರಾಶಿ = 6.94 ॥ 
ಹೈಡ್ರೋಜನ್‌ನ ಗ್ರಾಮ್‌ ಅಣುರಾಶಿ = 28 


ಮೇಲಿನ ಕ್ರಿಯೆಯಲ್ಲಿ, 2 ಮೋಲ್‌ ಲೀಥಿಯಮ್‌ 1 ಮೋಲ್‌ ಹೈಡ್ರೋಜನ್‌ 
ಅನ್ನು ಬಿಡುಗಡೆ ಮಾಡುತ್ತದೆ. ಅಥವಾ, 2 » 6.94 ೬8 ಲೀಧಿಯಮ್‌ 28ಹೈಡ್ರೋಜನ್‌ 
ಅನ್ನು ಬಿಡುಗಡೆ ಮಾಡುತ್ತದೆ. 

-. 80.57 8 ಲೀಥಿಯಮ್‌ ಎಷ್ಟು ಗ್ರಾಮ್‌ ಹೈಡ್ರೋಜನ್‌ ಅನ್ನು ಬಿಡುಗಡೆ 
ಮಾಡುತ್ತದೆ? 


2 x 80.57 
ಬಿಡುಗಡೆಯಾಗುವ ಹೈಡ್ರೋಜನ್‌ನರಾಶಿ ಇ ಸ 


13.88 
11.61 | 


ಗ್ಲೂಕೋಸ್‌ (C206) ಅನ್ನು ಆಕ್ಷಿಡನಗೊಳಿಸಿದಾಗ ಅದು ೦೦, ಮತ್ತು 1,೦ 
ಗಳನ್ನು ಕೊಡುತ್ತದೆ. 

ಲ್ಕರ್ಮುಟ್ಟಿ ತ 60, —— 600) + 6,0 

1.8 k ಗ್ಲೂಕೋಸನ್ನು ಆಕ್ಷಿಡನಗೊಳಿಸಿದಾಗ ಉತ್ಪತ್ತಿಯಾಗುವ 0೦, ನ ರಾಶಿ 
ಎಷ್ಟು? 


CH20% + 60, ---600, + 6H,0 
180 g 44g 


ಮೇಲಿನ ಕ್ರಿಯೆಯಲ್ಲಿ 180 £೬ ಗ್ಲೂಕೋಸ್‌ ಆಕ್ಸಿಡನಗೊಂಡು 4 ೦೦, 
ಉತ್ಪತ್ತಿಯಾಗುತ್ತದೆ. 
1.8 kg (= 1800 2) ಗ್ಲೂಕೋಸ್‌ ಆಕ್ಷಿಡನಗೊಂಡರೆ ಎಷ್ಟು ಗ್ರಾಮ್‌ ೦೦, ಕೊಡುತ್ತದೆ? 


44 x 1800 


ಉತ್ಪತ್ತಿಯಾಗುವ ೦, ನ ರಾಶಿ 3 ದ್ದು 


2640 ೬ ಅಥವಾ 2.64 ಓ 


152 ರಸಾಯನ ವಿಜ್ಞಾನ 


Ll, 


12, 


13. 


il 


೦೬೯೫) ತಾಮ್ರದ ಪ್ರಮುಖ ಅದಿರಾಗಿದೆ. 3.7110 ಟೂ ಅದಿರಿನಲ್ಲಿ ಎಷ್ಟು 


ತಾಮವಿದೆ? 
CuFesS) ಎ Cu 
183.5g 63.55 g 
63.55 x 100 
uF, ಅದಿರಿನಲ್ಲಿರುವ ತಾಮ್ರದ ಪ್ರತಿಶತ ಎ ಇ್ವರ್ಯ್ಯಾ 
= 3463 % 


3.71 x 10 k ಅದಿರಿನಲ್ಲಿರುವ ತಾಮ್ರದ ರಾಶಿ = 0.3463 x 3.7110 


= 1.28x10 kg 


40 8 Fe,0; ನಲ್ಲಿ ಅಡಕವಾಗಿರುವ ಕಬ್ಬಿಣದ ಅಂದಾಜು ರಾಶಿಯೆಷ್ಟು? 
Fe20, =160 8 ಮತ್ತು Fe =~ 562 
160 8 Fe,0, ನಲ್ಲಿ ಅಂದಾಜು 568 ಕಬ್ಬಣವಿದೆ. 
408 Fe20; ನಲ್ಲಿ ಎಷ್ಟು ಗ್ರಾಮ್‌ ಕಬ್ಬಿಣವಿದೆ? 
56x 40 


160 
= 28g 


ಮ್ಯಾಗ್ಗೀಸಿಯಮ್‌ ಲೋಹವನ್ನು ಗಾಳಿಯಲ್ಲಿ ದಹಿಸಿದಾಗ ಅದು ಮ್ಯಾಗ್ನೀಸಿಯಮ್‌ 
ಆಕ್ಸೈಡ್‌ ಆಗಿ ಪರಿವರ್ತಿತವಾಗುತ್ತದೆ. 


40 8 Fe,0, ನಲ್ಲಿರುವ ಕಬ್ಬಿಣದ ರಾಶಿ ಷು 


258 ಮ್ಯಾಗ್ನೀಸಿಯಮ್‌ ಜತೆ ವರ್ತಿಸಲು ಎಷ್ಟು ಆಕ್ಸಿಜನ್‌ ಬೇಕಾಗುತ್ತದೆ? ಎಷ್ಟು 
ಗ್ರಾಮ್‌ ಮ್ಯಾಗ್ಗೀಸಿಯಮ್‌ ಆಕ್ಸೈಡ್‌ ಉತ್ಪತ್ತಿಯಾಗುತ್ತದೆ? 


258 ಆಕ್ಸಿಜನ್‌ ಜತೆ ವರ್ತಿಸಲು ಎಷ್ಟು ಗ್ರಾಮ್‌ ಮ್ಯಾಗ್ಬೀಸಿಯಮ್‌ ಬೇಕಾಗುತ್ತದೆ? 
ಎಷ್ಟು ಗ್ರಾಮ್‌ ಮ್ಯಾಗ್ಬೀಸಿಯಮ್‌ ಆಕ್ಸೈಡ್‌ ಉತ್ಪತ್ತಿಯಾಗುತ್ತದೆ? 


(ಗ್ರಾಮ್‌ ಪರಮಾಣು ರಾಶಿಗಳು : Mg = 248,0 168) 


ತ 2Mg + 0, ——2MgO 
ರಾಸಾಯನಿಕ ಕ್ರಿಯೆ } 2x24 32g 2x 40g 


48 ಗ್ರಾಮ್‌ ಖ,32 ಗ್ರಾಮ್‌ ಆಕ್ಸಿಜನ್‌ ಜತೆ ವರ್ತಿಸಿದಾಗ 808 ಮ್ಯಾಗ್ನೀಸಿಯಮ್‌ 
ಆಕ್ಸೈಡ್‌ ದೊರೆಯುತ್ತದೆ. 


ಖಚಿತಾನುಪಾತತೆ 153 


11. 


ಉತ್ಪತ್ತಿಯಾಗುವ ಜಂ 


25 ಗ್ರಾಮ್‌ ಖೇ ಜತೆ ವರ್ತಿಸಲು ಎಷ್ಟು ಆಕ್ಷಿಜನ್‌ ಬೇಕು? 


32 x 25 
ವರ್ತಿಸಲು ಬೇಕಾಗುವ ಆಕ್ಸಿಜನ್‌ = ಇ 
= 10.0 
° 2 ಮ 80, 
ಉತ್ಪತ್ತಿಯಾಗುವ ಮ್ಯಾಗ್ನೀಸಿಯಮ್‌ ಆಕ್ಸೈಡ್‌ ಹ 
= 416 g 


25 ಗ್ರಾಮ್‌ ಆಕ್ಸಿಜನ್‌ ಜತೆ ವರ್ತಿಸಲು ಬೇಕಾಗುವ ಖ 


48x25 
32 


= 37.5g 


80 x 37.5 
48 


= 625g 


14. ಹೆಮಟೈಟ್‌ ಅದಿರಿನಿಂದ ಕಬ್ಬಿಣವನ್ನು ಉದ್ದರಿಸುವಾಗ ಕೆಳಗಿನ ಕ್ರಿಯೆ ನಡೆಯುತ್ತದೆ. 


2Fe0,; +3C-—>d4Fe+ 3C0, 


525g ಹೆಮಟೈಟ್‌ ಅದಿರಿನೊಂದಿಗೆ ವರ್ತಿಸಲು ಎಷ್ಟು ಮೋಲ್‌ ಕಾರ್ಬನ್‌ 
ಬೇಕಾಗುತ್ತದೆ? 

5258 ಹೆಮಟೈಟ್‌ ಅದಿರಿನೊಂದಿಗೆ ವರ್ತಿಸಲು ಎಷ್ಟು ಗ್ರಾಮ್‌ ಕಾರ್ಬನ್‌ 
ಬೇಕಾಗುತ್ತದೆ? 

2 ಮೋಲ್‌ ಹೆಮಟೈಟನೊಂದಿಗೆ (ಇ 319.48) ವರ್ತಿಸಲು 3 ಮೋಲ್‌ 
ಕಾರ್ಬನ್‌ ಬೇಕಾಗುತ್ತದೆ. 


5258 ಹೆಮಟೈಟನೊಂದಿಗೆ ವರ್ತಿಸಲು ಎಷ್ಟು ಮೋಲ್‌ ಕಾರ್ಬನ್‌ ಬೇಕಾಗುತ್ತದೆ? 


ವರ್ತಿಸಲು ಬೇಕಾಗುವ ಕಾರ್ಬನ್‌ ಮೋಲ್‌ಗಳು 


3x 525 
319.4 
4.93 ಮೋಲ್‌ 


ಕಬ್ಬಿಣದ ಲೋಹೋದ್ಧರಣ ಕ್ರಿಯೆ: 
2Fe,0, 430 486 + 3C0, 
2ಮೋಲ್‌ 3ಮೋಲ್‌ 
2159.7 8+ 3x12 


154 ರಸಾಯನ ವಿಜ್ಞಾನ 


ಮವನ 


319.4 ಹೆಮಟೈಟ್‌ ಅದಿರಿನೊಂದಿಗೆ ವರ್ತಿಸಲು 368 ಕಾರ್ಬನ್‌ ಬೇಕಾಗುತ್ತದೆ. 
5258 ಹೆಮಟೈಟ್‌ ಅದಿರಿನೊಂದಿಗೆ ವರ್ತಿಸಲು ಎಷ್ಟು ಗ್ರಾಮ್‌ ಕಾರ್ಬನ್‌ 
ಬೇಕಾಗುತ್ತದೆ? 

36 x 525 


319.4 
59.2 g 


ದ್ರಾವಣದ ಸಾರತೆ (Concentration of Solution) 

ದ್ರಾವಣವು ದ್ರಾವ್ಯ ವಸ್ತು ಮತ್ತು ದ್ರಾವಕಗಳ ಸಮಜಾತ್ಯ ಮಿಶ್ರಣ. ಅಧಿಕ 
ಪ್ರಮಾಣದಲ್ಲಿರುವ ವಸ್ತುವನ್ನು "ದ್ರಾವಕ' ವೆ೦ತಲೂ, ಕಡಿಮೆ ಪ್ರಮಾಣದಲ್ಲಿರುವ ವಸ್ತುವನ್ನು 
“ದ್ರಾವ್ಯವಸ್ತು' ವೆಂತಲೂ ಕರೆಯುವರು. ದ್ರಾವಣದಲ್ಲಿರುವ ದ್ರಾವ್ಯವಸ್ತು ಮತ್ತು ದ್ರಾವಕಗಳ 
ತುಲನಾತ್ಮಕ ಪರಿಮಾಣಗಳನ್ನು "ಸಾರತೆ' ಯ ಮೂಲಕ ವ್ಯಕ್ತಪಡಿಸಬಹುದು. ಏಕಮಾನ 
ಪರಿಮಾಣದ ದ್ರಾವಣದಲ್ಲಿ ವಿಲೀನವಾಗಿರುವ ದ್ರಾವ್ಯ ವಸ್ತುವಿನ ಪರಿಮಾಣವನ್ನು 
“ಸಾರತೆ ಎನ್ನಲಾಗುತ್ತದೆ. 

ದ್ರಾವಣದಲ್ಲಿ ದ್ರಾವ್ಯ ವಸ್ತು ಮತ್ತು ದ್ರಾವಕದ ಅನುಪಾತವು ಚಿಕ್ಕದಾಗಿದ್ದರೆ, ಅದನ್ನು 
ಸಾರರಿಕ್ತ ದ್ರಾವಣ (611016 solution)ವೆನ್ನಲಾಗುತ್ತದೆ. ದ್ರಾವ್ಯ ಮತ್ತು ದ್ರಾವಕಗಳ 
ಅನುಪಾತವು ದೊಡ್ಡದಿದ್ದರೆ, ದ್ರಾವಣವನ್ನು ಸಾರಯುಕ್ತ ದ್ರಾವಣ (concentrated 
solution)ವೆನ್ನಲಾಗುತ್ತದೆ. 


ಉದಾ: 100m’ ದ್ರಾವಣದಲ್ಲಿ ಕೇವಲ 1 ದ್ರಾವ್ಯವಸ್ತು ವಿಲೀನವಾಗಿದ್ದರೆ ಅದನ್ನು 


ಸಾರರಿಕ್ತ ದ್ರಾವಣವೆಂದು ಕರೆದರೆ, ಅದೇ ಗಾತ್ರದ ದ್ರಾವಣದಲ್ಲಿ 308 ದ್ರಾವ್ಯ ವಸ್ತುವು 
ವಿಲೀನವಾಗಿದ್ದರೆ, ಅದನ್ನು ಸಾರಯುಕ್ತವೆನ್ನಬಹುದು. 


ಶಿಷ್ಟ ದ್ರಾವಣ (Standard Solution) 

ನಿರ್ದಿಷ್ಟ ಗಾತ್ರದ ದ್ರಾವಕದಲ್ಲಿ ನಿರ್ದಿಷ್ಟ ರಾಶಿಯ ದ್ರವ್ಯವು ವಿಲೀನವಾಗಿದ್ದರೆ, 
ಅಂತಹ ದ್ರಾವಣವನ್ನು ಶಿಷ್ಟ ದ್ರಾವಣವೆನ್ನುವರು. ಸಾರತೆಯು ನಿಷ್ಕೃಷ್ಟವಾಗಿ ಗೊತ್ತಿರುವ 
ದ್ರಾವಣವೇ ಶಿಷ್ಟ ದ್ರಾವಣವಾಗಿರುತ್ತದೆ. 


ದ್ರಾವಣಗಳ ಸಾರತೆಯನ್ನು ಸೂಚಿಸುವ ವಿಧಾನಗಳು ಮತ್ತು ಮಾನಗಳು 
ದ್ರಾವಣಗಳ ಸಾರತೆಯನ್ನು ಹಲವು ಮಾನಗಳಲ್ಲಿ ಸೂಚಿಸಲಾಗುತ್ತದೆ. ಅವುಗಳಲ್ಲಿ 
ಈ ಕೆಳಗಿನವುಗಳ ಬಗ್ಗೆ ತಿಳಿಯೋಣ. 


ಮಿಲಿಯ ಭಾಗಾಂಶ (Parts per 711111೧೧) 0017) 
ರಾಶಿ ರೀತ್ಯ, ಒಂದು ಮಿಲಿಯ ಭಾಗ ದ್ರಾವಣದಲ್ಲಿ ಎಷ್ಟು ಭಾಗ ದ್ರಾವ್ಯವಸ್ತುವಿದೆಯೋ 
ಅದನ್ನು "ಮಿಲಿಯ ಭಾಗಾಂಶ' (ppm) ವೆನ್ನುವರು. 


ದ್ರಾವ್ಯದ ರಾಶಿ 


ಮಿಲಿಯ ಭಾಗಾಂಶ ಇ 109 


ದ್ರಾವಣದ ಒಟ್ಟು ರಾಶಿ 


ಖಚಿತಾನುಪಾತತೆ 155 


ದ್ರಾವಣದ ಸಾರತೆಯು ಬಹಳ ಕಡಿಮೆಯಿರುವಾಗ, ಅದನ್ನು ೧ಂಣನಲ್ಲಿ 


ಹೇಳಲಾಗುತ್ತದೆ. ಉದಾ: 
|. ಗಡಸುನೀರಿನಲ್ಲಿ ವಿಲೀನವಾಗಿರುವ ಲವಣಾಂಶವನ್ನು ppmನಲ್ಲಿ ಹೇಳುವುದು ವಾಡಿಕೆ. 


1056 ಗಡಸುನೀರಿನಲ್ಲಿ 100 8 ನಷ್ಟು ವಿಲೀನ ಲವಣಗಳಿದ್ದರೆ, ಅದರ ಸಾರತೆಯು 
1000017 ಆಗುತ್ತದೆ. 

2. ವಾಯುಮಾಲಿನ್ಯ, ಜಲಮಾಲಿನ್ಯಗಳನ್ನುಂಟುಮಾಡುವ ಮಲಿನಕಾರಕಗಳು ಅತ್ಯಲ್ಪ 
ಪ್ರಮಾಣದಲ್ಲಿದ್ದರೆ ಅವುಗಳ ಸಾರತೆಯನ್ನು ppನಲ್ಲಿ ಹೇಳಲಾಗುತ್ತದೆ. 

3. ಅಪಾಯಕರ ರಾಸಾಯನಿಕ ವಸ್ತುಗಳ ವಿಷಕರತೆ (10%100)ಯನ್ನು ವಿವರಿಸುವಾಗ, 
ಅವುಗಳ ಸೈರಣಾಮಿತಿ ಬೆಲೆ (Tolerance Limiting Value)ಯನ್ನು ಸಾಮಾನ್ಯವಾಗಿ 
ppmನಲ್ಲಿ ಸೂಚಿಸಲಾಗುತ್ತದೆ. 


ಗಮನಿಸಿ 
1. 1k ದ್ರಾವಣದಲ್ಲಿ ಎಷ್ಟು ಮಿಲಿಗ್ರಾಮ್‌ ದ್ರಾವ್ಯವಿರುತ್ತದೋ, ಅದು ದ್ರಾವಣದ 
ppm ಸಾರತೆಯಾಗುತ್ತದೆ. ನೀರನ್ನು ದ್ರಾವಕವಾಗಿ ತೆಗೆದುಕೊಂಡರೆ, 1 kg = 1633 


ಅಥವಾ 1 ಲೀಟರ್‌ ಆಗಿರುತ್ತದೆ. ಆಗ 1 ppm ಸಾರತೆಯೆಂದರೆ 1 4m” (ಅಥವಾ 
1 ಲೀಟರ್‌) ದ್ರಾವಣದಲ್ಲಿ 1 ಗ್ರ ದ್ರಾವ್ಯವಸ್ತುವಿದೆಯೆಂದಾಗುತ್ತದೆ. 

2. ಸಾರತೆಯನ್ನು ppನಲ್ಲಿ ಹೇಳುವುದರ ಉತ್ತಮಾಂಶವೇನೆಂದರೆ ಅದು ತಾಪದ 
ಮೇಲೆ ಅವಲಂಬಿತವಾಗಿರುವುದಿಲ್ಲ. 


ನಾರ್ಮಲತೆ (Normality) N 

ವ್ಯಾಖ್ಯೆ: 14m” ದ್ರಾವಣದಲ್ಲಿ ವಿಲೀನವಾಗಿರುವ ದ್ರಾವ್ಯವಸ್ತುವಿನ ಗ್ರಾಮ್‌ 
ಸಮಾನರಾಶಿಗಳ ಸಂಖ್ಯೆಗೆ ಆ ದ್ರಾವಣದ ನಾರ್ಮಲತೆ ಎನ್ನುವರು. 

(ಗಮನಿಸಿ: 14m” ಅಂದರೆ 100008 ಅಥವಾ 1 ಲೀಟರ್‌ ಗಾತ್ರಕ್ಕೆ ಸಮ) 

1613 ದ್ರಾವಣದಲ್ಲಿ 1 ಗ್ರಾಮ್‌ ಸಮಾನರಾಶಿ ದ್ರಾವ್ಯವಸ್ತು ವಿಲೀನವಾಗಿದ್ದರೆ, 
ದ್ರಾವಣದ ನಾರ್ಮಲತೆ 1% ಆಗುತ್ತದೆ. 

1dm” ದ್ರಾವಣದಲ್ಲಿ 0.1 ಗ್ರಾಮ್‌ ಸಮಾನರಾಶಿ ದ್ರಾವ್ಯವಸ್ತು ವಿಲೀನವಾಗಿದ್ದರೆ, 
ದ್ರಾವಣದ ನಾರ್ಮಲತೆ 0.18 ಆಗುತ್ತದೆ. 

0.1 ನಾರ್ಮಲತೆಯ ದ್ರಾವಣವನ್ನು 0.1 ಎಂದು ಸೂಚಿಸಲಾಗುತ್ತದೆ. ಅದನ್ನು _ 


ಡೆಸಿ ನಾರ್ಮಲ್‌ ಅಥವಾ ದ್ರಾವಣವೆಂತಲೂ ಕರೆಯಬಹುದು. 


ಮ 
10 
ನಾರ್ಮಲತೆ ಮಾಪನದ ಮಾನ : ಗ್ರಾಮ್‌ ಸಮಾನರಾಶಿಗಳ ಸಂಖ್ಯೆ / ಈ 


ಅಥವಾ 60/1%೩100(5/6175 


156 ರಸಾಯನ ವಿಜ್ಞಾನ 


ದ್ರಾವ್ನದ ಗಾಮ್‌ ಸಮಾನರಾಶಿಗಳ ಸಂಖೆ 
ಬಾವಡಿ ಾರ್ಮಲಕೆ ಬಜ ಯು ಕ 


ದ್ರಾವ್ಯವಸ್ತುವಿನ ರಾಶಿ (೪೫/63 


ದ್ರಾವ್ಯದ ಗ್ರಾಮ್‌ ಸಮಾನರಾಶಿ (8) 
ತ್ತೆ 
N Fos 
ಅಥವಾ w = NXE 
8/67 ನಲ್ಲಿ ದ್ರಾವ್ಯದ ರಾಶಿ - ನಾರ್ಮಲತೆ » ಸಮಾನರಾಶಿ 
ಆದ್ದರಿಂದ, ದ್ರಾವ್ಯದ ರಾಶಿ ೪7 ೬ ನಾರ್ಮಲತೆ » ಗಾತ್ರ » ಗ್ರಾಮ್‌ಸಮಾನರಾಶಿ 
W=NxVxGEM 
ಇದರಲ್ಲಿ N= ನಾರ್ಮಲತೆ, ೪-4” ನಲ್ಲಿ ದ್ರಾವಣದ ಗಾತ್ರ 
GEM = ದ್ರಾವ್ಯದ ಗ್ರಾಮ್‌ ಸಮಾನರಾಶಿ ಮತ್ತು ೪] -ಗ್ರಾಮ್‌ನಲ್ಲಿ ದ್ರಾವ್ಯದರಾಶಿ. 
ಮೇಲಿನ ಗಣಿತೋಕ್ತಿಯಿಂದ, ದ್ರಾವಣದ ನಾರ್ಮಲತೆ ಮತ್ತು ದ್ರಾವ್ಯದ ಗ್ರಾಮ್‌ 
ಸಮಾನರಾಶಿಗಳು ಗೊತ್ತಿದ್ದರೆ, ನಿಶ್ಚಿತ ಗಾತ್ರದ ದ್ರಾವಣದಲ್ಲಿ ವಿಲೀನವಾಗಿರುವ 
ದ್ರಾವ್ಯವಸ್ತುವಿನ ರಾಶಿಯನ್ನು ಲೆಕ್ಕ ಹಾಕಬಹುದು. 


ಮೊಲಾರತೆ (Molarity) M 


ವ್ಯಾಖ್ಯೆ : 14m” ದ್ರಾವಣದಲ್ಲಿ ವಿಲೀನವಾಗಿರುವ ದ್ರಾವ್ಯವಸ್ತುವಿನ ಗ್ರಾಮ್‌ ಮೋಲ್‌ಗಳ 
ಸಂಖ್ಯೆಗೆ ಆ ದ್ರಾವಣದ ಮೊಲಾರತೆ ಎನ್ನುವರು. 
ದ್ರಾವ್ನದ ಗ್ರಾಮ್‌ ಮೋಲ್‌ಗಳ ಸಂಖೆ 
ದ್ರಾವಣದ ಮೊಲಾರತೆ 1! ಇ ಎ ಹಚಚ ಫೀ 
dm3 ನಲ್ಲಿ ದ್ರಾವಣದ ಗಾತ್ರ 


ದ್ರಾವ್ಯ ವಸ್ತುವಿನ ರಾಶಿ (W)/dm' 
ನನ ಇನ್‌ ಇರಾ 
 ದ್ರಾವ್ಯದ ರಾಶಿ W=Mಖxಜಷಳ೪xGMM 
ಇದರಲ್ಲಿ W -ದ್ರಾವ್ಯದ ರಾಶಿ (ಗ್ರಾಮ್‌ನಲ್ಲಿ) ; 14 ಮೊಲಾರತೆ 

v= ದ್ರಾವಣದ ಗಾತ್ರ (0m'ನಲ್ಲಿ) ಮತ್ತು 01/11 ಗ್ರಾಮ್‌ ಅಣುರಾಶಿ 
ಮೊಲಾರತೆ ಮಾಪನದ ಮಾನ: ಗ್ರಾಮ್‌ ಮೋಲ್‌ಗಳ ಸಂಖ್ಯೆ/4೫* ಅಥವಾ 


mol/dm” 


ಖಚಿತಾನುಪಾತತೆ 157 


ನಾರ್ಮಲತೆ ಮತ್ತು ಮೊಲಾರತೆಗಳ ಸಂಬಂಧ 
ನಾರ್ಮಲತೆ » ಸಮಾನರಾಶಿ ೬ ಮೊಲಾರತೆ » ಅಣುರಾಶಿ 


ಣುರಾಶಿ 
ಅಥವಾ, ಅಂತೇ 5. = ಫೋನ . ಈ ಅನುಪಾತವು / ಎ೦ದಿರಲಿ 
ಮೊಲಾರತೆ ಸಮಾನರಾಶಿ 
ನಾರ್ಮಲತೆ 
ಆಗ, A 
ಮೊಲಾರತೆ 


ಅಥವಾ, ನಾರ್ಮಲತೆ - ಗ» ಮೊಲಾರತೆ 


ಮೋಲ್‌ ಭಿನ್ನಾಂಶ (Mole Fraction) X 
ಒಂದು ಮಿಶ್ರಣದಲ್ಲಿ, ಒಂದು ಘಟಕದ ಮೋಲ್‌ ಸಂಖ್ಯೆಗೂ, ಆ ಮಿಶ್ರಣದಲ್ಲಿರುವ 
ಎಲ್ಲ ಘಟಕಗಳ ಒಟ್ಟು ಮೋಲ್‌ ಸಂಖ್ಯೆಗೂ ಇರುವ ಅನುಪಾತವನ್ನು ಆ ಘಟಕದ 
ಮೋಲ್‌ ಭಿನ್ನಾಂಶವೆನ್ನಲಾಗುತ್ತದೆ. ಉದಾ: ಒಂದು ದ್ರಾವಣದಲ್ಲಿ ದ್ರಾವ್ಯವಸ್ತುವಿನ 
ಮೋಲ್‌ ಸಂಖ್ಯೆಗೂ, ದ್ರಾವಣದಲ್ಲಿರುವ ದ್ರಾವ್ಯ ಮತ್ತು ದ್ರಾವಕಗಳ ಒಟ್ಟು ಮೋಲ್‌ 
ಸಂಖ್ಯೆಗೂ ಇರುವ ನಿಷ್ಠತ್ತಿಯನ್ನು ದ್ರಾವ್ಯದ ಮೋಲ್‌ ಭಿನ್ನಾಂಶವೆನ್ನುತ್ತಾರೆ. 
n ದ್ರಾವ್ನದ ಮೋಲ್‌ ಸಂಖೆ 
ಕ್‌ ಅತಿ ಕ Ke ce ನರಿ ಬಾ ಜಾಯಾ ಜಾರ್‌ 
ಹುಸ 4 ದ್ರಾವ್ಮದ ಮೋಲ್‌ ಸಂಖೆ 
ದ್ರಾವ್ಯ ದ್ರಾವಕ ಶಿ ನಿ 
+ ದ್ರಾವಕದ ಮೋಲ್‌ ಸಂಖ್ಯೆ 
ಗಮನಿಸಿ 
1. ಮೋಲ್‌ ಭಿನ್ನಾಂಶವು ಸಂಖ್ಯೆಗಳ ಅನುಪಾತವಾದ್ದರಿಂದ ಅದಕ್ಕೆ ಮಾಪನ 
ಮಾನವಿರುವುದಿಲ್ಲ. 
2. ಒಂದು ಮಿಶ್ರಣದಲ್ಲಿರುವ ಎಲ್ಲ ಘಟಕಗಳ ಮೋಲ್‌ ಭಿನ್ನಾಂಶಗಳ ಒಟ್ಟು ಮೊತ್ತ 


1 ಆಗಿರುತ್ತದೆ. 
| ಸಾರಾಂಶ 
ದ್ರಾವಣದ ಸಾರತೆಯ ಮಾನಗಳು ಮತ್ತು ವ್ಯಾಖ್ಯೆಗಳು 
ಹೆಸರು ಸಂಕೇತ ವ್ಯಾಖ್ಯೆ 
ನಾರ್ಮಲತೆ ೫N 1dm” ದ್ರಾವಣದಲ್ಲಿರುವ ದ್ರಾವ್ಯವಸ್ತುವಿನ ಗ್ರಾಮ್‌ 
ಸಮಾನಗಳ ಸಂಖ್ಯೆ 
ಮೊಲಾರತೆ M dm” ದ್ರಾವಣದಲ್ಲಿರುವ ದ್ರಾವ್ಯವಸ್ತುವಿನ ಗ್ರಾಮ್‌ 


ಮೋಲ್‌ಗಳ ಸಂಖ್ಯೆ 

ಮೋಲ್‌ಅಂಶ ಸ್ಸ ದ್ರಾವ್ಯವಸ್ತು ಸ ಯ ಮೋಲ್‌ ಸಂಖ್ಯೆ/ದ್ರಾವ್ಯ ಮತ್ತು 
ದ್ರಾವಣಗಳ ಒಟ್ಟು ಮೋಲ್‌ ಸಂಖ್ಯೆ 

ಮಿಲಿಯಾಂಶ ppm | ಮಿಲಿಯ ಭಾಗ ದ್ರಾವಣದಲ್ಲಿರುವ ದ್ರಾವ್ಯವಸ್ತುವಿನ 
ಭಾಗದ ಸಂಖ್ಯೆ 


158 ರಸಾಯನ ವಿಜ್ಞಾನ 


. 


16713 = 100000 = 1 ಲೀಟರ್‌ 


2. ನೀರಿಗೆ ಮಾತ್ರ ಅನ್ವಯಿಸಿದರೆ lcm” ಗಾತ್ರ ೯: 18 ರಾಶಿ 


ಉಪಯುಕ್ತ ಗಣಿತೋಕ್ತಿಗಳು 


1. 


NM N2V, 
ದ್ರಾವಣ 1 ಆಮ್ಲ ದ್ರಾವಣ 2 ಪ್ರತ್ಯಾಮ್ಲ 
ಉತ್ಕರ್ಷಣಕಾರಿ ಅಪಕರ್ಷಣಕಾರಿ 
ಸಾರಯುಕ್ತ ಸಾರರಿಕ್ತ 


1685 ದ್ರಾವಣದಲ್ಲಿರುವ ದ್ರಾವ್ಯವಸ್ತುವಿನ ರಾಶಿ - ನಾರ್ಮಲತೆ » ಸಮಾನರಾಶಿ 
81675 = NXE 
ದ್ರಾವಣದಲ್ಲಿ ವಿಲೀನವಾಗಿರುವ ದ್ರಾವ್ಯ 
ವಸ್ತುವಿನ ರಾಶಿ (ಗ್ರಾಮ್‌ನಲ್ಲಿ) w = NXVxGEM 
WwW = MxXVxGMM 
ಮೇಲಿನ ಸಮೀಕರಣಗಳಲ್ಲಿ, ೫ -ನಾರ್ಮಲತೆ, ಹ - ಮೊಲಾರತೆ 
್ಭV= dm3 ನಲ್ಲಿ ದ್ರಾವಣದ ಗಾತ್ರ 
GEM = ಗಾಮ್‌ ಸಮಾನರಾಶಿ 
GMM = ಗ್ರಾಮ್‌ ಅಣುರಾಶಿ 


ದ್ರಾವ್ಯ ವಸ್ತುವಿನ ಮೋಲ್‌ ಸಂಖ್ಯೆ "ಇ ಕೌ ಎ 
ತ ಗ್ರಾಮ್‌ ಅಣುರಾಶಿ M 
ಮೊಲಾರತೆ M ಹ pe 


ಧನ ಅಯಾನಿನ ಒಟ್ಟು ವಿದ್ಯುದಂಶ 
ಆಮ್ಲ, ಪ್ರತ್ಯಾಮ್ಲ ಅಥವಾ 


ಲವಣದ ಸಮಾನರಾಶಿ - ____ಅಿಣಿರಾಶಿ.. 
ಧನ ಅಯಾನಿನ ಒಟ್ಟು ವಿದ್ಯುದಂಶ 


ಬಿಡಿಸಿದ ಲೆಕ್ಕಗಳು 
1 250m’ ಗಾತ್ರದ 02M ಸೋಡಿಯಮ್‌ ಹೈಡ್ರಾಕ್ಸೈಡ್‌ ದ್ರಾವಣವನ್ನು ತಯಾರಿಸಲು 


ಹ 


ಬೇಕಾಗುವ ಬಂಗ ನ ರಾಶಿ ಎಷ್ಟು? 


೫೩೦ ನ ಗ್ರಾಮ್‌ ಮೋಲಾರ್‌ ರಾಶಿ = 409 
ದ್ರಾವಣ ತಯಾರಿಸಲು ಬೇಕಾಗುವ ರಾಶಿ w = MxVxGMM 
= 0.2 250 x 40 
1000 
= 20g 


ಖಚಿತಾನುಪಾತತೆ 159 


400m” ಗಾತ್ರದ 0.18 ಆಕ್ಸಾಲಿಕ್‌ ಆಮ್ಲ ದ್ರಾವಣದಲ್ಲಿ ವಿಲೀನವಾಗಿರುವ ಆಕ್ಸಾಲಿಕ್‌ 

ಆಮ್ಲದ ಹರಳುಗಳ ರಾಶಿ ಎಷ್ಟು? 

ಆಕ್ಸಾಲಿಕ್‌ ಆಮ್ಲದ ಹರಳುಗಳ (೦,೦, .2ಗ,0೦) ಅಣುರಾಶಿ = 126 
ಅಣುರಾಶಿ 


ಅದರ ಸಮಾನರಾಶಿ ಇ ben IEE = 63 
2 
ದ್ರಾವಣ ತಯಾರಿಸಲು ಬೇಕಾಗುವ ಆಕ್ಸಾಲಿಕ್‌ 
ಆಮ್ಲದ ಹರಳುಗಳ ರಾಶಿ ೫% = NxVxGEM 
= 01x x63 
1000 
= 2.52 8 


500 8 ಫಾಸ್ಫಾರಿಕ್‌ ಆಮ್ಲ (ಗ;P0,) ದಲ್ಲಿರುವ ಗ್ರಾಮ್‌ ಸಮಾನಗಳೆಷ್ಟು? 
11370೦, ನ ಗ್ರಾಮ್‌ ಮೋಲಾರ್‌ ರಾಶಿ ಇ 3 + 31 + 64 = 98 
| ಗ್ರಾಮ್‌ ಮೋಲಾರ್‌ ರಾಶಿ 98 


1,78೦, ನ ಸಮಾನರಾಶಿ ಎ = 32.67 
ಪ್ರತ್ಯಾಮ್ಲತೆ 3 
500 
500 8 ಆಮ್ಲದಲ್ಲಿರುವ ಗ್ರಾಮ್‌ ಸಮಾನಗಳು ಇ ಕಾ 
= 153 


. ಸಲ್ಫ್ಯೂರಿಕ್‌ ಆಮ್ಲದ ಬಾಟಲಿಯಲ್ಲಿ “92.0% ರಾಶಿ ರೀತ್ಯಾ ; ವಿಶಿಷ್ಟ ಸಾಂದ್ರತೆ 
1.83” ಎಂಬ ಲೆಕೆಬಲ್‌ ಅಂಟಿಸಿದೆ. ಆಮ್ಲದ ಮೊಲಾರತೆ ಎಷ್ಟು? 

ಆಮ್ಲದ ವಿಶಿಷ್ಟ ಸಾಂದ್ರತೆ = 1.83 

ಆಮ್ಲದ ಸಾಂದ್ರತೆ 1.83 g/cm” 

18308/6073” 

ಆಮ್ಲದ ಪ್ರತಿಶತ ಶುದ್ಧತೆ = 92%, 


. 92% ಶುದ್ಧತೆಯ 14m” ಗಾತ್ರದಲ್ಲಿರುವ ಸಲ್ಫ್ಯೂರಿಕ್‌ ಆಮ್ಲದ ರಾಶಿ 


92 x 1830 
100 


= 1684 
MxVxGMM 


Ww 


V x GMM 
1684 
0S 


= 17.2M 


ಗಣಿತೋಕ್ತಿ w 


ಅಥವಾ, ॥;8೦O್ಗ ನ ಮೊಲಾರತೆ ॥( 


160 ರಸಾಯನ ವಿಜ್ಞಾನ 


5. 1.001 ಸೋಡಿಯಮ್‌ ಹೈಡ್ರಾಕ್ಸೈಡ್‌ ದ್ರಾವಣದಿಂದ ಪ್ರಾರಂಭಿಸಿ 500m” ಗಾತ್ರದ 
0.2514 ದ್ರಾವಣವನ್ನು ಹೇಗೆ ತಯಾರಿಸುವಿರಿ? 


Mii = M2) 
ಸಾರಯುಕ್ತ ಸಾರರಿಕ್ತ 
0.25 x 500 
1 «?೫್ಯ ಇಷ ಎರು 
] 
ಸ ಗಾ 125005 


125% ಸಾರಯುಕ್ತ 1.00% ಸೋಡಿಯಮ್‌ ಹೈಡ್ರಾಕ್ಸೈಡ್‌ ದ್ರಾವಣಕ್ಕೆ ನೀರು 


ಸೇರಿಸಿ 50005... ಗಾತ್ರವಾಗುವಂತೆ ಮಾಡಿದರೆ, ಸಾರರಿಕ್ಷಗೊಂಡು ಅದರ 
ಮೊಲಾರತೆಯು 0.251! ಆಗುತ್ತದೆ. 
6. ಸಾರಯುಕ್ತ ಸಲ್ಫೂರಿಕ್‌ ಆಮ್ಲವು ಸಾಮಾನ್ಯವಾಗಿ 18M ಸಾರತೆ ಹೊಂದಿರುತ್ತದೆ. 


ಇದರಿಂದ 1.8 673 ಗಾತ್ರದ 0.5%! ಸಾರದ ಆಮ್ಲ ತಯಾರಿಸಲು ಎಷ್ಟು ಗಾತ್ರದ 


ಸಾರಯುಕ್ತ ಆಮ್ಲವನ್ನು ತೆಗೆದುಕೊಳ್ಳಬೇಕು ಮತ್ತು ಅದಕ್ಕೆ ಎಷ್ಟು ಪ್ರಮಾಣದ ನೀರನ್ನು 
ಸೇರಿಸಬೇಕು? 


MV ಮ್ಮ MV) 
ಸಾರಯುಕ್ತ ಸಾರರಿಕ್ತ 
I8xV ಷ 0.5 x1800  (--1.8dm’ = 18000773) 
3 0.5 x 1800 
ತಟ ಚ| 18 
= 50cm” 


-. ತೆಗೆದುಕೊಳ್ಳಬೇಕಾದ ಸಾರಯುಕ್ತ 18M ಆಮ್ಲದ ಗಾತ್ರ - 500m” 
ಸಾರರಿಕ್ತಗೊಳಿಸಲು ಸೇರಿಸಬೇಕಾದ ನೀರಿನ ಗಾತ್ರ ಇ 1800 -50 
= 1750003 
7. 0.63  ದ್ವೈಪ್ರತ್ಯಾಮ್ಲೀಯ ಆಮ್ಲವುಳ್ಳ ದ್ರಾವಣವನ್ನು ತಟಸ್ಥಗೊಳಿಸಲು 0.125 ೫ 
ನಾರ್ಮಲತೆಯ 800m” ಪ್ರತ್ಯಾಮ್ಲ ಬೇಕಾಯಿತು. ಆಮ್ಲದ ಸಮಾನರಾಶಿ ಮತ್ತು 
ಅಣುರಾಶಿಗಳನ್ನು ಲೆಕ್ಕ ಹಾಕಿ. 


ಇ ಉಪಯುಕ್ತ ಗಣಿತೋಕ್ತಿ WwW = NXxVxGEM 
80 
& 0125 x x GEM 
0.63 7000 


ಖಚಿತಾನುಪಾತತೆ 161 


0.63 x 1000 
= 639g 

ಸಮಾನರಾಶಿ ಔ ಇ 63 
ಸಮಾನರಾಶಿ  ಪ್ರತ್ಯಾಮ್ಲತೆ 
63 x 2 

= 126 

8. 23358 ಸಲ್ಫ್ಯೂರಿಕ್‌ ಆಮ್ಲವನ್ನು 50m’ ನೀರಿನಲ್ಲಿ ವಿಲೀನಗೊಳಿಸಿದರೆ, 

ಆ ದ್ರಾವಣದ ಮೊಲಾರತೆ ಎಷ್ಟಾಗುತ್ತದೆ? 


ಅಣುರಾಶಿ 


ದ್ರವ್ಯದ ರಾಶಿ 


ಮೋಲಾರ್‌ ರಾಶಿ 


Il 
© 
ನ 
ಆ 
90 


ದಾವಣದ ಮೊಲಾರತೆ se ಗ... 


0.476 M 


9. 0.33 ನಾರ್ಮಲತೆಯ 200m’ ಗಾತ್ರದ ಸಲ್ಫ್ಯೂರಿಕಾಮ್ಲವನ್ನು ತಯಾರಿಸಬೇಕಾದರೆ, 
ಎಷ್ಟು ಗಾತ್ರದ 18M ಸಲ್ಫ್ಯೂರಿಕಾಮ್ಲವನ್ನು ಸಾರರಿಕ್ಷಗೊಳಿಸಬೇಕು? 


181/ 1)5೦್ಕ = 2718 ೫ 15೦ 
= 36% H;S0, 
N,V, (ಸಾರಯುಕ್ರ) - ಜೈ (ಸಾರರಿಕ್ತ) 
363% = 0.33x200 
ನ. 0.33 x 200 
36 
= 1830075 


ಆದ್ದರಿಂದ, 0.33% ನಾರ್ಮಲತೆಯ 200m” ಸಾರರಿಕ್ತ ಸಲ್ಯ್ಯೂರಿಕಾಮ್ಲ 


ತಯಾರಿಸಲು, 18M ಮೊಲಾರತೆಯ 8.3m” ಸಲ್ಫ್ಯೂರಿಕ್‌ ಆಮ್ಲ ಬೇಕಾಗುತ್ತದೆ. 


162 ರಸಾಯನ ವಿಜ್ಞಾನ 


10. 50001 ಗಾತ್ರದ 0.214 ೩೮1 ದ್ರಾವಣ ತಯಾರಿಸಬೇಕಾದರೆ, ಅದರ 1M 
ದಾಸ್ತಾನು ದ್ರಾವಣ (stock solution)ವೆಷ್ಟು ಬೇಕಾಗುತ್ತದೆ? 


MV, ವ್‌ MV) 
(ಸಾರಯುಕ್ರ) (ಸಾರರಿಕ್ತ) 
1x = 0.2x500 
0.2 x 500 3 
“Ny cuca Tei 


1 


ಗಾತ್ರಾನುಸಾರ ವಿಶ್ಲೇಷಣೆ (Volumetric Analysis) 
ಒಂದು ಶಿಷ್ಟ ದ್ರಾವಣವನ್ನು ಉಪಯೋಗಿಸಿಕೊಂಡು ಮತ್ತೊಂದು ದ್ರಾವಣದ 
ಸಾರತೆಯನ್ನು ಗಾತ್ರಾನುಸಾರ ನಿರ್ಧರಿಸುವ ವಿಧಾನವನ್ನು ಗಾತ್ರಾನುಸಾರ ವಿಶ್ಲೇಷಣೆ 
ಎನ್ನುವರು. ದ್ರಾವಣದ ಸಾರತೆ ತಿಳಿದ ಅನ೦ತರ ಅದರಲ್ಲಿರುವ ದ್ರಾವ್ಯ ವಸ್ತುವಿನ 
ಪರಿಮಾಣವನ್ನು ಲೆಕ್ಕ ಹಾಕಬಹುದು. | 


ಅನುಮಾಪನ ಅಥವಾ ಟೈಟ್ರೀಕರಣ (Titration) 

ನಿರ್ದಿಷ್ಟ ಗಾತ್ರದ ಶಿಷ್ಟ ದ್ರಾವಣದೊಂದಿಗೆ ಸಂಪೂರ್ಣವಾಗಿ ವರ್ತಿಸಲು ಬೇಕಾಗುವ 
ಸಾರತೆ ಗೊತ್ತಿರದ ಇನ್ನೊಂದು ದ್ರಾವಣದ ಗಾತ್ರವನ್ನು ಪ್ರಾಯೋಗಿಕವಾಗಿ ನಿರ್ಧರಿಸುವ 
ವಿಧಾನಕ್ಕೆ ಅನುಮಾಪನವೆನ್ನುವರು. ಅನುಮಾಪನದಿಂದ ಸಾರತೆ ಗೊತ್ತಿರದ ಕೊಟ್ಟ 
ದ್ರಾವಣದ ಸಾರತೆಯನ್ನು ನಿರ್ಧರಿಸಿ, ಅದರ ನಿರ್ದಿಷ್ಟ ಗಾತ್ರದಲ್ಲಿ ವಿಲೀನವಾಗಿರುವ 
ದ್ರಾವ್ಯ ವಸ್ತುವಿನ ಪ್ರಮಾಣವನ್ನು ಲೆಕ್ಕ ಹಾಕಬಹುದಾಗಿದೆ. ಅನುಮಾಪನ ಮಾಡಲು 
ಪ್ರಯೋಗ ಶಾಲೆಯಲ್ಲಿ ಬ್ಯೂರೆಟ್‌, ಪಿಪೆಟ್‌, ಅಳತೆ ಫ್ಲಾಸ್ಕ್‌ ಮತ್ತು ಕಾನಿಕಲ್‌ ಫ್ಲಾಸ್ಕ್‌ಗಳು 
ಬೇಕಾಗುತ್ತವೆ. 


ಅನುಮಾಪನ ಉಪಕರಣಗಳು 


ಖಚಿತಾನುಪಾತತೆ 163 


ಶಿಷ್ಟ ದ್ರಾವಣ ತಯಾರಿಸುವ ವಿಧಾನ 

0.1%. ಸೋಡಿಯಮ್‌ ಕಾರ್ಬೊನೇಟ್‌ ದ್ರಾವಣವನ್ನು ತಯಾರಿಸುವ ವಿಧಾನ: 
(ವಿವರಗಳಿಗೆ, ಪ್ರಾಯೋಗಿಕ ವಿಭಾಗ, ಪ್ರಯೋಗ ಸಂಖ್ಯೆ 6ನ್ನು ನೋಡಿ) 
ಪ್ರಾಥಮಿಕ ಶಿಷ್ಟ ದ್ರವ್ಯದ ಆಯ್ಕೆ 

ಶಿಷ್ಟ ದ್ರಾವಣವನ್ನು ತಯಾರಿಸಲು ಪ್ರಾಥಮಿಕ ಶಿಷ್ಟ ದ್ರವ್ಯ (primary standard) 
ವನ್ನೇ ಆಯ್ದುಕೊಳ್ಳಬೇಕು. ಶಿಷ್ಟ ದ್ರವ್ಯಗಳಿಗೆ ಈ ಕೆಳಗಿನ ಲಕ್ಷಣಗಳಿರಬೇಕು. 

|. ಅದು ಅತಿ ಪರಿಶುದ್ಧತೆಯಲ್ಲಿರಬೇಕು. | 

2. ನಿರ್ದಿಷ್ಟ ರಚನೆಯುಳ್ಳದ್ದಾಗಿರಬೇಕು. 


3. ವಾತಾವರಣದ ನೀರಾವಿ, ಆಮ್ಲಜನಕ ಅಥವಾ €೦, ಗಳನ್ನು 
ಅವಶೋಷಿಸಬಾರದು. 
4. ವಿಷಕಾರಕವಾಗಿರಬಾರದು. 
5. ದ್ರಾವಕದಲ್ಲಿ ವಿಲೀನವಾಗುವ ವಸ್ತುವಾಗಿರಬೇಕು. 
6.  ಅಣುರಾಶಿ ಹೆಚಿದ್ದಷ್ಟೂ ತೂಕ ಮಾಡುವಾಗಿನ ತಪ್ಪು ಕಡಿಮೆಯಾಗುತ್ತದೆ. 
ಪ್ರಾಥಮಿಕ ಶಿಷ್ಟ ವಸ್ತುಗಳಿಗೆ ಉದಾಹರಣೆಗಳು 
ಆಮ್ಲ: ಆಕ್ಸಾಲಿಕ್‌ ಆಮ್ಲದ ಹರಳುಗಳು ೫೪.೦.೦, .201,0 
ಪೊಟ್ಯಾಸಿಯಮ್‌ ಹೈಡ್ರೋಜನ್‌ ಥಾಲೇಟ್‌ 
£ಲ್ಯಟ, (COO) (COOH) 
ತ್ಯಾಮ್ಲ : ನಿರ್ಜಲ ಸೋಡಿಯಮ್‌ ಕಾರ್ಬೊನೇಟ್‌ 
Anhydrous Na)C0O; 
ಉತ್ಕರ್ಷಣಕಾರಿ : ಪೊಟ್ಯಾಸಿಯಮ್‌ ಪರ್ಮ್ಯಾಂಗನೇಟ್‌ 147೦, 
ಪೊಟ್ಯಾಸಿಯಮ್‌ ಡೈಕ್ರೋಮೇಟ್‌ ೫೧೦೦; 
ಅಪಕರ್ಷಣಕಾರಿ : ಮೋರನ ಲವಣ (ಫೆರಸ್‌ ಅಮೋನಿಯಮ್‌ 
ಸಲ್ಫೇಟ್‌ ಹರಳುಗಳು) 
FeSO. (NH), SO, . 6H;0 
ಸೋಡಿಯಮ್‌ ಆಕ್ಷಲೇಟ್‌ ೫೩,೦೦, 


(WL 


ನಾರ್ಮಲತೆ ಸಮೀಕರಣ 

ಸಮಾನರಾಶಿಗಳ ನಿಯಮದ ಪ್ರಕಾರ ರಾಸಾಯನಿಕ ದ್ರವ್ಯಗಳು ಯಾವಾಗಲೂ 
ಸಮಾನ ಪ್ರಮಾಣದ ರಾಶಿಗಳಲ್ಲೇ ಪರಸ್ಪರ ವರ್ತಿಸುತ್ತವೆ. ಅದರಂತೆ, ಯಾವುದೇ 
ಸಮಾನ ರಾಶಿಯ ಆಮ್ಲವನ್ನು ತಟಸ್ಥಗೊಳಿಸಲು ಅದರ ಸಮಾನರಾಶಿಯಷ್ಟು ಪ್ರತ್ಯಾಮ್ಲ 
ಬೇಕಾಗುತ್ತದೆ. ಅದೇ ರೀತಿ, ಯಾವುದೇ ಸಮಾನರಾಶಿಯಷ್ಟು ಅಪಕರ್ಷಣಕಾರಿಯನ್ನು 
ಉತ್ಕರ್ಷಿಸಲು ಅದರ ಸಮಾನ ರಾಶಿಯಷ್ಟು ಉತ್ಕರ್ಷಣಕಾರಿ ಬೇಕಾಗುತ್ತದೆ. ಆದ್ದರಿಂದ, 


164 ರಸಾಯನ ವಿಜ್ಞಾನ 


ಎರಡು ದ್ರಾವಣಗಳ ನಾರ್ಮಲತೆ ಒಂದೇ ಆಗಿದ್ದರೆ, ಅವುಗಳ 14m” ದ್ರಾವಣಗಳಲ್ಲಿ 
ಎಲೀನವಾಗಿರುವ ದ್ರಾವ್ಯಗಳ ಸಮಾನರಾಶಿಗಳ ಸಂಖ್ಯೆಯೂ ಒಂದೇ ಆಗಿರುತ್ತದೆ. 
ಉದಾಹರಣೆಗೆ, ಆಮ್ಲ-ಪ್ರತ್ಯಾಮ್ಲಗಳನ್ನು ತೆಗೆದುಕೊಂಡರೆ, 1% ಸಾರತೆಯ 14m” 


ಆಮ್ಲದ ದ್ರಾವಣದಲ್ಲಿ ಇರುವಷ್ಟೇ ಸಮಾನರಾಶಿಗಳು 1% ಸಾರತೆಯ 1 687* ಪ್ರತ್ಯಾಮ್ಲ 


ದ್ರಾವಣದಲ್ಲಿರುತ್ತವೆ. ಅವುಗಳಲ್ಲಿರುವ "ಸಮಾನ' (€qಟvalent)ಗಳು ಒಂದೇ 
ಆಗಿರುವುದರಿಂದ ಅವುಗಳು ಪರಸ್ಪರ ಸಮಗಾತ್ರದಲ್ಲಿ ವರ್ತಿಸುತ್ತವೆ. 


1], ನಾರ್ಮಲತೆಯ ಬಂ” ಗಾತ್ರದ ಆಮ್ಲವೊಂದು ೫) ನಾರ್ಮಲತೆಯ 
Vm’ ಗಾತ್ರದ ಪ್ರತ್ಯಾಮ್ಹದೊಡನೆ ಪೂರ್ತಿಯಾಗಿ ವರ್ತಿಸಿದರೆ, 


N,V 
ಮ್ಲ ದ್ರಾವಣದಲ್ಲಿರುವ ಗ್ರಾಮ್‌ ಸಮಾನರಾಶಿಯ ಸಂಖ್ಯೆ ಅ oD) 


@ 


NV) 
ನ) 


ಪ್ರತ್ಯಾಮ್ಲ ದ್ರಾವಣದಲ್ಲಿರುವ ಗ್ರಾಮ್‌ ಸಮಾನರಾಶಿಯ ಸಂಖ್ಯೆ ಎ 


PAR 


ಮೀ. (1 ಮತ್ತು ಸಮೀ. (2) ನ್ನು ಸಮೀಕರಿಸಿದಾಗ, 
rN 
1000 1000 
ಅಥವಾ N,V, -N,ಳ, ಇದನ್ನು ನಾರ್ಮಲತೆ ಸಮೀಕರಣ ಎನ್ನಲಾಗುತ್ತದೆ. 
ಒಂದು ದ್ರಾವಣದ ನಾರ್ಮಲತೆ ಗೊತ್ತಿದ್ದರೆ, ಇನ್ನೊಂದು ದ್ರಾವಣದ ನಾರ್ಮಲತೆಯನ್ನು 
ಈ ಸಮೀಕರಣದಿಂದ ಲೆಕ್ಕ ಹಾಕಬಹುದು. 


N2V) 
ಸಾರತೆ ಗೊತ್ತಿರದ ದ್ರಾವಣದ ನಾರ್ಮಲತೆ ಗ ೯ ಸ 


ಗಮನಿಸಿ: ನಾರ್ಮಲತೆ ಸಮೀಕರಣವನ್ನು ಆಮ್ಲ-ಪ್ರತ್ಯಾಮ್ಹ ಹಾಗೂ ಉತ್ಕರ್ಷಣಕಾರಿ 
- ಅಪಕರ್ಷಣಕಾರಿ ಅನುಮಾಪನ ಲೆಕ್ಕಾಚಾರಗಳಲ್ಲಲ್ಲದೆ, ಸಾರಯುಕ್ತ ದ್ರಾವಣವನ್ನು 
ಸಾರರಿಕ್ತಗೊಳಿಸುವ ಲೆಕ್ಕಾಚಾರಗಳಿಗೂ ಉಪಯೋಗಿಸಬಹುದಾಗಿದೆ. 

ಅನುಮಾಪನದ ತತ್ವ : ಅನುಮಾಪನ ಕ್ರಿಯೆಯಲ್ಲಿ ಸಾರತೆ ಗೊತ್ತಿರದ «ಜ್ಶ) 


ದ್ರಾವಣದ ನಿರ್ದಿಷ್ಟ ಗಾತ್ರ (|) ವನ್ನು ಪಿಪೆಟ್ಟಿನ ಸಹಾಯದಿಂದ ಕಾನಿಕಲ್‌ ಫ್ಲಾಸ್ಕಿಗೆ 


ವರ್ಗಾಯಿಸಬೇಕು. ಸಾರತೆ ಗೊತ್ತಿರುವ (N;) ಇನ್ನೊಂದು ದ್ರಾವಣವನ್ನು (ಅಂದರೆ, 
ಶಿಷ್ಟ ದ್ರಾವಣವನ್ನು) ಬ್ಯೂರೆಟ್ಟಿನಲ್ಲಿ ತೆಗೆದುಕೊಳ್ಳಬೇಕು. ಕಾನಿಕಲ್‌ ಫ್ಲಾಸ್ಕಿಗೆ 2-3 ಹನಿಗಳಷ್ಟು 
ಆಯ್ದ ಸೂಚಕವನ್ನು ಸೇರಿಸಬೇಕು. ಬ್ಯೂರೆಟ್ಟಿನಲ್ಲಿರುವ ದ್ರಾವಣವನ್ನು ಸ್ವಲ್ಪ ಸ್ವಲ್ಪವಾಗಿ 
ಕಾನಿಕಲ್‌ ಫ್ಲಾಸ್ಕಿಗೆ ವರ್ಗಾಯಿಸುತ್ತಾ ಬರಬೇಕು. ಕಾನಿಕಲ್‌ ಫ್ಲಾಸ್ಕನ್ನು ಕಲಕುತ್ತಿರಬೇಕು. 
ಕ್ರಿಯೆ ಮುಗಿದಾಗ ಸೂಚಕವು ದ್ರಾವಣದ ಬಣ್ಣವನ್ನು ಬದಲಾಯಿಸುವುದು. ಸೂಚಕದ 
ವರ್ಣ ಬದಲಾವಣೆಯ ಹಂತವನ್ನ "ಮುಕ್ತಾಯ ಬಿಂದು' (64701!) ಎನ್ನಲಾಗುತ್ತದೆ. 


ಖಚಿತಾನುಪಾತತೆ 165 


ಅನುಮಾಪನ ಸೂಚಕಗಳು ಮತ್ತು ವರ್ಣ ಬದಲಾವಣೆಗಳು 


ಏ ಫೀನಾಪ್ಮಲೀನ್‌ 
ಅಥವಾ 
ಮೀಥೈಲ್‌ ಆರೆಂಜ್‌ | ಹಳದಿ 
ದುರ್ಬಲ ಆಮ್ಲ ಫೀನಾಪ್ಟಲೀನ್‌ 
ಪ್ರಬಲ ಆಮ ಮೀಥೈಲ್‌ ಆರೆಂಜ್‌| ಹಳದಿ 
ದುರ್ಬಲ ಆಮ್ಲ ಸೂಕ್ತ ಸೂಚಕವಿಲ್ಲ 


ಅಪಕರ್ಷಣಕಾರಿ ಉತರ್ಷಣಕಾರಿ 
ಶೆ pe 
(ಫ್ಲಾಸಿನಲ್ಲಿ) ( ರೆಟ್ಟಿನಲ್ಲಿ) ಸೂಚಕ ವರ್ಣ ಬದಲಾವಣೆ 


|. ಮೋರನ ಲವಣ | ಪೊಟ್ಯಾಸಿಯಮ್‌ ಡೈಫೀನೈಲಮೈನ್‌ ಹಸಿರಿನಿಂದ ನೇರಳೆ 
ಡೈಕ್ರೋಮೇಟ್‌ 


ಪೊಟ್ಯಾಸಿಯಮ್‌ — 
ಪರ್ಮ್ಯಾಂಗನೇಟ್‌ 


ಮುಕ್ತಾಯ ಬಿಂದು ತಲುಪಿದಾಗ, ಬ್ಯೂರೆಟ್ಟಿನಿಂದ ವರ್ಗಾಯಿಸಲಾದ ದ್ರಾವಣದ ಗಾತ್ರ 
())ವನ್ನು ಗುರುತು ಹಾಕಿಕೊಳ್ಳಬೇಕು. 
ನಾರ್ಮಲತೆ ಸಮೀಕರಣದನ್ವಯ, NV; = Nx 
NV) 
V1 


ಸಾರತೆ ಗೊತ್ತಿರದ ದ್ರಾವಣದ ನಾರ್ಮಲತೆ N= 


1671 ದ್ರಾವಣದಲ್ಲಿ ವಿಲೀನವಾಗಿರುವ 


ದ್ರಾವ್ಯದ ರಾಶಿ - ನಾರ್ಮಲತೆ » ಸಮಾನರಾಶಿ ಅಥವಾ W=NxE 

ಸೂಚಕಗಳು (17610880859): ಅನುಮಾಪನ ಮಾಡುವಾಗ ಕಾನಿಕಲ್‌ ಫ್ಲಾಸ್ಕಿಗೆ 
ಸಾಮಾನ್ಯವಾಗಿ 2-3 ಹನಿಗಳಷ್ಟು ನಿರ್ದಿಷ್ಟ ದ್ರಾವಣವೊ೦ದನ್ನು ಹಾಕಲಾಗುತ್ತದೆ. ಇದನ್ನು 
'ಸೂಚಕ'ವೆಂದು ಕರೆಯುವರು. ಸೂಚಕವು ಅನುಮಾಪನದ ಮುಕ್ತಾಯ ಬಿಂದುವನ್ನು 


166 ರಸಾಯನ ವಿಜ್ಞಾನ 


ಸೂಚಿಸುತ್ತದೆ. ಅನುಮಾಪನದ ಮುಕ್ತಾಯ ಬಿಂದುವನ್ನು ದ್ರಾವಣದ ಬಣ್ಣ ಬದಲಾವಣೆಯ 
ಮೂಲಕ ಸೂಚಿಸುವ ವಸ್ತುವನ್ನು "ಸೂಚಕ” ಎನ್ನಲಾಗುತ್ತದೆ. ಸೂಚಕಗಳು ಸಾಮಾನ್ಯವಾಗಿ 
ಸಂಕೀರ್ಣ ರಚನೆಯುಳ್ಳ ರಾಸಾಯನಿಕ ವಸ್ತುಗಳು. ವಿವಿಧ ಬಗೆಯ ಅನುಮಾಪನಗಳಿಗೆ 
ಅವುಗಳಿಗೆ ತಕ್ಕುದಾದ ಸೂಚಕಗಳನ್ನು ಆಯ್ದುಕೊಳ್ಳಬೇಕು. 

ಸೂಚಕಗಳಲ್ಲಿ ಎರಡು ವಿಧ: 1) ಆಂತರಿಕ ಸೂಚಕಗಳು (Internal Indicators) 
ಮತ್ತು 2) ಬಾಹ್ಯ ಸೂಚಕಗಳು (External Indicators) 

ಆಂತರಿಕ ಸೂಚಕಗಳು : ಫೀನಾಪ್ಕಲೀನ್‌, ಮೀಥೈಲ್‌ ಆರೆಂಜ್‌ ಮುಂತಾದ 
ಸೂಚಕಗಳನ್ನು ಕಾನಿಕಲ್‌ ಫ್ಲಾಸ್ಥಿನಲ್ಲಿ ತೆಗೆದುಕೊಂಡ ದ್ರಾವಣಕ್ಕೆ ಹಾಕಲಾಗುತ್ತದೆ. 
2-3 ಹನಿಗಳಷ್ಟು ಇಂತಹ ಸೂಚಕವನ್ನು ಹಾಕಿದಾಗ ದ್ರಾವಣಕ್ಕೆ ಒಂದು ಬಣ್ಣ ಬರುತ್ತದೆ. 
ಮುಕ್ತಾಯ ಬಿಂದುವಿನಲ್ಲಿ ದ್ರಾವಣದ ಬಣ್ಣ ತಕ್ಷಣ ಬದಲಾಗುವುದು. 

ಬಾಹ್ಯ ಸೂಚಿಕಗಳು: ಕೆಲವೊಂದು ವಿಶಿಷ್ಟ ಅನುಮಾಪನಗಳಲ್ಲಿ ಸೂಚಕವನ್ನು ಕಾನಿಕಲ್‌ 

ಫ್ಲಾಸ್ಕಿನ ದ್ರಾವಣಕ್ಕೆ ಹಾಕುವುದಿಲ್ಲ. ಬದಲಾಗಿ, ಮುಕ್ತಾಯ ಬಿಂದುವನ್ನು ಪತ್ತೆ ಹಚ್ಚಲು 

ದ್ರಾವಣದ ಹನಿಗಳನ್ನು ಕಲಕು ಕಡ್ಡಿಯಿಂದ ಹೊರತೆಗೆದು, ಪಿಂಗಾಣಿತಟ್ಟೆಯಲ್ಲಿನ ಕುಳಿಗಳಲ್ಲಿ 
ತೆಗೆದುಕೊಂಡಿರುವ ಬಾಹ್ಯಸೂಚಕಕ್ಕೆ ಬೆರೆಸಿ ಬಣ್ಣದ ಬದಲಾವಣೆಯನ್ನು ವೀಕ್ಷಿಸುತ್ತಾರೆ. 
ಉದಾಹರಣೆಗೆ, ಫೆರಸ್‌ ಅಮೋನಿಯಮ್‌ ಸಲ್ಫೇಟ್‌ ವಿರುದ್ಧ ಪೊಟ್ಯಾಸಿಯಮ್‌ 
ಡೈಕ್ರೋಮೇಟ್‌ ಅನುಮಾಪನದಲ್ಲಿ ಪೊಟ್ಯಾಸಿಯಮ್‌ ಫೆರ್ರಿಸಯನೈಡನ್ನು ಬಾಹ್ಯ 
ಸೂಚಕವಾಗಿ ಉಪಯೋಗಿಸಲಾಗುತ್ತದೆ. 


ಅನುಮಾಪನದ ಬಗೆಗಳು 

|. ಆವ್ಲ-ಪ್ರತ್ಯಾಮ್ಲ ಅನುಮಾಪನ (Acid-Base Titrations): ಈ ಬಗೆ೦ರು 
ಅನುಮಾಪನದಲ್ಲಿ ಸಾಮಾನ್ಯವಾಗಿ ಫೀನಾಪ್ಠಲೀನ್‌ ಅಥವಾ ಮೀಥೈಲ್‌ ಆರೆಂಜ್‌ 
ಸೂಚಕವನ್ನು ಉಪಯೋಗಿಸುವರು. ಆಮ್ಲ-ಪ್ರತ್ಯಾಮ್ಲಗಳ ವಿವಿದ ಬಗೆಗಳ 
ಅನುಮಾಪನಕ್ಕಿ ಒಂದೇ ಸೂಚಕ ಉಪಯೋಗಿಸ ಜಿ. ಅವುಗಳ ಸ್ವಭಾವಕ್ಕೆ 
ಅನುಗುಣವಾಗಿ ಸೂಚಕವನ್ನು ಆಯ್ಕೆ ಮಾಡಬೇಕು 

2. ಉತ್ಕರ್ಷಣ-ಅಪಕರ್ಷಣ ಅನುಮಾಪನ (Oxidation Reduction Titrations): 
ಗಮನಿಸಿ: ಪೊಟ್ಯಾಸಿಯಮ್‌ ಪರ್ಮ್ಯಾಂಗನೇಟ್‌ ದ್ರಾವಣವನ್ನು ಒಳಗೊಂಡ 
ಉತ್ಕರ್ಷಣಾಪಕರ್ಷಣ ಅನುಮಾಪನದಲ್ಲ ಅದು ಸ್ವಯಂ ಸೂಚಕ (sf 
indicator)ವಾಗಿ ವರ್ತಿಸುತ್ತದೆ. ಅನ್ಯ ಆಂತರಿಕ ಅಥವಾ ಬಾಹ್ಯ ಸೂಚಕಗಳ 
ಅಗತ್ಯತೆಯಿಲ್ಲ. 


ಬಿಡಿಸಿದ ಲೆಕ್ಕಗಳು 
1. ಅನುಮಾಪನವೊಂದರಲ್ಲಿ ಕೋನಿಕಲ್‌ ಫ್ಲಾಸ್ಕಿನಲ್ಲಿ ತೆಗೆದುಕೊಂಡ 25cm’ NaOH 
ದ್ರಾವಣವನ್ನು ಪೂರ್ತಿಯಾಗಿ ತಟಸ್ಥಗೊಳಿಸಲು 20 0m’ ಆಕ್ಸಾಲಿಕ್‌ ಆಮ್ಲ ದ್ರಾವಣ 


ಬೇಕಾಯಿತು. 250 ಊ* ದ್ರಾವಣದಲ್ಲಿ ವಿಲೀನವಾಗಿರುವ ೫೩೦11 ನ ರಾಶಿಯನ್ನು 


ಲೆಕ್ಕ ಹಾಕಿ. ಈ ಅನುಮಾಪನಕ್ಕೆ ಯಾವ ಸೂಚಕವನ್ನು ಉಪಯೋಗಿಸಬೇಕು ಮತ್ತು 
ಮುಕ್ತಾಯ ಬಿಂದುವಿನಲ್ಲಿ ಸೂಚಕದ ಬಣ್ಣ ಬದಲಾವಣೆಯೇನು? 


ಖಚಿತಾನುಪಾತತೆ 167 


NM = Nx) 
N NaoH VYNaoH = Nid Vacid 
Nyou X25 = 01x20 
೫೩೦ ನ ನಾರ್ಮಲತೆ ಇ ತ ನ 20 _ 00೫ 


-. 250m ದ್ರಾವಣದಲ್ಲಿರುವ ೦0 ನ ರಾಶಿ 


WwW NxVxGEM 


0.08 230 x 40 
1000 


= "08g 
ಇದು ಪ್ರಬಲ ಪ್ರತ್ಯಾಮ್ಲ ಮತ್ತು ದುರ್ಬಲ ಆಮ್ಲಗಳ ನಡುವೆ ನಡೆಸಿದ ಅನುಮಾಪನ. 
ಇದಕ್ಕೆ ಫೀನಾಪ್ಠಲೀನ್‌ ಯೋಗ್ಯ ಸೂಚಕವಾಗಿರುತ್ತದೆ. ಮುಕ್ತಾಯ ಬಿಂದುವಿನಲ್ಲಿ 
ಗುಲಾಬಿಕೆಂಪು (pik) ಬಣ್ಣವು ವರ್ಣರಹಿತವಾಗುವುದು. 
. ಉತ್ಕರ್ಪಾಪಕರ್ಷಕ ಅನುಮಾಪನವೊಂದರಲ್ಲಿ, 25.5 0m ಫೆರಸ್‌ ಸಲ್ಫೇಟ್‌ 
ದ್ರಾವಣವನ್ನು ಅನುಮಾಪಿಸಲು 0.15% ನಾರ್ಮಲತೆಯ 18.5cm’ K;Cr,0; 
ಬೇಕಾಯಿತು. 500m ಫೆರಸ್‌ ಸಲ್ಫೇಟ್‌ ದ್ರಾವಣದಲ್ಲಿರುವ ದ್ರಾವ್ಯ ವಸ್ತುವಿನ ರಾಶಿ 
ಎಷ್ಟು? (FeS0,. 71,0೦ ನ ಸಮಾನರಾಶಿ - 278) 
NM = NV, 
ಅಪಕರ್ಷಕ ಉತ್ಕರ್ಷಕ 
(FeSO) (K2Cr07) 
Nreso, * Vreso, = Nk,cr0, X Vk,0r,0, 


Nk,cr,0, * Vk,0r,0, 


Nkeso 
ig VEeso, 


0.15 x 18.5 
Pi 
0.1088 N 
0.1088 N ದ್ರಾವಣದಲ್ಲಿರುವ FeS0,.7H;0 ನ ರಾಶಿ 
WwW = NxVxGEM 
0.1088 x ಹ 
1000 


15.12೬ 


x 278 


168 ರಸಾಯನ ವಿಜ್ಞಾನ 


3. 15035 ವಿನೆಗರ್‌ (ಸಾರರಿಕ್ತ ಅಸಿಟಿಕ್‌ ಆಮ್ಲ)ವನ್ನು 22.601 0.514 ಸೋಡಿಯಮ್‌ 
ಹೈಡ್ರಾಕ್ಸೈಡ್‌ ದ್ರಾವಣದಿಂದ ತಟಸ್ಥೀಕರಿಸಲಾಯಿತು. 
( ವಿನೆಗರ್‌ ದ್ರಾವಣದ ಮೊಲಾರತೆಯೆಷ್ಟು? 
॥. ದ್ರಾವಣದಲ್ಲಿರುವ ದ್ರಾವ್ಯದ ರಾಶಿಯೆಷ್ಟು? 


ವಿನೆಗರ್‌ = NaoH ದ್ರಾವಣ 
MV = MV) 
MV) 
0.5 x 22.6 
ಆ 15 
ವಿನೆಗರ್‌ ದ್ರಾವಣದ ಸಾರತೆ = 0.7531/ 


ದ್ರಾವಣದಲ್ಲಿರುವ ದ್ರಾವ್ಯದ ರಾಶಿ 9 = ಖMxVxGMM 


= 0753x x60 
1000 


1. ಒಂದು ಅಂಕದ ಪ್ರಶ್ನೆಗಳು 
1. ಖಚಿತಾನುಪಾತೀಯ ಅಧ್ಯಯನವೆಂದರೇನು? 


ಕಿ ವ್ಯಾಖ್ಯಿಸಿರಿ: 
i ಧಾತುಗಳ ಸಮಾನರಾಶಿ ix. ಮೋಲ್‌ 
ii ಪರಮಾಣುರಾಶಿ x. ಮೋಲಾರ್‌ ಗಾತ್ರ 
iii ಅಣುರಾಶಿ xi. ಶಿಷ್ಟ ದ್ರಾವಣ 
iv, ಆಮ್ಲದ ಪ್ರತ್ಯಾಮ್ಲತೆ xij. ನಾರ್ಮಲತೆ 
೪... ಪ್ರತ್ಯಾಮ್ಹದ ಆಮ್ಲತೆ xiii. ಮೊಲಾರತೆ 
vi ಆಮ್ಲದ ಸಮಾನರಾಶಿ xiv. ಮೋಲ್‌ ಅಂಶ 
vii ಆವಿಸಾಂದತೆ XV. ಮಿಲಿಯ ಭಾಗಾಂಶ 
vii ಅವೊಗೆಡ್ರೋ ಸಂಖ್ಯೆ Xvi. ಅನುಮಾಪನ 


xvii. ಸೂಚಕ 
3. ಧಾತುವಿನ ಸಮಾನರಾಶಿ ಮತ್ತು ಪರಮಾಣುರಾಶಿಗಳಿಗಿರುವ ಸಂಬಂಧವೇನು? 
4. ಆಕ್ಸಾಲಿಕ್‌ ಆಮ್ಲದ ಹರಳುಗಳ ರಾಸಾಯನಿಕ ಸೂತ್ರ ಗ॥;€C;0,.2॥;0 ಆಗಿದೆ. 
ಆಮ್ಲದ ಪ್ರತ್ಯಾಮ್ಲೀಯತೆ ಎಷ್ಟು? 


ಖಚಿತಾನುಪಾತತೆ 169 


10. 


ಆಮ್ಲದ ಅಣುರಾಶಿಗೂ, ಸಮಾನರಾಶಿಗೂ ಇರುವ ಸಂಬಂಧವೇನು? 
ಪರಮಾಣುರಾಶಿ ಮಾನದ ಏಕೀಕೃತ ಮಾಪಕ ಯಾವುದು? 
ಪರಮಾಣುರಾಶಿ ಮಾನ (೩m)ದಲ್ಲಿ ೮-12 ಸಮಸ್ಥಾನಿಯ ರಾಶಿ ಎಷ್ಟು? 
1 amuನ ನಿರಪೇಕ್ಷ ಬೆಲೆ ಎಷ್ಟು? 

ಸ್ವಯಂ ಸೂಚಕವೆಂದರೇನು? ಒಂದು ಉದಾಹರಣೆ ಕೊಡಿ. 


. “ಡೆಸಿ ನಾರ್ಮಲ್‌' ದ್ರಾವಣವೆಂದರೇನು? 
ಕ ಶಿಷ್ಟ ಸ್ಥಿ ಸ್ಥಿತಿಯಲ್ಲಿ ತಾಪ ಮತ್ತು ಒತ್ತಡಗಳ ಬೆಲೆಗಳೆಷ್ಟು? 
, ಉತ್ಕರ್ಷಾಪಕರ್ಷಕ ಸೂಚಕವೆಂದರೇನು? ಒಂದು 'ಉದಾಹರಣೆ ಕೊಡಿ. 


. ಎರಡು ಅಂಕದ ಪ್ರಶ್ನೆಗಳು 


ಆಂತರಿಕ ಸೂಚಕಕ್ಕೂ ಬಾಹ್ಯ ಸೂಚಕಕ್ಕೂ ಇರುವ ವ್ಯತ್ಯಾಸ ಸವೇನು? 


. ವ್ಯತ್ಯಾಸ ತಿಳಿಸಿ: ೬ ಸೋಲಾರ್‌ ಗಾತ್ರ ಮತ್ತು ಗ್ರಾಮ್‌ ಮೋಲಾರ್‌ ಗಾತ್ರ 


ii ಸಮಾನರಾಶಿ ಮತ್ತು ಗಾಮ್‌ ಸಮಾನರಾಶಿ 
iii ಪರಮಾಣುರಾಶಿ ಮತ್ತು ಗ್ರಾಮ್‌ ಪರಮಾಣುರಾಶಿ 
ನಾರ್ಮಲತೆ ಸಮೀಕರಣವನ್ನು ಸಾಧಿಸಿ. 


. ಈ ಕೆಳಗಿನ ಅನುಮಾಪ ನಗಳಿಗೆ ಯಾವ ಸೂಚಕವನ್ನು ಆಯ್ಕೆ ಮಾಡಬೇಕು? 


i. ಹೈಡ್ರೋಕ್ಲೋರಿಕ್‌ ಆಮ್ಲದ ವಿರುದ್ಧ ಸೋಡಿಯಮ್‌ ಕಾರ್ಬನೇಟ್‌ ದ್ರಾವಣ 
ii ಮೋರನ ಲವಣ ದ್ರಾವಣದ ವಿರುದ್ಧ ಪೊಟ್ಯಾಸಿಯಮ್‌ ಪರ್ಮ್ಯಾಂಗನೇಟ್‌. 
1008 ಮಲೀನ ನೀರಿನ ಸ್ಕಾಂಪಲ್ಲಿನಲ್ಲಿ 2 ಣಾ ನಷ್ಟು ಮಾಲಿನ್ಯಕಾರಕಗಳು 
ವಿಲೀನವಾಗಿರುವುದು ಕಂಡುಬಂತು. ಮಲಿನಕಾರಕಗಳ ಮಿಲಿಯ ಭಾಗಾಂಶವೆಷ್ಟು? 
[ಉ: 20001] 


. ಪ್ರಾಯೋಗಿಕವಾಗಿ ಪ್‌ ಧಾತುವಿನ ಸಮಾನರಾಶಿಯನ್ನು 9.01 


ಎಂದು ನಿರ್ಧರಿಸಿದರೆ, ಅದರ ವೇಲೆನ್ಸಿ ಎಷ್ಟು? (ಅಲ್ಕುಮಿನಿಯಮ್‌ನ 
ಪರಮಾಣುರಾಶಿ - 27) [ಉ: 3] 


ಅಲ್ಯುಮಿನಿಯಮ್‌ ಸಲ್ಫೇಟ್‌ ಲವಣದ ಸಮಾನರಾಶಿಯು 57. ಲವಣದ 


ಅಣುರಾಶಿಯನ್ನು ಲೆಕ್ಕ ಹಾಕಿ. [ಉ: 342] 
ಆವಿಶೀಲ RL 'ಸಂಯುಕ್ತವೊಂದರ ಅವಿಸಾಂದ್ರತೆಯು 29 ಆದರೆ, ಅದರ 
ಅಣುರಾಶಿ ಎಷ್ಟು? [ಉ: 58] 


. ಧಾತುವಿನ ಸಮಾನ ರಾಶಿಯ ಚರ ಲಕ್ಷಣವನ್ನು ಒಂದು ಉದಾಹರಣೆಯೊಂದಿಗೆ 


ವಿವರಿಸಿ. [ಉ: 58] 
ಸೋಡಿಯಮ್‌ ಕಾರ್ಬೊನೇಟಿನ ಶಿಷ್ಟ ದ್ರಾವಣವನ್ನು ತಯಾರಿಸುವ ವಿಧಾನವನ್ನು 
ವಿವರಿಸಿ. 


111. ನಾಲ್ಕು ಅಂಕದ ಪ್ರಶ್ನೆಗಳು 


I. 


ಆವಿಸಾಂದ್ರತೆ ಎಂದರೇನು? ಆವಿಶೀಲ ವಸ್ತುವಿನ ಆವಿಸಾಂದ್ರತೆ ಮತ್ತು ಅಣುರಾಶಿಗೆ 
ಇರುವ ಸಂಬಂಧವನ್ನು ನಿಷ್ನನ್ನಿಸಿ. 


170 ರಸಾಯನ ವಿಜ್ಞಾನ 


2. ವಿಕ್ಟರ್‌ ಮೇಯರನ ವಿಧಾನದಿಂದ ಆವಿಶೀಲ ದ್ರವವೊಂದರ ಅಣುರಾಶಿಯನ್ನು 


ನಿರ್ಧರಿಸುವ ಪ್ರಯೋಗವನ್ನು ವಿವರಿಸಿ. 

ಅವೊಗೆಡ್ರೋ ಸಂಖ್ಯೆ ಮತ್ತು ಮೋಲ್‌ಗಳೆಂದರೇನು? ಸೂಕ್ತ ಉದಾಹರಣೆಗಳೊಂದಿಗೆ 
ಅವುಗಳ ಪರಿಕಲ್ಪನೆಯನ್ನು ವಿವರಿಸಿ. 

ಹೈಡ್ರೋಜನ್‌ ಸ್ಥಾನಪಲ್ಲಟನ ವಿಧಾನದಿಂದ ಮ್ಯಾಗ್ನೀಸಿಯಮ್‌ ಧಾತುವಿನ 
ಸಮಾನರಾಶಿಯನ್ನು ನಿರ್ಧರಿಸುವ ತತ್ವ ಮತ್ತು ಲೆಕ್ಕಾಚಾರ ವಿಧಾನವನ್ನು ವಿವರಿಸಿ. 
ಈ ಕೆಳಗಿನ ಧಾತುಗಳ ಸಮಾನರಾಶಿಗಳನ್ನು ನಿರ್ಧರಿಸಲು ಯಾವ ವಿಧಾನ ಸೂಕ್ತ? 
ಅವುಗಳಲ್ಲಿ ಅಡಕವಾಗಿರುವ ತತ್ವಗಳಾಗುವುವು? 1) ಸಿಲ್ವರ್‌ 8) ಕಾಪ್ಟರ್‌ 


ಬಿಡಿಸಬೇಕಾದ ಲೆಕ್ಕಗಳು: 2/3/4 ಅಂಕಗಳು 


1, 


0.4 ಮೋಲ್‌ ಆಕ್ಸಿಜನ್‌ ಅನಿಲದ ರಾಶಿಯನ್ನು ಲೆಕ್ಕ ಹಾಕಿ. 


[ಉ: 12.8 ೯] 
1008 0೦೩೮೦, ನಲ್ಲಿರುವ ಮೋಲ್‌ಗಳಷ್ಟು? [ಉ: 1 ಮೋಲ್‌] 
908 ಗ್ಲೂಕೋಸ್‌ (ಲೈಿಗ್ವೈಲ್ಕಿ) ನಲ್ಲಿರುವ ಗ್ಲೂಕೋಸ್‌ ಅಣುಗಳ ಸಂಖ್ಯೆ 
ಎಷ್ಟು? [ಉ: 3.01 x 103] 


9.858 ರಾಶಿಯುಳ್ಳ ಚಿನ್ನದ ಪದಕದಲ್ಲಿ ಎಷ್ಟು ಪರಮಾಣುಗಳಿವೆ? 

[ಉ: 3.01 x 103] 
ಕಾರ್ಬನ್‌ನ ಒಂದು ಪರಮಾಣುವಿನ ರಾಶಿ ಎಷ್ಟಾಗುತ್ತದೆ? 

[w: 1.99 x 10%] 
ಧಾತುವೊಂದರ ಒಂಟಿ ಪರಮಾಣುವಿನ ಕಾಶಿ 6.5 « 1058 ಆದರೆ, ಧಾತುವಿನ 
"ಪರಮಾಣುರಾಶಿ' ಎಷ್ಟು? (ಉ: 39.1] 
| x 109 ಕಾರ್ಬನ್‌ ಡೈಆಕ್ಸೈಡ್‌ ಅಣುಗಳ ಒಟ್ಟು ರಾಶಿಯೆಷ್ಟು? 

[ಉ: 7.31 x 10g] 
$TPMಲ್ಲಿ 2.244m ಗಾತ್ರದ ಆಕ್ಸಿಜನ್‌ನಲ್ಲಿರುವ ಅಣುಗಳೆಷ್ಟು? 

[ಉ: 6.02 x 103] 
ಧಾತುವೊಂದರ ಏಕಪರಮಾಣುವಿನ ರಾಶಿ 464 x 10£ ಆದರೆ, ಅದರ 
ಗ್ರಾಮ್‌ ಪರಮಾಣು ರಾಶಿಯೆಷ್ಟು? (ಉ: 27.949] 
$TPMಲ್ಲಿ 11200m ಗಾತ್ರದ €೦, ಅನಿಲದ ರಾಶಿಯೆಷ್ಟು? ಅದರಲ್ಲಿರುವ 
ಅಣುಗಳ ಸಂಖ್ಯೆ ಎಷ್ಟು? [ಉ: 228; 3.01 x 1013] 
1008 ನೀರಿನಲ್ಲಿ ಎಷ್ಟು ಮೋಲ್‌ ನೀರಿನ ಆಣುಗಳಿವೆ? [ಉ: 5.5 ಮೋಲ್‌] 


೨ 


ಆ 


ಖಚಿತಾನುಪಾತತೆ 171 


20. 


ಕೆ 


22 


23. 


24. 


28: 


20g ಸಲ್ಪರ್‌ ಧಾತುವಿನಲ್ಲಿ ಎಷ್ಟು ಮೋಲ್‌ ಸ ಇದೆ? [ಉ: 0.62] 
1.5 ಮೋಲ್‌ ಸೋಡಿಯಮ್‌ ಧಾತುವಿನಲ್ಲಿ ಪರಮಾಣುಗಳಿವೆ) 


(ಉ: 9x10] 
1.0102" Hs ಅಣುಗಳ ರಾಶಿಯೆಷ್ಟು? (ಉ: 5.7 x10] 
ನೀರಿನ ಒಂದು ಅಣುವಿನ ರಾಶಿಯೆಷು? [w: 3x10 |] 
0.3 ಮೋಲ್‌ ಅಯೋಜಿನಿನ ರಾಶಿಯೆಷ್ಬ) [ಉ: 76.2 ॥) 
$TP ಯಲ್ಲಿ 3500೫5 ಗಾತ್ರದ ಅನಿಲವೊಂದರ ರಾಶಿ 18 ಆಗಿದ್ದರೆ, ಅದರ 
ಗ್ರಾಮ್‌ ಅಣುರಾಶಿಯನ್ನು ಲೆಕ್ಕ ಹಾಕಿ. [ಉ: 642] 
ಈ ಕೆಳಗಿನವುಗಳಲ್ಲಿ ಎಷ್ಟು ಪರಮಾಣುಗಳಿವೆ? 
(0) 2 ಮೋಲ್‌ ಸ ಸಲ್ಪರ್‌ [ಉ: 1) 12x10] 
(i) 0.1 ಮೋಲ್‌ ಸಲ್ಪ [ಉ: ii) 0.6 x10] 
508 ಆಲ್ಲೋಹಾಲ್‌ ಮತ್ತು 50 ನೀರಿನ ಮಿಶ್ರಣದಲ್ಲಿ ಅವುಗಳ ಮೋಲ್‌ 
ಅಂಶಗಳನ್ನು ಲೆಕ್ಕ ಹಾಕಿ. [w: ೫೧೦೪ = 0.28; ೫/೦ 0.72] 


ಈ ಕೆಳಗಿನ ಆಮ, ಪ್ರತ್ಯಾಮ್ಲ ಮತ್ತು ಲವಣಗಳ ಸಮಾನ ರಾಶಿಗಳನ್ನು ಲೆಕ್ಕ 
ಹಾಕಿ. 
(1) 15೦, (ii) ೫೩೦೫ ಮತ್ತು (ii) Zn(N0;); 

[ಉ: (1) 49 (ii) 40 (iii) 94.7] 


108 ೫೩೦೫ ್ರಾವ್ಯಕ್ಕೆ ಸಾಕಷ್ಟು ನೀರು ಸೇರಿಸಿ ಕಲಕಿ 250m” ಗಾತ್ರದ 
ದ್ರಾವಣವನ್ನು ತಯಾರಿಸಲಾಯಿತು. ದ್ರಾವಣದ ಸಾರತೆಯನ್ನು ಲೆಕ್ಕ ಹಾಕಿ. 
[ಉ: 0.25 N] 
500 cm” 0.25 M ಸೋಡಿಯಮ್‌ ಹೈಡ್ರಾಕ್ಸೈಡ್‌ ದ್ರಾವಣದಲ್ಲಿರುವ ದ್ರಾವ್ಯದ 
ರಾಶಿಯೆಷ್ಟು? [ಉ: 58) 
| ಮೋಲ್‌ ಆಲ್ಕೋಹಾಲ್‌ ಮತ್ತು 3 ಮೋಲ್‌ ನೀರಿನ ಮಿಶ್ರಣದಲ್ಲಿರುವ 
ಮೋಲ್‌ ಅಂಶಗಳೆಷ್ಟು? [ಉ: ಸ್ನ = 0.25 = 0.75] 
17.18 ಸಕ್ಕರೆ (€,2॥220|,) - ಯನ್ನು ಸಾಕಷ್ಟು ನೀರಿನಲ್ಲಿ ವಿಲೀನಗೊಳಿಸಿ, 


0.5 am ದ್ರಾವಣ ತಯಾರಿಸಿದರೆ, ದ್ರಾವಣದ ಮೊಲಾರತೆಯೆಷು? 


[ಉ: 0.10M] 
ಸಾರಯುಕ್ತ ನೈಟ್ರಿಕ್‌ ಆಮ್ಲದ ಸಾಂದ್ರತೆ 1.42 8/5. ಅದು 72.00% 
ಶುದ್ಧವಾಗಿದ್ದರೆ ಅದರ ಮೊಲಾರತೆಯೆಷ್ಟು? [ಉ: 16.2M] 


172 ರಸಾಯನ ವಿಜ್ಞಾನ 


26. 


21. 


28. 


28 


Ph? 


30. 


0.5M ಸಾರತೆಯ 200m” ಬೇರಿಯಮ್‌ ಕ್ಲೋರೈಡ್‌ (8801). 2020) 
ದ್ರಾವಣವನ್ನು ತಯಾರಿಸಬೇಕಾದರೆ ಎಷ್ಟು ಗ್ರಾಮ್‌ ದ್ರಾವ್ಯ ವಸ್ತು ಬೇಕಾಗುತ್ತದೆ? 

[(ಉ: 24.41] 
25 em” ಮೋರ್ಸ್‌ ಲವಣ ದ್ರಾವಣದ ಜತೆ ಆಮ್ಲೀಯ ಮಾಧ್ಯಮದಲ್ಲಿ 


ಪೂರ್ಣವಾಗಿ ವರ್ತಿಸಲು 0.12 ನಾರ್ಮಲತೆಯ 19.5 em” ಪೊಟ್ಯಾಸಿಯಮ್‌ 


ಪರ್ಮ್ಯಾಂಗನೇಟ್‌ ದ್ರಾವಣ ಬೇಕಾಯಿತು. 500083 ದ್ರಾವಣದಲ್ಲಿ 


ವಿಲೀನವಾಗಿರುವ ಮೋರ್‌ ಲವಣದ ಹರಳುಗಳ ರಾಶಿಯನ್ನು ಲೆಕ್ಕ ಹಾಕಿರಿ. 
[ಉ: 18.58) 


25 cm” ಗಾತ್ರದ 0.15% ಸಾರತೆಯ ೫,೦೦; ದ್ರಾವಣಕ್ಕೆ ಸಾರಯುಕ್ತ 
1101 ಆಮ್ಲ ಮತ್ತು £[ಗಳನ್ನು ಹಾಕಿದಾಗ ಅಯೋಡಿನ್‌ ಬಿಡುಗಡೆಯಾಯಿತು. 
ಬಿಡುಗಡೆಯಾದ ಅಯೋಡಿನನ್ನು 2253 ಸೋಡಿಯಮ್‌ ಥಯೋಸಲ್ಲೇಟ್‌ 
ದ್ರಾವಣದಿಂದ ಅನುವರಾಪಿಸಲಾಯಿತು. 500m” ದ್ರಾವಣದಲ್ಲಿ 


ವಿಲೀನವಾಗಿರುವ ಥಯೋಸಲ್ರೇಟ್‌ ಹರಳುಗಳ ರಾಶಿಯನ್ನು ಲೆಕ್ಕ ಹಾಕಿರಿ. 
[ಉ: 20.668] 


3.708 ೧5೦, ನ್ನು ನೀರಿನಲ್ಲಿ ವಿಲೀನಗೊಳಿಸಿ 140m ದ್ರಾವಣವನ್ನು 
ತಯಾರಿಸಲಾಯಿತು. 

ಅ) ೮೬5೦, ದ್ರಾವಣದ ಮೊಲಾರತೆಯೆಷ್ಟು? [ಉ: ಅ) 0.166M] 
ಆ) 1.0m” ಗಾತ್ರದ ಈ ದ್ರಾವಣದಲ್ಲಿ ಎಷ್ಟು ಮೋಲ್‌ ೮೬5೦, ಇದೆ? 


[ಉ: ಆ) 166105] 
ಕ್ಯಾಲ್ಸಿಯಮ್‌ ಕ್ಲೋರೈಡ್‌ ತಯಾರಿಕೆಗೆ 0.2 1701 ಕ್ಯಾಲ್ಷಿಯಮ್‌ ಮತ್ತು 0.4 mol 
ಕ್ಲೋರಿನ್‌ ಉಪಯೋಗಿಸಬೇಕು. ಕ್ಯಾಲ್ಸಿಯಮ್‌ ಕ್ಲೋರೈಡಿನ ಅಣುಸೂತ್ರವೇನು? 

[ಉ: CaCl] 
ಸೋಡಿಯಮ್‌ ಸಲ್ಫೇಟ್‌ ದ್ರಾವಣಕ್ಕೆ ಬೇರಿಯಮ್‌ ಕ್ಲೋರೈಡ್‌ ದ್ರಾವಣ ಬೆರೆಸಿದಾಗ 
ಬೇರಿಯಮ್‌ ಸಲ್ಫೇಟಿನ ಬಿಳಿಯ ಒತ್ತರ ದೊರೆಯಿತು. 


ಅ) 8.0m” ಗಾತ್ರದ 0.2 14 ಸೋಡಿಯಮ್‌ ಸಲ್ಫೇಟ್‌ ವರ್ತಿಸಿದಾಗ ಎಷ್ಟು 


ಮೋಲ್‌ ಬೇರಿಯಮ್‌ ಸಲ್ಫೇಟ್‌ ಒತ್ತರಿಸುತ್ತದೆ? [ಉ: ಅ) 1.6:410*] 
ಆ) 0.04 8 845೦, ಒತ್ತರವಾಗಬೇಕಾದರೆ 0.15 ಮೊಲಾರತೆಯ ಎಷ್ಟು 
ಗಾತ್ರದ ಬೇರಿಯಮ್‌ ಕ್ಲೋರೈಡ್‌ ದ್ರಾವಣ ಬೇಕಾಗುತ್ತದೆ? [ಉ: 1.103] 


ಖಚಿತಾನುಪಾತತೆ 173 


31. 


32, 
33. 


34. 


ye 


Qu 


0.2008 ಆವಿಶೀಲದ್ರವವೊಂದು ವಿಕ್ಷರ್‌ ಮೇಯರನ ಪ್ರಯೋಗದಲ್ಲಿ 298K 
ಮತ್ತು 101.3 kPa ಒತ್ತಡದಲ್ಲಿ 60m” ಗಾಳಿಯನ್ನು ಹೊರತಳ್ಳಿತು. ದ್ರವದ 


ಅಣುರಾಶಿಯನ್ನು ಲೆಕ್ಕ ಹಾಕಿ. (298K ಯಲ್ಲಿ ಪರ್ಯಾಪ್ತ ನೀರಾವಿಯ 
ಒತ್ತಡ 3.17 kPa) (ಉ: 84] 

0.356 ಮೋಲ್‌ ಜಿಂಕ್‌ನಲ್ಲಿ ಎಷ್ಟು ಗ್ರಾಮ್‌ ಜಿಂಕ್‌ ಇದೆ? [ಉ: 23.3] 

25.6 ಗ್ರಾಮ್‌ ಯೂರಿಯಾ (ನಗ), ೮೦ ದಲ್ಲಿ ಎಷ್ಟು ಹೈಡ್ರೋಜನ್‌ 
ಪರಮಾಣುಗಳಿವೆ? (ಯೂರಿಯಾದ ಗ್ರಾಮ್‌ ಅಣುರಾಶಿ 60.068) 


[ಉ: 1x10] 
3718 A120; ನಲ್ಲಿ ಎಷ್ಟು ಗ್ರಾಮ್‌ ಅಲ್ಯೂಮಿನಿಯಮ್‌ ಇದೆ? 
[ಉ: 196.4] 


4c ನಲ್ಲಿ ನೀರಿನ ಸಾಂದ್ರತೆಯು 1£m/m್‌ ಆದರೆ, ಈ ತಾಪದಲ್ಲಿ 25603 


ನೀರಿನಲ್ಲಿ ಎಷ್ಟು ಅಣುಗಳಿವೆ? [ಉ: 8.56 x10” ಅಣುಗಳು] 


174 ರಸಾಯನ ವಿಜ್ಞಾನ 


ಅಧ್ಯಾಯ — 9 
ದ್ರವ್ಯದ ಸ್ಥಿತಿಗಳು - ಅನಿಲ ಸ್ಥಿತಿ 


ವಸ್ತುಗಳನ್ನು ಅವುಗಳ ಭೌತಿಕ ಸ್ಥಿತಿಗಳನ್ನಾಧರಿಸಿ ಘನ, ದ್ರವ ಮತ್ತು ಅನಿಲಗಳೆಂದು 
ವರ್ಗೀಕರಿಸುತ್ತಾರೆ ಎಂದು ನಾವು ಅರಿತಿದ್ದೇವೆ. ನಿರ್ದಿಷ್ಟ ತಾಪ ಮತ್ತು ಒತ್ತಡಗಳಲ್ಲಿ 
ನೀರು ಮೂರೂ ಭೌತಿಕ ಸ್ಥಿತಿಗಳನ್ನು ತೋರಿಸುತ್ತದೆ: ಮಂಜುಗಡ್ಡೆ (ಘನ), ನೀರು 
(ದ್ರವ) ಮತ್ತು ನೀರಾವಿ ಅಥವಾ ಉಗಿ (ಅನಿಲರೂಪ). ಈ ಮೂರು ಸ್ಥಿತಿಗಳ ಮುಖ್ಯ 
ವ್ಯತ್ಯಾಸವೆಂದರೆ ಅವುಗಳ ಅಣುಗಳ ಮಧ್ಯೆ ಇರುವ ಪರಸ್ಪರ ದೂರ. ಘನ ವಸ್ತುವಿನಲ್ಲಿ 
ಅಣುಗಳು ಒತ್ತೊತ್ತಾಗಿ ಇರುತ್ತವೆ. ದ್ರವ ವಸ್ತುವಿನಲ್ಲಿ ಅಣುಗಳು ಅಲ್ಪದೂರದಲ್ಲಿರುತ್ತವೆ. 


ಕೋಷ್ಟಕ : ವಸ್ತುವಿನ ಮೂರು ಸ್ಥಿತಿಗಳಲ್ಲಿನ ವ್ಯತ್ಯಾಸಗಳು 


ದ್ರವ ವಸ್ತುಗಳಿಗೆ ನಿರ್ದಿಷ್ಟ 
ಆಕಾರವಿಲ್ಲ. ಆದರೆ ಗಾತ್ರವಿದೆ. 
ದ್ರವವು ತಾನು ಇರುವ 
ಪಾತ್ರೆಯ ಆಕಾರವನ್ನು 
ತಳೆಯುತ್ತದೆ. 


ಅನಿಲ ವಸ್ತುಗಳಿಗೆ ನಿರ್ದಿಷ್ಟ 
ಆಕಾರವೂ ಇಲ್ಲ. ಗಾತ್ರವೂ 
ಇಲ್ಲ. ಅನಿಲವು ತಾನು ಇರುವ 
ಪಾತ್ರೆಯ ಸಂಪೂರ್ಣ ಗಾತ್ರ 
ವನ್ನು ಆವರಿಸುತ್ತದೆ. 


2. ಘನದ ಕಣಗಳ ಮಧ್ಯೆ 
ಪ್ರಬಲವಾದ ಆಕರ್ಷಣ 
ಬಲಗಳಿವೆ. 


ಅಂತರಾಣು ಆಕರ್ಷಣ 
ಬಲಗಳು ಘನವಸ್ತುಗಳಿಗಿಂತ 
ಕಡಿಮೆ. 


ಆದರ್ಶ ಅನಿಲಗಳಲ್ಲಿ 
ಅಂತರಾಣು ಆಕರ್ಷಣ 

ಬಲಗಳಿರುವುದಿಲ್ಲ. ವಾಸ್ತವ 
ಅನಿಲಗಳಲ್ಲಿ ಇವೆ. 
ಅನಿಲಗಳನ್ನು ಅಗಾಧ 
ಪ್ರಮಾಣದಲ್ಲಿ ಸಂಕುಚಿಸ 
ಬಹುದು. 


3. ಘನ ವಸ್ತುಗಳನ್ನು 
ಒತ್ತಡ ಪ್ರಯೋಗಿಸಿ 
ಸಂಕುಚಿಸಲು ಅಸಾಧ್ಯ. 


ದ್ರವವಸ್ತುಗಳನ್ನು ಅತ್ಯಲ್ಪ 
ಪ್ರಮಾಣದಲ್ಲಿ ಮಾತ್ರ 
ಸಂಕುಚಿಸಬಹುದು. 


4. ಸಾಂದ್ರತೆ ಹೆಚ್ಚು. ಘನವಸ್ತುುಗಳಿಗಿಂತ ಸಾಂದ್ರತೆ [ಸಾಂದ್ರತೆ ಅತಿ ಕಡಿಮೆ. 


ಕಡಿಮೆ. 


5. ಕಣಗಳು ಚಲಿಸಲಾರವು. | ಅಣುಗಳು ಒಂದರ 
ಮೇಲೊಂದು ಜಾರಬಲ್ಲವು. 


ದ್ರವ್ಯದ ಸ್ಥಿತಿಗಳು - ಅನಿಲ ಸ್ಥಿತಿ 175 


ಅಣುಗಳು ಸದಾಕಾಲವೂ 
ಚಲಿಸುತ್ತಿರುತ್ತವೆ. 


ಆದರೆ ಅನಿಲದಲ್ಲಿ ಅಣುಗಳು ಅವುಗಳ ಗಾತ್ರಕ್ಕೆ ಹೋಲಿಸಿದರೆ ಬಹಳ ದೂರದಲ್ಲಿರುತ್ತವೆ. 
ಕೆಳಗಿನ ಕೋಷ್ಟಕದಲ್ಲಿ ಘನ, ದ್ರವ ಮತ್ತು ಅನಿಲ 'ಸಿತಿಗಳಲ್ಲಿನ ವ್ಯತ್ಯಾಸಗಳನ್ನು ಪಟ್ಟಿಮಾಡಿದೆ. 

17, 18 ಮತ್ತು 19ನೇ ಶತಮಾನಗಳಲ್ಲಿ 'ದಿಜ್ಞಾನಿಗಳು ಅನಿಲಗಳ ಭೌತ ಮತ್ತು 
ರಾಸಾಯನಿಕ ಲಕ್ಷಣಗಳನ್ನು ಅಧ್ಯಯನ ಮಾಡಿದರು. ಅನಿಲಗಳಿಗೆ ನಿರ್ದಿಷ್ಟ ಆಕಾರ- 
ಗಾತ್ರಗಳಿಲ್ಲ; ಅವು ಅನಂತವಾಗಿ ವಿಸರಣ ಹೊಂದಿ ಲಭ್ಯವಿರುವ ಅವಕಾಶವನ್ನೆಲ್ಲಾ 
ವ್ಯಾಪಿಸಿರುತ್ತವೆ; ಒತ್ತಡವನ್ನು ಪ್ರಯೋಗಿಸಿ ಅವುಗಳ ಗಾತ್ರವನ್ನು ಕುಗ್ಗಿಸಬಹುದು; ಮತು 
ರಾಸಾಯನಿಕವಾಗಿ "ಬೇರೆ ಬೇರೆಯಾಗಿದ್ದರೂ ಎಲ್ಲ ಅನಿಲಗಳ ವರ್ತನೆಗಳು ಒಂದೇ 
ತೆರನಾಗಿರುತ್ತವೆ - ಎಂಬಿತ್ಯಾದಿ ಅಂಶಗಳನ್ನು ಗಮನಿಸಿ ಅವುಗಳ ವರ್ತನೆಗೆ ಸಂಬಂಧಿಸಿದ 
ಕೆಲವು ನಿಯಮಗಳನ್ನು ರೂಪಸಿದರು. ಅವುಗಳನ್ನು ಅನಿಲ ನಿಯಮಗಳು 
(885 laws) ಎನ್ನುತ್ತಾರೆ. 


ಅನಿಲ ನಿಯಮಗಳು 
1. ಬಾಯ್ಡ್‌ನ ನಿಯಮ 

ಸ್ಥಿರ ತಾಪದಲ್ಲಿ ನಿರ್ದಿಷ್ಟ ರಾಶಿಯ ಅನಿಲದ ಗಾತ್ರವು ಅದರ ಒತ್ತಡಕ್ಕೆ 
ವಿಲೋಮವಾಗಿರುತ್ತದೆ. 

ಬಾಯ್‌ನ ನಿಯಮಾನುಸಾರ, ಒತ್ತಡ 8 ಹೆಚ್ಚಿದಂತೆ ಅನಿಲದ ಗಾತ್ರ ಕುಗ್ಗುತ್ತದೆ, 
ಹಾಗೂ ಒತ್ತಡ ಕಡಿಮೆಯಾದಂತೆ ಗಾತ್ರ ಹೆಚ್ಚುತ್ತದೆ. ಉದಾಹರಣೆಗೆ, ಒತ್ತಡವನ್ನು 
ದುಪ್ಪಟ್ಟುಗೊಳಿಸಿದರೆ, ಗಾತ್ರವು ಮೊದಲಿನ ಅರ್ಧದಷ್ಟಾಗುವುದು. 


ಸ್ಥಿರ ತಾಪದಲ್ಲಿ ಅನಿಲದ ಗಾತ್ರ Va 


V=k. 


ul) 


PV =k, ಒ೦ದು ಸ್ಲಿರಾ೦ಕ. 

ಅಂದರೆ, ಸ್ಥಿರ ತಾಪದಲ್ಲಿ, ನಿರ್ದಿಷ್ಟ ರಾಶಿಯ ಒಂದು ಅನಿಲದ ಒತ್ತಡ ಮತ್ತು 
ಗಾತ್ರಗಳ ಗುಣಲಬ್ಬವು ಸ್ಥಿರವಾಗಿರುವುದು. ಆದ್ದರಿ೦ದ, ಸ್ಥಿರ ತಾಪದಲ್ಲಿ ಒ೦ದು ಅನಿಲದ 
ಪ್ರಾರಂಭಿಕ ಮತ್ತು. ಅಂತಿಮ ಸ್ಥಿತಿಗಳನ್ನು ಹೀಗೆ ನಿರೂಪಿಸಬಹುದು. 


PV, = Bw, 
ಬಿಡಿಸಿದ ಸಮಸ್ಯೆ 
ಒಂದು ನಿರ್ದಿಷ್ಟರಾಶಿಯ ಅನಿಲವು 293 ಹ ಮತ್ತು 1008೩ ಒತ್ತಡದಲ್ಲಿ 450083 


ಗಾತ್ರವನ್ನು ಹೊಂದಿದೆ. ಅದೇ ತಾಪದಲ್ಲಿ, ಯಾವ ಒತ್ತಡದಲ್ಲಿ ಅನಿಲದ ಗಾತ್ರವು 200008 
ಆಗುವುದು? 


PM = PV) 
| 

p= Se ಬ್‌ 
ಸ್ರ 2000 


176 ರಸಾಯನ ವಿಜ್ಞಾನ 


2, ಚಾರ್ಲ್‌ನ ನಿಯಮ 
ಸ್ಥಿರ ಒತ್ತಡದಲ್ಲಿ ನಿರ್ದಿಷ್ಟ ರಾಶಿಯ ಅನಿಲದ ಗಾತ್ರವು ಅದರ ನಿರಪೇಕ್ಷ ತಾಪಕ್ಕೆ 
ಅನುಲೋಮವಾಗಿರುತ್ತದೆ. 


ಸ್ಥಿರ ಒತ್ತಡದಲ್ಲಿ, ಸ ೦೮7 
V=kT 
್ಠ k, ಸ್ಥಿರಾಂಕ 


ಸ್ಥಿರ ಒತ್ತಡದಲ್ಲಿ ಒ೦ದು ಅನಿಲದ ಪ್ರಾರಂಭಿಕ ಮತ್ತು ಅಂತಿಮ ಸ್ಥಿತಿಗಳಿಗೆ ಅನ್ವಯಿಸಿ, 
ಚಾರ್ಲ್ಸ್‌ನ ನಿಯಮವನ್ನು ಹೀಗೆ ನಿರೂಪಿಸಬಹುದು. 
ಟ್‌ 
[fee y 
ಗಮನಿಸಿ : ಈ ನಿಯಮ ಗೇಲುಸಾಕನ ಸಾಧನೆಯಾದರೂ ಇದನ್ನು ಚಾರ್ಲ್ಸ್‌ನ 
ನಿಯಮವೆನ್ನುತ್ತಾರೆ. ದ್ರ ನಿಯಮಕ್ಕೆ ಸಾದೃಶ್ಯವಾಗಿರುವ ಗೇಲ್ಯುಸಾಕನ ನಿಯಮ ಹೀಗಿದೆ. 
ಸ್ಥಿರ ಗಾತ್ರದಲ್ಲಿ, PT 


Pp 
ಅಥವಾ <x *k, ಸ್ಥಿರಾಂಕ 


T 
ಬಿಡಿಸಿದ ಸಮಸ್ಯೆ" 

298 ॥: ಮತ್ತು 100 kPa ಒತ್ತಡದಲ್ಲಿರುವ ಒಂದು ಅನಿಲದ ಗಾತ್ರ 500.00m” 
ಅದೇ ಒತ್ತಡದಲ್ಲಿ, 40೭ ನಲ್ಲಿ ಅನಿಲದ ಗಾತ್ರವೆಷ್ಟಾಗುವುದು? 


My ಹ 
MET 
vi. 
Ny ಯ ಜರ 
2 T, 
500 x 313 
ಮು 298 
= ೧ 5252003 


3. ಸಂಯೋಜಿತ ಅನಿಲ ಸಮೀಕರಣ 
ಒಂದು ಮೋಲ್‌ ಅನಿಲದ ಒತ್ತಡ, ಗಾತ್ರ ಮತ್ತು ನಿರಪೇಕ್ಷ ತಾಪಗಳ ನಡುವಣ 
ಸಂಬಂಧದ ಸಮೀಕರಣವನ್ನು ಸಂಯೋಜಿತ ಅನಿಲ ಸಮೀಕರಣವೆನ್ನುತ್ತಾರೆ. 


I ; 
ಬಾಯ್‌ನ ನಿಯಮಾನುಸಾರ, ೪-5 ಸ್ಥಿರ ತಾಪದಲ್ಲಿ 


ದ್ರವ್ಯದ ಸ್ಥಿತಿಗಳು - ಅನಿಲ ಸ್ಥಿತಿ 177 


ಚಾರ್ಲ್ಸ್‌ನ ನಿಯಮಾನುಸಾರ, VT, ಸ್ಥಿರ ಒತ್ತಡದಲ್ಲಿ 


ಇವೆರಡನ್ನೂ ಸಮೀಕರಿಸಿದಾಗ 0 


V=R.Z 
P 


PV =RT 

ಮೇಲಿನ ಸಮೀಕರಣದಲ್ಲಿ "ಣ' ಒಂದು ಸ್ಥಿರಾಂಕವಾಗಿದ್ದು, ಅದನ್ನು ಅನಿಲ 
ಸ್ಲಿರಾಂಕವೆನ್ನುತ್ತಾರೆ. 
೪ ಇರಿ 

pV 

ಸ್‌ R, ಅನಿಲ ಸ್ಥಿರಾಂಕ 


ಮೇಲಿನ ಸಮೀಕರಣವನ್ನು ಅನಿಲ ಸಮೀಕರಣವೆನ್ನುತ್ತಾರೆ. 


ಒಂದು ಅನಿಲದ ಪ್ರಾರಂಭಿಕ ಮತ್ತು ಅಂತಿಮ ಸ್ಥಿತಿಗಳಿಗೆ ಅನ್ವಯಿಸಿ, ಅನಿಲ 
ಸಮೀಕರಣವನ್ನು ಹೀಗೆ ಬರೆಯಬಹುದು. 


PV, _ PN 

I 1) 
ಬಿಡಿಸಿದ ಸಮಸ್ಯೆ 

298K ತಾಪ ಮತ್ತು 101.325 kPa ಒತ್ತಡದಲ್ಲಿರುವ ಒಂದು ನಿರ್ದಿಷ್ಟರಾಶಿಯ ಅನಿಲದ 
ಗಾತ್ರವು 1000087. ಅದರ ತಾಪವನ್ನು 373 ಗೆ ಏರಿಸಿ, ಒತ್ತಡವನ್ನು 80 kPaಗೆ 
ಇಳಿಸಿದರೆ, ಅನಿಲದ ಗಾತ್ರ ಎಷ್ಟಾಗುವುದು? 

PV; _ PN 

1] 1) 

101.3 ೬1000 80x, 

298, 373 


_ 101.3 ೬10006 373 
29880 *ತಕಿಡಾ 


4. ಅವೊಗೆಡ್ರೋ ನಿಯಮ 


ಸಮಾನ ತಾಪ ಮತ್ತು ಒತ್ತಡಗಳಲ್ಲಿ ಸಮಾನ ಗಾತ್ರದ ಅನಿಲಗಳು ಸಮಾನ ಸಂಖ್ಯೆಯ 
ಅಣುಗಳನ್ನು ಹೊಂದಿರುತ್ತವೆ. 


ಗಾತ್ರ V 


ಉದಾ: ಅನಿಲ ತಾಪ ಒತ್ತಡ ಗಾತ್ರ ಅಣುಗಳ ಸಂಖ್ಯೆ 
ಣೆ) 0c 1am 224dm 602x10” H, ಅಣುಗಳು 
೦) 0c lam 224dm 6.02 ೬103 0, ಅಣುಗಳು 


C0, 0c lam 224dm 6.02~ 10> ೮೦, ಅಣುಗಳು 


178 ರಸಾಯನ ವಿಜ್ಞಾನ 


ಶಿಷ್ಟ ತಾಪ ಮತ್ತು ಒತ್ತಡಗಳಲ್ಲಿ ಒಂದು ಮೋಲ್‌ ಅನಿಲವು ಹೊಂದುವ ಗಾತ್ರವು 
22.448 (ಅ೦ದರೆ 0022433) ಆಗಿರುತ್ತದೆ. ಇದನ್ನು “ಮೋಲಾರ್‌ ಗಾತ್ರ' (molar 
volume) ಎನ್ನುತ್ತಾರೆ. 


5. ಡಾಲ್ಬನ್‌ನ ಆಂಶಿಕ ಒತ್ತಡ ನಿಯಮ 
(Dalton’s Law of Partial Pressures) 

ರಾಸಾಯನಿಕವಾಗಿ ಪರಸ್ಪರ ವರ್ತಿಸದಿರುವ ಅನಿಲಗಳ ಮಿಶ್ರಣದ ಒಟ್ಟು ಒತ್ತಡವು 
ಅದರಲ್ಲಿರುವ ಅನಿಲಗಳ ಆಂಶಿಕ ಒತ್ತಡಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. 

ಉದಾ: ಒಂದು ಅನಿಲ ಪಾತ್ರೆಯಲ್ಲಿ ೦). ಜು, ಗ) ಮತ್ತು 0೦, ಅನಿಲಗಳ 
ಮಿಶ್ರಣವಿದ್ದರೆ, ಒಟ್ಟು ಒತ್ತಡವು ಅವುಗಳ ಆಂಶಿಕ ಒತ್ತಡಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. 


ಒಟ್ಟು ಒತ್ತಡ ತ? + Py, ಎ Py, 5 Fco, 


ಆಂಶಿಕ ಒತ್ತಡ ಅಥವಾ ಭಿನ್ನಾಂಶ ಒತ್ತಡ 

ಅನಿಲ ಮಿಶ್ರಣವು ವ್ಯಾಪಿಸಿರುವ ಸಂಪೂರ್ಣ ಗಾತ್ರದಲ್ಲಿ ಮಿಶ್ರಣದ ಘಟಕ 
ಅನಿಲಗಳನ್ನು ಪ್ರತ್ಯೇಕವಾಗಿ ಇಟ್ಟಲ್ಲಿ ಉಂಟಾಗುವ ಒತ್ತಡವನ್ನು ಅವುಗಳ ಆಂಶಿಕ 
ಒತ್ತಡವೆನ್ನುವರು. 


6. ಗೃಹಾಮ್‌ನ ಅನಿಲಗಳ ವಿಸರಣ ನಿಯಮ 
ಸಮಾನ ಒತ್ತಡ ಮತ್ತು ತಾಪಗಳಲ್ಲಿರುವ ಎರಡು ಅನಿಲಗಳ ವಿಸರಣ ವೇಗಗಳು 
ಅವುಗಳ ಸಾಂದ್ರತೆಗಳ ವರ್ಗಮೂಲಕ್ಕೆ ವಿಲೋಮವಾಗಿರುತ್ತದೆ. 


I] 62 
ನಿಯಮದ ಗಣಿತೋಕಿ : --ರ್ನ್ಮ್ಮ್‌ 
ಮ I) d, 
ಇಲ್ಲಿ, ಒಂದನೇ ಅನಿಲದ ವಿಸರಣ ವೇಗ 
ಗ್ರ ಎರಡನೇ ಅನಿಲದ ವಿಸರಣ ವೇಗ 
d, ಒಂದನೇ ಅನಿಲದ ಸಾಂದ್ರತೆ 


6) ಎರಡನೇ ಅನಿಲದ ಸಾಂದ್ರತೆ 


[ M 
ಗ್ರಹಾಮನ ನಿಯಮವನ್ನು ಹೀಗೂ ನಿರೂಪಿಸಬಹುದು. [ಸಾ ಇದರಲ್ಲಿ, 


| ಮತ್ತು 1!) ಗಳು ಎರಡು ಅನಿಲಗಳ ಅಣುರಾಶಿಗಳು. 
ಬಿಡಿಸಿದ ಸಮಸ್ಯೆ 
300 K ನಲ್ಲಿ ಮೀಥೇನ್‌ ಮತ್ತು ಸಲ್ಫರ್‌ ಡೈ ಆಕ್ಸೈಡ್‌ ಅನಿಲಗಳ ವಿಸರಣ ವೇಗಗಳ ಅನು 


| ಪಾತವನ್ನು ಕಂಡು ಹಿಡಿಯಿರಿ. (Cಗ, ನ ಅಣುರಾಶಿ 16ಮತ್ತು 80, ನ ಅಣುರಾಶಿ 64) 
n _ (M) 


ಗಹಾಮನ ನಿ. ಖಮದ ಪ್ರಕಾರ ಇ 1೪೫ 


ದ್ರವ್ಯದ ಸ್ಥಿತಿಗಳು - ಅನಿಲ ಸ್ಥಿತಿ 179 


r (50) Mcu, 16 I 
ಮೀಥೇನ್‌ : ಸಲ್ಫರ್‌ ಡೈ ಆಕ್ಸೈಡ್‌ಗಳ ವಿಸರಣ ವೇಗಗಳು 2 : 1 ರ ಅನುಪಾತದಲ್ಲಿವೆ. 


7. ಗೇಲ್ಯುಸಾಕ್‌ನ ಸಂಯೋಜನಾ ಗಾತ್ರಗಳ ನಿಯಮ 
ಅನಿಲಗಳು ಗಾತ್ರಾನುಸಾರವಾಗಿ ಸರಳ ಪೂರ್ಣಾಂಕ ಅನುಪಾತದಲ್ಲಿ ಸಂಯೋಜಿಸುತ್ತವೆ. 
ಉತ್ಪನ್ನಗಳು ಅನಿಲರೂಪದಲ್ಲಿದ್ದರೆ ಅವುಗಳು ಕೂಡ ಸಂಯೋಜನಾ ಗಾತ್ರಗಳಿಗೆ ಸರಳ 
ಪೂರ್ಣಾಂಕ ಅನುಪಾತ ಹೊಂದಿರುತ್ತವೆ. 
ಉದಾ: ಒಂದು ಗಾತ್ರ ಹೈಡ್ರೋಜನ್‌, ಒಂದು ಗಾತ್ರದ ಕ್ಲೋರಿನ್‌ನೊಂದಿಗೆ 
ಸಂಯೋಜಿಸಿದಾಗ, ಇಮ್ಮಡಿ ಗಾತ್ರದ ಹೈಡ್ರೋಜನ್‌ ಕ್ಲೋರೈಡ್‌ ಉತ್ಪನ್ನವಾಗುತ್ತದೆ. 
ಡ್ಯೂ ತ. Cl 2H 


1 ಗಾತ್ರ 1 ಗಾತ್ರ 2 ಗಾತ್ರ 
ಈ ರಾಸಾಯನಿಕ ಕ್ರಿಯೆಯಲ್ಲಿ ಕ್ರಿಯಾಕಾರಕಗಳ ಮತ್ತು ಉತ್ಪನ್ನಗಳ ಗಾತ್ರಾನುಸಾರ 
ಅನುಪಾತವು 1 : 1: 2. ಇದೊಂದು ಸರಳ ಪೂರ್ಣಾಂಕ ಅನುಪಾತ. 


ಅನಿಲಗಳ ಅಣುಚಲನ ಸಿದ್ಧಾಂತ (Kinetic Theory of Gases) 

ಅನಿಲಗಳ ವರ್ತನೆಗೆ ತಾತ್ವಿಕ ವಿವರಣೆ ನೀಡಲು 1738ರಲ್ಲಿ ಬರ್ನೂಲಿಯು ಅನಿಲ 
ಕಣಗಳ ಚಲನೆಯ ಕುರಿತಾದ ಪ್ರಥಮ ವಾದವನ್ನು ಮಂಡಿಸಿದನು. ಮುಂದೆ, ಈ 
ವಾದಕ್ಕೆ ಪೂರಕವಾಗಿ ಕ್ಲಾಸಿಯಸ್‌, ಮ್ಯಾಕ್ಸ್‌ವೆಲ್‌, ಬೋಲ್ಡ್‌ ಮನ್‌ ಮುಂತಾದವರು 
ಅನಿಲಗಳ ಅಣುಚಲನ ವಾದವನ್ನು ಯಶಸ್ವಿಯಾಗಿ ಪ್ರತಿಪಾದಿಸಿದರು. 


ಅಣುಚಲನ ಸಿದ್ಧಾಂತದ ಆಧಾರ ಭಾವನೆಗಳು 

(Postulates of kinetic theory of gases) 

1. ಪ್ರತಿಯೊಂದು ಅನಿಲವೂ ಅಧಿಕ ಸಂಖ್ಯೆಯ ಗಡುಸಾದ, ಗೋಲಿಯಾಕಾರದ 
“ಅಣು'ಗಳೆಂಬ ಅತಿ ಚಿಕ್ಕ ಕಣಗಳಿಂದಾಗಿದೆ. ಒಂದು ಅನಿಲದಲ್ಲಿರುವ ಎಲ್ಲ ಅಣುಗಳೂ 
ಸಮಾನ ಗಾತ್ರ, ಆಕಾರ ಮತ್ತು ರಾಶಿಗಳನ್ನು ಹೊಂದಿರುತ್ತವೆ. 

2. ಅನಿಲದ ಅಣುಗಳು ಸದಾಕಾಲವೂ ಯಾದೃಚ್ಛಿಕವಾಗಿ (ಯರ್ರಾಬಿರ್ರಿಯಾಗಿ) 
ಚಲಿಸುತ್ತಿರುತ್ತವೆ. ಹೀಗೆ ಚಲಿಸುವಾಗ ಅವು ಇತರ ಅಣುಗಳೊಂದಿಗೆ ಅಥವಾ 
ಅನಿಲ ಧಾರಕ (container ೫೦೩೩€[॥ದ ಗೋಡೆಗಳಿಗೆ ಢಿಕ್ಕಿ ಹೊಡೆದು ಚಲಿಸುವ 
ದಿಕ್ಕನ್ನು ಬದಲಾಯಿಸುತ್ತವೆ. ಎರಡು ಢಿಕ್ಕಿಗಳ ನಡುವಣ ಅವಧಿಯಲ್ಲಿ ಅವು 
ಸರಳರೇಖೆಯಲ್ಲಿ ಚಲಿಸುತ್ತವೆ. 

3. ಅನಿಲದಲ್ಲಿ ಅಂತರಾಣ್ಣಿಕ ಆಕರ್ಷಣ ಬಲ (intermolecular attractive force) 
ಗಳಿರುವುದಿಲ್ಲ. 

4. ಅನಿಲವು ವ್ಯಾಪಿಸಿರುವ ಧಾರಕದ ಗಾತ್ರಕ್ಕೆ ಹೋಲಿಸಿದರೆ, ಅಣುಗಳ ನೈಜ ಗಾತ್ರವನ್ನು 
ಕಡೆಗಣಿಸಬಹುದು. 


180 ರಸಾಯನ ವಿಜ್ಞಾನ 


5. ಅಣುಗಳು ಅನಿಲಧಾರಕದ ಒಳಗೋಡೆಗಳಿಗೆ ಸತತವಾಗಿ ಢಿಕ್ಕಿ ಹೊಡೆಯುವುದರಿಂದ 
'ಒತ್ತಡ' ಏರ್ಪಡುತ್ತದೆ. 

6. ಅಣುಗಳ ನಡುವಿನ ಢಿಕ್ಕಿಗಳು ಪರಿಪೂರ್ಣವಾಗಿ ಸ್ಥಿತಿಸ್ಥಾಪಕ (elastic) ಗುಣ 
ಹೊಂದಿರುವುದರಿಂದ ಒಟ್ಟು ಚಲನ ಚೈತನ್ಯ (kinetic energy)ದಲ್ಲಿ ಯಾವ 
ಬದಲಾವಣೆಯೂ ಆಗುವುದಿಲ್ಲ. | 

7. ಅಣುಗಳ ಸರಾಸರಿ ಚಲನ ಚೈತನ್ಯವು ನಿರಪೇಕ್ಷ ತಾಪಕ್ಕೆ ನೇರಾನುಪಾತದಲ್ಲಿರುತ್ತದೆ. 
| A | 
(ಆದ್ದರಿಂದ, ಸ್ಥಿರ ತಾಪದಲ್ಲಿ ಎಲ್ಲ ಅನಿಲಗಳ ಸರಾಸರಿ ಚಲನ ಚೈತನ್ಯವು 
ಸ್ಥಿರವಾಗಿರುತ್ತದೆ.) 
ಅಣುಚಲನ ಸಿದ್ಧಾಂತವನ್ನು ಹೀಗೆ ಸಂಕ್ಷೇಪಿಸಬಹುದು : ಅನಿಲದಲ್ಲಿ - 1. ಅಣುಗಳಿವೆ 

2. ಅಣುಗಳು ಚಲಿಸುತ್ತಿರುತ್ತವೆ. 3. ಆಕರ್ಷಣ ಬಲಗಳಿಲ್ಲ 4. ಅಣುಗಳ ಗಾತ್ರ ನಗಣ್ಯ. 

5. ಚಲನ ಚೈತನ್ಯವು ತಾಪಕ್ಕೆ ನೇರಾನುಪಾತದಲ್ಲದೆ 6. ಪಾತ್ರೆಯ ಗೋಡೆಗಳಿಗೆ 

ಸಂಘಟಿಸುವುದರಿಂದ ಒತ್ತಡವೇರ್ಪಡುತ್ತದೆ. 7. ಅಣು ಢಿಕ್ಕಿಗಳು ಸ್ಥಿತಿಸ್ಥಾಪಕ ಗುಣದವು. 


ಅನಿಲಗಳ ವರ್ಗ ಮಧ್ಯಮ ಮೂಲವೇಗ 


(Root Mean Square Velocity of Gases) 

ಅನಿಲಾಣುಗಳು ಸದಾಕಾಲವೂ ಅಡ್ಡಾದಿಡ್ಡಿಯಾಗಿ ಚಲಿಸುವುದರಿಂದ ಪರಸ್ಪರ ಢಿಕ್ಕಿ 
ಹೊಡೆದುಕೊಳ್ಳುತ್ತವೆ. ಅಥವಾ ಅನಿಲಪಾತ್ರೆಯ ಗೋಡೆಗಳಿಗೆ ಢಿಕ್ಕಿ ಹೊಡೆಯುತ್ತವೆ. 
ಈ ಕ್ರಿಯೆಯಲ್ಲಿ ಕೆಲವು ಅಣುಗಳ ವೇಗ ಹೆಚ್ಚಾದರೆ ಇನ್ನು ಕೆಲವು ಅಣುಗಳ ವೇಗ 
ಕಡಿಮೆಯಾಗುತ್ತದೆ. ಅಣುವೇಗಗಳಲ್ಲಿ ಬದಲಾವಣೆ ನಡೆಯುತ್ತಲೇ ಇರುವುದರಿಂದ 
ಯಾವುದೇ ಸಮಯದಲ್ಲಿ ಎಲ್ಲ ಅಣುಗಳು ಸಮಾನವೇಗವನ್ನು ಹೊಂದುವುದು ಅಸಾಧ್ಯ 
ಕೆಲವು ಅಣುಗಳು ಅತಿ ಕಡಿಮೆ ವೇಗದಲ್ಲೂ, ಕೆಲವು ಅಣುಗಳು ಅತಿ ಹೆಚ್ಚು ವೇಗದಲ್ಲೂ 
ಹಾಗೂ ಬಹುತೇಕ ಅಣುಗಳು ಸರಾಸರಿ ವೇಗದಲ್ಲೂ ಚಲಿಸುವುದು ಸಂಭವನೀಯ. 


. 1 ಸಂಖ್ಯೆಯ ಅಣುಗಳಿರುವ ಅನಿಲವೊಂದರಲ್ಲಿ ಲೈ,೮),೦,,...ಲ್ವಿಗಳು 
ಅನಿಲಾಣುಗಳ ವೈಯಕ್ತಿಕ ವೇಗಗಳಾದರೆ, 


ಸರಾಸರಿ ವೇಗ = 


4೬೧ ೬೧೦1]... 0. 
1] 


ವೇಗಗಳ ವರ್ಗಗಳ ಸರಾಸರಿ ವೇಗ ಇ 


೮.೬೮ ೬೮]. ತ ೬0 
1] 


ಇದನ್ನು ವರ್ಗಮಧ್ಯಮ ಮೂಲವೇಗ ಅಥವಾ 8೫/5 ವೇಗ ಎನ್ನುವರು. 


ವೇಗಗಳ ವರ್ಗಗಳ ಸರಾಸರಿ ವರ್ಗಮೂಲ ಇ 


ದ್ರವ್ಯದ ಸ್ಥಿತಿಗಳು - ಅನಿಲ ಸ್ಥಿತಿ 181 


ಅನಿಲದ ಒತ್ತಡಕ್ಕೆ ಪದೋಕ್ತಿ 
(Expression for the pressure exerted by a gas) 


ಅನಿಲಗಳ ಚಲನ ಸಮೀಕರಣ (Kinetic Equation for Gases) 
ಚಿತ್ರದಲ್ಲಿ ತೋರಿಸಿದಂತೆ "ಗ! ಮೀ. ಬಾಹುವಿನ ಘನಾಕೃತಿಯ ಅನಿಲ ಪಾತ್ರೆಯಲ್ಲಿ 
n ಅಣುಗಳಿರಲಿ. ಪ್ರತಿ ಅಣುವಿನ ರಾಶಿಯು ಉಕಿ.ಗ್ರಾಂ. ಆಗಿರಲಿ. ಅವುಗಳ RMS 
ವೇಗವು € ಮೀ/ಸೆ. ಆಗಿರಲಿ. ಚಲನವಾದದ ಪ್ರಕಾರ ಅಣುಗಳು ತಮ್ಮ ಚಲನೆಗೆ 
ಯಾವುದೇ ದಿಕ್ಕನ್ನು ಆಯ್ದುಕೊಳ್ಳುವುದಿಲ್ಲ. ಆದುದರಿಂದ ಸಮಾನ ಸಂಖ್ಯೆಯ ಅಣುಗಳು 


(3 ಅಣುಗಳು) ೬.) ಮತ್ತು 2 ದಿಕ್ಕುಗಳಲ್ಲಿ ಚಲಿಸುತ್ತವೆ ಎಂದು ಭಾವಿಸಬಹುದು 


ಹಾಗೂ ಅವುಗಳು ಗೋಡೆಗೆ ಬಡಿದಾಗ ಎಲ್ಲ ದಿಕ್ಕುಗಳಲ್ಲೂ ಸಮಾನ ಒತ್ತಡ 
ಉಂಟಾಗುತ್ತದೆ. 

x-ಅಕ್ಷದಲ್ಲಿ ವೇಗದಿಂದ ಚಲಿಸುವ ಒಂದು ಅಣುವು ಅನಿಲಪಾತ್ರೆಯ & ಮುಖಕ್ಕೆ 
ಬಡಿದಾಗ, ಅದು ತನ್ನ ಸ್ಥಿತಿಸ್ಥಾಪಕ ಗುಣದಿಂದಾಗಿ ಅಷ್ಟೇ ವೇಗದಿಂದ ಹಿಂದಕ್ಕೆ 
ಪುಟಿಯುತ್ತದೆ. 


7 


ಢಿಕ್ಕಿಯ ಮೊದಲಿನ ಅಣುವಿನ ಸ೦ವೇಗ (momentum) = mc 

ಢಿಕ್ಕಿಯ ಅನಂತರ ಅಣುವಿನ ಸ೦ವೇಗ - - mc 

ಒಂದು ಢಿಕ್ಕಿಯಿಂದ ಸಂವೇಗದಲ್ಲಾಗುವ ಬದಲಾವಣೆ - ೫೦ - (- mc) = 2mc 
ಅದೇ ಗೋಡೆಗೆ ಮತ್ತೊಮ್ಮೆ ಢಿಕ್ಕಿ ಹೊಡೆಯಬೇಕಾದರೆ ಅಣುವು ಕಮಿಸಬೇಕಾದ 
ದೂರ 21 


ಪ್ರತಿ ಸೆಕೆಂಡಿಗೆ ಸಂಭವಿಸುವ ಢಿಕ್ಕಿಗಳ ಸಂಖ್ಯೆ - ನಮ 
ದೂರ 21 
ಪ್ರತಿ ಸೆಕೆಂಡಿಗೆ ಒಂದು ಅಣುವಿನ ಢಿಕ್ಕಿಗಳಿಂದ ಸಂವೇಗದಲ್ಲಿ ಆಗುವ ಬದಲಾವಣೆ 


2 
= 2mc x 53 ಹ ಬ 
21 | 


182 ರಸಾಯನ ವಿಜ್ಞಾನ 


; ಅಕ್ಷದಲ್ಲಿ ಚಲಿಸುವ *- ಅಣುಗಳು ಸಿ ಮುಖದ ಮೇಲೆ ಮಾಡುವ ಢಿಕ್ಕಿಗಳಿಂದ 


1) mc” 


ಪ್ರತಿ ಸೆಕೆಂಡಿಗೆ ಸಂವೇಗದಲ್ಲಾಗುವ ಬದಲಾವಣೆ ಎ ನರರ 


3 1 
ಪ್ರತಿ ಸೆಕೆಂಡಿಗೆ ಸಂವೇಗದ ಬದಲಾವಣೆಯೇ ಬಲ” ಹಾಗೂ ಏಕಮಾನ ವಿಸ್ತೀರ್ಣದ 


ಸೆ 
ಮೇಲೆ ಪಯೋಗವಾಗುವ ಬಲವೇ “ಒತ್ತಡ'ವಾಗಿರುತ್ತದೆ. 


ಇ 


ಬಲ 1) mc? n me? 
P=—x ರೋ ಲ 
ಅನಿಲದ ಒತ್ತಡ 3 ಸ (ಇಷ್ಟ್‌ 
2 
ಹ mc 
CN 
| 2 
PV = — mnc 
ತ 


ಇದನ್ನು "ಅನಿಲಗಳ ಚಲನ ಸಮೀಕರಣ' ಎನ್ನುತ್ತಾರೆ. ಈ ಸಮೀಕರಣದ 
ಸಹಾಯದಿಂದ ಎಲ್ಲ ಅನಿಲ ನಿಯಮಗಳನ್ನು ಸಾಧಿಸಬಹುದು. 


ಚಲನ ಚೈತನ್ಯ ಸಮೀಕರಣ (Equation for Kinetic energy) 
ಒಂದು ಮೋಲ್‌ ಅನಿಲದಲ್ಲಿ ಅವೊಗೆಡ್ರೋ ಸಂಖ್ಯೆ (N) ಯ ಅಣುಗಳಿರುತ್ತವೆ. 


] 
ಒಂದು ಮೋಲ್‌ ಅನಿಲಕ್ಕೆ ಚಲನ ಸಮೀಕರಣ PY “ನ್ಯ ಗ Nc? 


ಎ ಬ ಆ. 1060 
ತಿಂತ 


2 
= 5% ಚಲನ ಚೈತನ್ಯ ...(1) 


ಒಂದು ಮೋಲ್‌ ಅನಿಲಕ್ಕೆ ಸ್ಥಿತಿ ಸಮೀಕರಣ PV ಎ 87... (2) 
(1) ಮತ್ತು (2) ನೇ ಸಮೀಕರಣಗಳನ್ನು ಹೋಲಿಸಿದಾಗ 


3 ಚಲನ ಚೈತನ್ಯ ೬ RT 
ಒಂದು ಮೋಲ್‌ ಅನಿಲದ ಚಲನ po = 5 RT A. (3) 
ಒಂದು ಅಣುವಿನ ಚಲನ ಚೆತನ್ನ ಎ 2 

“ರ ಜ್‌. 
1 ಮೋಲ್‌ ಅನಿಲದ ಚಲನ ಚೈತನ್ಯ ಇ 


ದ್ರವ್ಯದ ಸ್ಥಿತಿಗಳು - ಅನಿಲ ಸ್ಥಿತಿ 183 


ಗಮನಿಸಿ 
|. ಒಂದು ಮೋಲ್‌ ಅನಿಲದ ಚಲನ ಚೈತನ್ಯದ ಸಮೀಕರಣ (3)ರಲ್ಲಿ ಅಣುರಾಶಿ 


ಜನ ಪದವಿರುವುದಿಲ್ಲ. ಇದರ ಅರ್ಥ - ಸಮಾನ ತಾಪದಲ್ಲಿ ಎಲ್ಲ ಅನಿಲಗಳ 
ಪ್ರತಿ ಮೋಲಿನ ಸರಾಸರಿ ಚಲನ ಚೈತನ್ಯವು ಒಂದೇ ಆಗಿರುತ್ತದೆ. 
2. ಪ್ರತಿ ಮೋಲಿನ ಚಲನ ಚೈತನ್ಯ KET. 


ಅಣುಗಳ ವರ್ಗಮಧ್ಯಮ ಮೂಲವೇಗಕ್ಕೆ ಪದೋಕ್ತಿಗಳು 
ಚಲನ ಸಮೀಕರಣದಿಂದ ಅಣುಗಳ ವರ್ಗಮಧ್ಯಮ ಮೂಲವೇಗ (8245ವೇಗ)ಕ್ಕೆ 
ಪದೋಕ್ತಿಯೊಂದನ್ನು ನಿಷ್ಠನ್ನಿಸಬಹುದು. 


PV St 
3 


2 (6) 
mn 
ಒಂದು ಮೋಲ್‌ ಅನಿಲದಲ್ಲಿ ಅವೊಗೆಡ್ರೋ ಸಂಖ್ಯೆಯ (N) ಅಣುಗಳಿರುವುದರಿಂದ 
ಮೇಲಿನ ಸಮೀಕರಣದಲ್ಲಿ Mm ಬದಲಿಗೆ 8೫! ಬರೆಯಬೇಕಾಗುವುದು. ಇಲ್ಲಿ 


mN = ಅಣುರಾಶಿ 1/. 


ು 3PV 
ಇವ) 
M 

3PV 

RMSವೇಗ c= Jy -.. 8) 
RT: 

RMS ವೇಗ ೦ಷ Ww (9) PV =RT 
[3P Py 

೫1/5 ವೇಗ c= ್‌ ವೇಗ .... (10) ಹಾಕ 


(8) (9) ಮತ್ತು (10) ಸಮೀಕರಣಗಳೆಲ್ಲವೂ 149 ವೇಗವನ್ನು ಷೂಚಿಸುತ್ತವೆ. 


ಅನಿಲ ಸ್ಲಿರಾಂಕದ ಮೌಲ್ಲ (61 ಮಾನಗಳಲಿ) 
೪ ಠ ಹ PV 


ಗಮೋಲ್‌ಗಳಿಗೆ ಸಂಯೋಜಿತ ಅನಿಲ ಸಮೀಕರಣ PV ೬ ೫7ಅಥವಾ R* pe 
ಶಿಷ್ಟ ತಾಪ (273 ಜ) ಮತ್ತು ಒತ್ತಡ (101.325 Nm’) ಗಳಲ್ಲಿ ಒಂದು ಮೋಲ್‌ 
ಅನಿಲವು ಗ್ರಾಮ್‌ ಮೋಲಾರ್‌ ಗಾತ್ರ (0.0224483) ಹೊಂದಿರುತ್ತದೆ. 


ಅನಿಲ ಸ್ಲಿರಾಂಕ ಇ ಈ 
ಇ Wa « y 


184 ರಸಾಯನ ವಿಜ್ಞಾನ 


101325Nm”” x 0.0224m” 
1 mol x 273K 


8.314 NmK 7! mol! 


= 8.314 IK"! mol” 


ಬಿಡಿಸಿದ ಉದಾಹರಣೆಗಳು 
1. 273 ಜK ತಾಪದಲ್ಲಿ ಒಂದು ಮೋಲ್‌ ಆದರ್ಶ ಅನಿಲವೊಂದರ ಚಲನಚೈತನ್ಯ 


ಎಷ್ಟಿರುತ್ತದೆ? (R= 8.314 JK” 'mol™) 


4 
ಒಂದು ಮೋಲ್‌ ಅನಿಲದ ಚಲನ ಚೈತನ್ಯ ಹಾ ಟ್ರಾ RT 


x 8.314 x 273 


wl 


= 3405 JK” |'mol™ 

2. 2790 ತಾಪದಲ್ಲಿ (1 3.5 ಮೋಲ್‌ (8) ಒಂದು ಮೋಲ್‌ ಹಾಗೂ (ii) ಒಂದು 
ಅಣು ಆಕ್ಸಿಜನ್‌ನ ಚಲನ ಚೈತನ್ಯವನ್ನು ಕಂಡುಹಿಡಿಯಿರಿ. (೩ 8.314 JK -!mol”') 
ಉಷ್ಣತೆ 2790 3272733008 


ಅವೊಗೆಡ್ರೊ ಸಂಖ್ಯೆ ೫ - 6.02 «102 
3 
i. n ಮೋಲ್‌ ಅನಿಲಕ್ಕೆ ಚಲನ ಚೈತನ್ಯ ಸಮೀಕರಣ ಓಟು ಎ ಡಾ nRT 


= 5 x3.558.314 x 300 


= 13095 187/1017! 

i. ಒಂದು ಮೋಲ್‌ ಅನಿಲದ ಚಲನ ಚೈತನ್ಯ KE = RT 
- 5x 8.314 x 300 
= 3741 JK 'mol”! 


ಚ _3RT 
ii ಒಂದು ಅಣುವಿನ ಚಲನ ಚೈತನ್ಯ ಇಷ್ಟರ 


ದ್ರವ್ಯದ ಸ್ಥಿತಿಗಳು - ಅನಿಲ ಸ್ಥಿತಿ 185 


3 8.314 «300 
ಹಾಸ p 4 ರಾ 
2 6.02x10> 
6.215 x10" JK” 'mol™! 
3. ಶಿಷ್ಟ ತಾಪ ಮತ್ತು ಒತ್ತಡಗಳಲ್ಲಿ ಹೈಡ್ರೋಜನ್‌ ಅನಿಲದ ವರ್ಗ ಮಧ್ಯಮ ಮೂಲವೇಗ 
(RMS ವೇಗ)ವನ್ನು ಕಂಡುಹಿಡಿಯಿರಿ. 
ಶಿಷ್ಟ ತಾಪ T=273K 
ಶಿಷ್ಟ ಒತ್ತಡ P= 101325 Nm? 


ಅನಿಲದ ಮೋಲಾರ್‌ ಗಾತ್ರ ೪೫ ೬ 22.4 40೫3 = 0.0224 [3 


ಹೈಡ್ರೋಜನ್‌ನ ಅಣು ದ್ರವ್ಯರಾಶಿ 14 ೬ 2x10 kಕ 


ETT 
RMS ವೇಗ ಕ್‌ ಸ್ಟ 


= 1845 ms 
4. ಶಿಷ್ಟ ತಾಪ ಮತ್ತು ಒತ್ತಡಗಳಲ್ಲಿ 1.358 ಓ ಣೆ ಸಾಂದ್ರತೆ ಹೊಂದಿರುವ ಅನಿಲದ 
ವರ್ಗ ಮಧ್ಯಮ ಮೂಲ ವೇಗವೆಷ್ಟು? 
ಅನಿಲದ ಒತ್ತಡ P= 101325 Nm? 


ಅನಿಲದ ಸಾಂದ್ರತೆ 4= 1358 kgm” 


ವರ್ಗ ಮಧ್ಯಮ ಮೂಲವೇಗ = ತ = ಪ ಹ 


ಇ ಕೆ73: ಹಗೆ , 71) 
5. ಪ್ರಯೋಗ ಶಾಲೆಯ ತಾಪದಲ್ಲಿ (2500) ಕಾರ್ಬನ್‌ ಡೈ ಆಕ್ಸೈಡ್‌ ಅನಿಲದ RMS 
ವೇಗವನ್ನು ಲೆಕ್ಕ ಹಾಕಿ. (R= 8.314 J/K mol) 


ತಾಪ 2590 ೬ 25 +273 =298K 


ಕಾರ್ಬನ್‌ ಡೈ ಆಕ್ಸೈಡಿನ (€೦;) ಅಣು ರಾಶಿ ಇ 44x10 ಓಟ 


ಥೋ [3RT _ [38.314 298 
ಚೀ WI 44 x 10 


= 411 ms”! | 
6. 259C ಕಾರ್ಬನ್‌ ಡೈ ಆಕ್ಸೈಡ್‌, ಆಕ್ಸಿಜನ್‌, ಹೈಡ್ರೋಜನ್‌, ಮೀಥೇನ್‌, ಸಲ್ಫರ್‌ ಡೈ 
ಆಕ್ಸೈಡ್‌ ಮತ್ತು ಅಮೋನಿಯಾ ಅನಿಲಗಳ RMS ವೇಗಗಳನ್ನು ಕಂಡು ಹಿಡಿದು 


186 ರಸಾಯನ ವಿಜ್ಞಾನ 


ms 


ಯಾವುದರ ವೇಗ ಅತ್ಯಂತ ಹೆಚ್ಚು ಮತ್ತು ಯಾವುದರ ವೇಗ ಅತ್ಯಂತ ಕಡಿಮೆ ಎಂಬುದನ್ನು 
ಗೊತ್ತುಪಡಿಸಿರಿ. (R = 8.314 1/8 mol) 


ಅಣುರಾಶಿಗಳು : ಕಾರ್ಬನ್‌ ಡೈ ಆಕ್ಸೈಡ್‌ (೦೦) = 44x10 ಆಕ್ಸಿಜನ್‌ 
(0) = 322107 kg ಹೈಡ್ರೋಜನ್‌ (॥;) - 2x10 kg ಮೀಥೇನ್‌ 
(CH)= 16x10 kg ಸಲ್ಪರ್‌ ಡೈ ಆಕ್ಸೈಡ್‌ (80) ೬8 ಅಮೋನಿಯಾ 
(NH3) = 17x10 kg. 


3RT 
M 


ತೆ 
3x 8.314 x 298 
44 x 103 =411 ms”! (ಕಾರ್ಬನ್‌ ಡೈ ಆಕ್ಸೈಡ್‌) 


328.314 x 298 
32 x 107 


RMS ವೇಗ ಎ 


ವಾ 


482 ms” (ಆಕ್ಸಿಜನ್‌) 


3x 8.314 x 298 
16x10 


3x8.314 x 298 
ಹಾ 2x10 


3x8.314 x 298 
64 x 10° 


3x 8.314 x 298 
= TN 661 1085 " (ಅಮೋನಿಯಾ) 


ಅತಿ ಹೆಚ್ಚು RMS ವೇಗವನ್ನು ಹೊಂದಿರುವ ಅನಿಲ ಇ ಹೈಡ್ರೋಜನ್‌ (1927.8 


681.6 ms”! (ಮೀಥೇನ್‌) 


1927.8 ms" (ಹೈಡ್ರೋಜನ್‌) 


340.8 ms’ (ಸಲ್ಪರ್‌ ಡೈ ಆಕ್ಸೈಡ್‌) 


-1) ಅತಿ ಕಡಿಮೆ RMS ವೇಗವನ್ನು ಹೊಂದಿರುವ ಅನಿಲ ಇ ಸಲ್ಪರ್‌ ಡೈ ಆಕ್ಸೈಡ್‌ 


(340.8 ms”) 


pM 


ಯಾವ ತಾಪದಲ್ಲಿ ಸಲ್ಫರ್‌ ಡೈ ಆಕ್ಸೈಡ್‌ ಅನಿಲವು, 300K ಯಲ್ಲಿ ಆಕ್ಸಿಜನ್‌ ಅನಿಲ 
ಹೊಂದಿದಷ್ಟು ವರ್ಗ ಮಧ್ಯಮ ಮೂಲವೇಗ ಪಡೆದಿರುತ್ತದೆ? 

ಆಕ್ಸಿಜನ್‌ ಅನಿಲದ ಅಣು ರಾಶಿ ್ಬ; ೬ 32x10 kg 7) = 300K 

ಸಲ್ಪರ್‌ ಡೈ ಆಕ್ಸೃಡ್‌ ಅನಿಲದ ಅಣುರಾಶಿ ಖ,| - 64x10 kg, T, =? 


ದ್ರವ್ಯದ ಸ್ಥಿತಿಗಳು - ಅನಿಲ ಸ್ಥಿತಿ 187 


3RT, _ [3RT, T_T 
8145 ವೇಗ =/M, {My ಅಥವಾ YH ``] 


ಇಸಿ ತ 300 x 64 x10” ಇತ 
1!) ಹ (ಗ as 

ಆದರ್ಶ ಮತ್ತು ವಾಸ್ತವ ಅನಿಲಗಳು (106೩! and Real Gases) 

ಎಲ್ಲ ತಾಪ ಮತ್ತು ಒತ್ತಡಗಳಲ್ಲಿ ಬಾಯ್‌ನ ನಿಯಮ (ಅಥವಾ ಸ್ಥಿತಿ ಸಮೀಕರಣ 
PV = RT, ಪ್ರತಿ ಮೋಲಿಗೆ) ವನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಅನಿಲವನ್ನು "ಆದರ್ಶ 
ಅನಿಲ' ಅಥವಾ ಪರಿಪೂರ್ಣ ಅನಿಲವೆನ್ನುವರು. 

ಆದರ್ಶ ಅನಿಲವು ಆದರ್ಶ ಅನಿಲ ಸಮೀಕರಣ ೫% ೬ ೫7 (ಒಂದು ಮೋಲ್‌ಗೆ) 
ಯನ್ನು ಪಾಲಿಸುತ್ತದೆ. ಈ ನಿಯಮವನ್ನು ಪಾಲಿಸದ ಅನಿಲವನ್ನು, ಅಂದರೆ ಆದರ್ಶ 
ವರ್ತನೆಯಿಂದ ವಿಚಲಿತವಾಗುವ ಅನಿಲವನ್ನು ನೈಜ ಅನಿಲ ಅಥವಾ ವಾಸ್ತವ 
ಅನಿಲವೆನ್ನುವರು. 

ಅನಿಲಗಳು ಸಾಮಾನ್ಯ ಒತ್ತಡ ಮತ್ತು ತಾಪಗಳಲ್ಲಿ ಮಾತ್ರ ಬಾಯ್ಲ್‌ನ ನಿಯಮವನ್ನು 
ಪಾಲಿಸುತ್ತವೆ. ಆದರೆ, ಯಾವುದೇ ಅನಿಲವು ಒತ್ತಡ ಮತ್ತು ತಾಪಗಳ ಎಲ್ಲ ಪರಿಸ್ಥಿತಿಗಳಲ್ಲಿ 
- ಈ ನಿಯಮವನ್ನು ಪಾಲಿಸುವುದಿಲ್ಲವೆಂದು ಪ್ರಯೋಗಗಳಿಂದ ತಿಳಿದು ಬಂದಿದೆ. ಬಾಯ್ಸ್‌ನ 
ನಿಯಮವನ್ನು ಉಲ್ಲಂಘಿಸುವುದರಿ೦ದ ಅವು ಆದರ್ಶ ಅನಿಲಗಳಲ್ಲ. ಆದ್ದರಿಂದ ಎಲ್ಲ 
ಅನಿಲಗಳೂ ವಾಸ್ತವ ಅನಿಲಗಳೇ ಆಗಿವೆ. 

ವಾಸ್ತವ ಅನಿಲಗಳು ಕೆಲವು ಸನ್ನಿವೇಶಗಳಲ್ಲಿ ಆದರ್ಶ ವರ್ತನೆಗೆ ಸಮೀಪವಾಗಿರುತ್ತವೆ. 
ಉದಾ: ಕಡಿಮೆ ಒತ್ತಡ ಮತ್ತು ಅಧಿಕ ತಾಪಗಳಲ್ಲಿ ವಾಸ್ತವ ಅನಿಲಗಳು ಆದರ್ಶ 
ವರ್ತನೆಯನ್ನು ಸಮೀಪಿಸುತ್ತವೆ. ಇದಕ್ಕೆ ತದ್ವಿರುದ್ಧವಾಗಿ, ಒತ್ತಡ ಹೆಚ್ಚಿದಂತೆ ಅಥವಾ 
ತಾಪ ಕಡಿಮೆಯಾದಂತೆ ವಾಸ್ತವ ಅನಿಲಗಳು ಆದರ್ಶ ವರ್ತನೆಯಿಂದ ವಿಚಲಿತವಾಗುತ್ತವೆ. 
ಅಮಗ (Am) ಎಂಬುವನು, ಒಂದು ಸ್ಥಿರ ತಾಪದಲ್ಲಿ ಒತ್ತಡವನ್ನು ಪ್ರಯೋಗಿಸಿ 
ಅನಿಲಗಳ ಗಾತ್ರವನ್ನು ಸಂಕುಚಿಸುವ ಪ್ರಯೋಗಗಳನ್ನು ನಡೆಸಿದನು. ಪ್ರಯೋಗದ 
ಫಲಿತಾಂಶಗಳನ್ನು ಸಮತಾಪಿ (15001677) ರೇಖಾ ನಕ್ಷೆಗಳಲ್ಲಿ ಕೆಳಗೆ ತೋರಿಸಲಾಗಿದೆ. 


N; (0°C) 
| 1 (0°C) 
CO, (40°C) 
PV 
ಆದರ್ಶ ಅನಿಲ 
7 ದಾ 


188 ರಸಾಯನ ವಿಜ್ಞಾನ 


ಯಾವುದೇ ಅನಿಲವು ಆದರ್ಶವಾಗಿದ್ದು ಬಾಯ್ಲನ ನಿಯಮವನ್ನು ಚಾಚೂ ತಪ್ಪದೆ 
ಪಾಲಿಸುವುದಾದಲ್ಲಿ Pv ವಿರುದ್ದ Pp ಸಮತಾಪಿ ರೇಖೆಯು ಒತ್ತಡದ ಅಕ್ಷಕ್ಕೆ ಸಮಾಂತರ 
ಸರಳರೇಖೆಯಾಗಿರಬೇಕು. ಆದರೆ, ಹೈಡ್ರೋಜನ್‌, ನೈಟ್ರೋಜನ್‌ ಮತ್ತು ಕಾರ್ಬನ್‌ ಡೈ 
ಆಕ್ಟೈಡುಗಳ 7% - ಇರೇಖೆಗಳಾವುವೂ ಒತ್ತಡದ ಅಕ್ಷಕ್ಕೆ ಸಮಾಂತರವಾಗಿಲ್ಲ. ಗರ 
ಈ ಅನಿಲಗಳಾವುವೂ ಬಾಯ್‌ನ ನಿಯಮವನ್ನು ಪಾಲಿಸುವುದಿಲ್ಲವೆಂದೂ, ಅವು ಆದರ್ಶ 
ಅನಿಲಗಳಲ್ಲವೆಂದೂ ಸ್ಪಷ್ಟವಾಯಿತು. ವಾಸ್ತವಿಕ ಅನಿಲಗಳ ವರ್ತನೆಯನ್ನು ಆದರ್ಶ 
ಅನಿಲಗಳ ಸ್ಥಿತಿ ಸಮೀಕರಣ 21% ೬ 87 ಯಿಂದ ವಿವರಿಸಲು ಸಾಧ್ಯವಿಲ್ಲವೆಂಬುದು 
ಇದರ ಅರ್ಥ. 


ಆದರ್ಶಾನಿಲ ವರ್ತನೆಯಿಂದ ವಾಸ್ತವ ಅನಿಲಗಳ ವಿಚಲನೆ 


(Deviations of Real Gases from Ideal Behaviour) 

ವಾಸ್ತವ ಅನಿಲಗಳು ಏಕೆ ಆದರ್ಶ ವರ್ತನೆಯಿಂದ ವಿಚಲಿತವಾಗುತ್ತವೆ ಎಂಬುದಕ್ಕೆ 
ವಾನ್‌ ಡರ್‌ ವಾಲ್ಲನೆಂಬ ಡಚ್‌ ದೇಶದ ಭೌತ ವಿಜ್ಞಾನಿಯು 1873ರಲ್ಲಿ ಸರಳ 
ವಿವರಣೆಯನ್ನು ನೀಡಿದನು. ಆತನ ವಾದದಂತೆ, ಅಣುಚಲನ ಸಿದ್ಧಾಂತವು ಕೆಲವು 
ತಪ್ಪು ಗ್ರಹಿಕೆಗಳಿಂದ ಕೂಡಿರುವುದರಿಂದ ಅದು ವಾಸ್ತವ ಅನಿಲಗಳ "ವರ್ತನೆಯನ್ನು 
ಸಮಂಜಸವಾಗಿ ವಿವರಿಸಲಾರದು. 

ಆತನ ಪ್ರಕಾರ ಅಧಿಕ ಒತ್ತಡದಲ್ಲಿ ಈ ಕೆಳಗಿನ ಎರಡು ಆಧಾರ ಭಾವನೆಗಳು 
ದೋಷಪೂರ್ಣವಾಗಿವೆ. 
|. ಅನಿಲದ ಅಣುಗಳ ನಡುವೆ ಅಂತರಾಣ್ಣಿಕ ಆಕರ್ಷಣ ಬಲಗಳಿಲ್ಲ. 
2. ಅನಿಲದ ಒಟ್ಟು ಗಾತ್ರಕ್ಕೆ ಹೋಲಿಸಿದರೆ, ಅಣುಗಳ ನಿಜ ಗಾತ್ರವನ್ನು ಉಪೇಕ್ಷಿಸಬಹುದು. 

ಗಮನಿಸಿ: ಅನಿಲದ ಒಟ್ಟು ಗಾತ್ರವೆ೦ದರೆ ಅನಿಲವನ್ನಿಟ್ಟಿರುವ ಪಾತ್ರೆ (ಅನಿಲ ಧಾರಕ) 
ಯ ಗಾತ್ರವೆಂದೇ ತಿಳಿಯಬೇಕು. ಏಕೆಂದರೆ ಅನಿಲವು ತಾನು ಇರುವ ಪಾತ್ರೆಯಲ್ಲಿ 
ಸಂಪೂರ್ಣವಾಗಿ ವಿಸರಣಗೊಂಡಿರುತ್ತದೆ. 

ಕಡಿಮೆ ಒತ್ತಡದ ಪರಿಸ್ಥಿತಿಯಲ್ಲಿ ಮೇಲಿನ ಆಧಾರ ಭಾವನೆಗಳು ಸರಿಯೆನಿಸ 
ಬಹುದಾದರೂ, “ಅಧಿಕ ಒತ್ತಡದಲ್ಲಿ ಅವು ಸಮ೦ಜಸವಲ್ಲ. ವಾತಾವರಣದ ಒತ್ತಡಕ್ಕಿಂತ 
ಕಡಿಮೆ ಒತ್ತಡದಲ್ಲಿ ಅಣುಗಳು ಪರಸ ಸರ ದೂರದಲ್ಲಿರುವುದರಿಂದ ಅಂತರಾಣ್ಣಿಕ ಆಕರ್ಷಣ 
ಬಲಗಳು "ನಿಕೃಷ್ಟವಾಗಿರುವುದು ಸ ಸಹಜ. ಆದರೆ ಅಧಿಕ ಒತ್ತಡದಲ್ಲಿ ಅನಿಲದ ಗಾತ್ರ 
ಕುಗ್ಗುವುದರಿಂದ ಅಣುಗಳು ಪರಸ್ಪರ ಅತಿ ಸನಿಹದಲ್ಲಿರುತ್ತವೆ. ಆಗ ಅಂತರಾಣ್ಣಿಕ 
ಆಕರ್ಷಣ ಬಲಗಳು ಗಮನೀಯವಾಗಿ ಹಚ್ಚುತ್ತವೆ. 

ಕಡಿಮೆ ಒತ್ತಡದಲ್ಲಿ ಅನಿಲದ ಗಾತ್ರ ಹೆಚ್ಚಿರುತ್ತದೆ. ಆಗ ಅನಿಲದ ಒಟ್ಟು ಗಾತಕ್ಕೆ 
ಹೋಲಿಸಿದರೆ, ಅಣುಗಳ ನಿಜವಾದ ಗಾತ್ರವನ್ನು ಕಡೆಗಣಿಸಬಹುದು. ಆದರೆ ಅಧಿಕ 
ಒತ್ತಡದಲ್ಲಿ ಅನಿಲದ ಒಟ್ಟು ಗಾತ್ರವೇ ಕಡಿಮೆ. ಅನಿಲಾಣುಗಳು ಅತಿ ಚಿಕ್ಕ ಬಿಂದು ರಾಶಿ 
(point 17೩59)ಗಳು ಹೌದಾದರೂ, ಅವುಗಳಿಗೆ ತಮ್ಮದೇ ಆದ ನಿರ್ದಿಷ್ಟ ಗಾತ್ರವಿರುತ್ತದೆ. 
ಅಧಿಕ ಒತ್ತಡದಲ್ಲಿ ಅನಿಲವು ಸಂಕುಚಿತಗೊಂಡಿರುವುದರಿಂದ ಅನಿಲಾಣುಗಳಿಗೆ 
ನಿರಾತಂಕವಾಗಿ ಚಲಿಸಲು ದೊರೆಯುವ ಅವಕಾಶ (p೩4) ಕಡಿಮೆ. ಇದನ್ನು 
ಗಮನಿಸಿದಾಗ, ಅಣುಗಳ ನಿಜ ಗಾತ್ರವನ್ನು ಕಡೆಗಣಿಸುವ ಹಾಗಿಲ್ಲ. 


ದ್ರವ್ಯದ ಸ್ಥಿತಿಗಳು - ಅನಿಲ ಸ್ಥಿತಿ 189 


ಒಂದು ಅನಿಲದಲ್ಲಿರುವ ಅಣುಗಳಿಗೆ "ಪರಿಣಾಮಕಾರಿ ಗಾತ್ರ' (6060010 
volume)ವಿದೆ ಎಂಬುದಕ್ಕೆ ಮತ್ತು ಅವುಗಳ ನಡುವೆ ಅ೦ತರಾಣ್ತಿಕ ಆಕರ್ಷಣೆಗಳಿವೆ 
ಎಂಬುದಕ್ಕೆ ಪ್ರಾಯೋಗಿಕ ಮತ್ತು ಸೈದ್ಧಾಂತಿಕ ಆಧಾರಗಳಿವೆ. 

ಈ ಮೇಲಿನ ವಾದವನ್ನು ಮುಂದಿಟ್ಟು ವಾನ್‌ ಡರ್‌ ವಾಲ್ಲನು ಅಣುಚಲನ ಸಿದ್ಧಾಂತದ 
ದೋಷ ಪೂರ್ಣ ಆಧಾರ ಭಾವನೆಗಳನ್ನು ಹೀಗೆ ಸರಿಪಡಿಸಿದನು. 

1. ಅಧಿಕ ಒತ್ತಡದಲ್ಲಿ, ಅನಿಲಗಳಲ್ಲಿ ಅಂತರಾಣ್ಣಿಕ ಆಕರ್ಷಣ ಬಲಗಳಿವೆ. 
2. ಅಧಿಕ ಒತ್ತಡದಲ್ಲಿ, ಅನಿಲದ ಒಟ್ಟು ಗಾತ್ರಕ್ಕೆ ಹೋಲಿಸಿದರೆ, ಅಣುಗಳ ನಿಜ ಗಾತ್ರವನ್ನು 
ಕಡೆಗಣಿಸಬಾರದು. 


ಆದರ್ಶ ಅನಿಲ ಮತ್ತು ವಾಸ್ತವ ಅನಿಲಗಳಿಗಿರುವ ವ್ಯತ್ಯಾಸಗಳು 


ಒತ್ತಡ ಮತ್ತು ಉಷ್ಣತೆಗಳ ಎಲ್ಲ ಆದರ್ಶ ಅನಿಲ ಸಮೀಕರಣ 

ಸ್ಥಿತಿಗಳಲ್ಲೂ ೫% ೬ ೩87 ಸಮೀಕರಣ PV =nRT ಯನ್ನು ಪಾಲಿಸುವುದಿಲ್ಲ. 

ವನ್ನು ಪಾಲಿಸುವುದು. 

2. ಅಂತ'ರಾಣು ಆಕರ್ಷಣ 
ಬಲಗಳಿರುವುದಿಲ್ಲ. ಆದ್ದರಿಂದ 
ಅನಿಲವನ್ನು ದ್ರವೀಕರಿಸುವುದು ಅಸಾಧ್ಯ 

3. ಅನಿಲದ ಒಟ್ಟು ಗಾತ್ರಕ್ಕೆ ಹೋಲಿಸಿದರೆ 
ಅಣುಗಳ ನಿಜವಾದ ಗಾತ್ರ ನಗಣ್ಯ. 


. ಅಂತರಾಣು ಆಕರ್ಷಣ ಬಲಗಳಿವೆ. ಆದ್ದ 
ರಿಂದ ಅನಿಲವನ್ನು ದ್ರವೀಕರಿಸಬಹುದು. 


.. ಅನಿಲದ ಒಟ್ಟು ಗಾತ್ರಕ್ಕೆ ಹೋಲಿಸಿದರೆ 
ಅಣುಗಳ ನಿಜವಾದ ಗಾತ್ರವನ್ನು 
ಕಡೆಗಣಿಸುವಂತಿಲ್ಲ. | 

4. ಎಲ್ಲ ಅನಿಲಗಳೂ ವಾಸ್ತವ ಅನಿಲಗಳೇ 
ಆಗಿವೆ. 

ಉದಾ: H, NN, CH, C೦, , 

ಇತ್ಯಾದಿ. 


4. ಆದರ್ಶ ಅನಿಲವೆಂಬುದು ಅಸ್ತಿತ್ವದಲ್ಲಿಲ್ಲ. 
ಉದಾ: ಯಾವುದೂ ಇಲ್ಲ. 


ವಾಸ್ತವಾನಿಲಗಳ ಸ್ಥಿತಿ ಸಮೀಕರಣ ಅಥವಾ ವಾನ್‌ ಡರ್‌ ವಾಲ್ಸ್‌ನ ಸಮೀಕರಣ 
(van der Waals Equation of State for Real Gases) 

ಅಧಿಕ ಒತ್ತಡದಲ್ಲಿ ವಾಸ್ತವ ಅನಿಲಗಳ ವರ್ತನೆಯನ್ನು ವಿವರಿಸಲು ವಾನ್‌ ಡರ್‌ 
ವಾಲ್‌ನು ಒಂದು ಸ್ಥಿತಿ ಸಮೀಕರಣವನ್ನು ನಿಷ್ಠನ್ನಿಸಿದನು. ಆದರ್ಶ ಅನಿಲಗಳ ಸ್ಥಿತಿ 
ಸಮೀಕರಣ (81-877) ದಲ್ಲಿನ ಒತ್ತಡ Pಮತ್ತು ಗಾತ್ರ ೪ಗಳಿಗೆ ಸೂಕ್ತ ತಿದ್ದುಪಡಿಗಳನ್ನು 
ಸೂಚಿಸಿದನು. 

ಎ. ಒತ್ತಡಕ್ಕೆ ತಿದ್ದುಪಡಿ : ಅಧಿಕ ಒತ್ತಡದಲ್ಲಿ (ಅಂದರೆ ಕಡಿಮೆ ಗಾತ್ರದಲ್ಲಿ) ಅಣುಗಳ 
ನಡುವಿನ ದೂರಗಳು ಕಡಿಮೆಯಿರುವುದರಿಂದ ಅಂತರಾಣ್ಣಿಕ ಆಕರ್ಷಣ ಬಲಗಳು 
ಗಮನೀಯವಾಗಿರುತ್ತವೆ. ಅನಿಲ ಪಾತ್ರೆಯ ಗೋಡೆಗೆ ಢಿಕ್ಕಿ ಹೊಡೆಯಲಿರುವ ಒಂದು 
ಅಣುವನ್ನು ಮಾತ್ರ ಪರಿಗಣಿಸೋಣ. ಗೋಡೆಯ ಒಳಭಾಗದಲ್ಲಿರುವ ಅಣುಗಳು ಗೋಡೆಗೆ 
ಢಿಕ್ಕಿ ಹೊಡೆಯಲಿರುವ ಅಣುವನ್ನು ಆಕರ್ಷಿಸುವುದರಿಂದ, ಆ ಅಣುವು ಒಳಮುಖ 
ಸೆಳೆತ (inward 0011ಕ್ಕೆ ಒಳಗಾಗುತ್ತದೆ. ಇದರಿಂದಾಗಿ ಅಳೆದ ಒತ್ತಡವು ನಿಜವಾದ 


190 ರಸಾಯನ ವಿಜ್ಞಾನ 


ಒತ್ತಡ (ಆದರ್ಶ ಅನಿಲ ಒತ್ತಡ)ಕ್ಕಿಂತ ಕಡಿಮೆಯಿರುತ್ತದೆ. ಇದನ್ನು ಸರಿದೂಗಿಸಲು 
ವಾನ್‌ ಡರ್‌ ವಾಲ್ಲನು ಒತ್ತಡಕ್ಕೆ ಒಂದು ತಿದ್ದುಪಡಿಯನ್ನು ಸೇರಿಸಿದನು. 

ಅನಿಲದ ಒತ್ತಡವು ಗೋಡೆಗೆ ಢಿಕ್ಕಿ ಹೊಡೆಯುವ ಅಣುಗಳ ಸಂಖ್ಯೆ ಇಗೆ 
ಅನುಲೋಮವಾಗಿರುತ್ತದೆ, ಮತ್ತು ಗೋಡೆಗೆ ಢಿಕ್ಕಿ ಹೊಡೆಯುವ ಅಣುಗಳ ಸಂಖ್ಯೆಯು 
ಪಾತ್ರೆಯಲ್ಲಿರುವ ಅಣುಗಳ ಸಂಖ್ಯೆ ಇಗೆ ಅನುಲೋಮವಾಗಿರುತ್ತವೆ. ಆದುದರಿಂದ, 
ಆಕರ್ಷಣ ಬಲಗಳು ಅಣುಗಳ ಸಂಖ್ಯೆಯ ವರ್ಗಕ್ಕೆ ೧ (ಅರ್ಥಾತ್‌ ಅನಿಲ ಸಾಂದ್ರತೆಯ 
ವರ್ಗಕ್ಕೆ 4) ಅನುಲೋಮವಾಗಿವೆ. 

ಆಕರ್ಷಣ ಬಲಗಳು ಇ 82 

oe 62 


ಇಲ್ಲಿ "೩" ಒಂದು ಸ್ಥಿರಾಂಕ. ಇದನ್ನು ವಾನ್‌ಡರ್‌ ವಾಲ್ಟ್‌ನ ಸ್ಥಿರಾಂಕ "೩' ಎನ್ನುವರು. 
ಇದು ಅಧಿಕ ಒತ್ತಡದಲ್ಲಿ ಸಮೀಪವ್ಯಾಪ್ತಿಯ ಆಕರ್ಷಣ ಬಲದ ಗುಣಾಂಕ. 
ಸರಿಪಡಿಸಿದ ಒತ್ತಡ ಇ ವಾಸ್ತವ ಒತ್ತಡ * ತಿದ್ದುಪಡಿ 


(| 


00 
ನಡುಭಾಗದಲ್ಲಿರುವ ಗೋಡೆಗೆ ಢಿಕ್ಕಿ ಕಡಿಮೆ ಒತ್ತಡ 
ಅಣು ಹೊಡೆಯಲಿರುವ ಅಣು (ಹೆಚ್ಚು ಗಾತ್ರ) 


ಬಿ. ಗಾತ್ರಕ್ಕೆ ತಿದ್ದುಪಡಿ : ಅಧಿಕ ಒತ್ತಡದಲ್ಲಿ ಅನಿಲದ ಗಾತ್ರ ಕಡಿಮೆ. ಈ ಸ್ಥಿತಿಯಲ್ಲಿ 
ಅನಿಲ ಅಣುಗಳ ನಿಜ ಗಾತ್ರವನ್ನು ಉಪೇಕ್ಷಿಸುವಂತಿಲ್ಲ. ಅನಿಲದ ಗಾತ್ರವೆಂದರೆ ಅನಿಲ 
ಪಾತ್ರೆಯಲ್ಲಿ ಅಣುಗಳು ನಿರಾತಂಕವಾಗಿ ಚಲಿಸಲು ದೊರಕುವ ಮುಕ್ತ ಅವಕಾಶ (೧೦೦ 
:. 50೩06). ಆದುದರಿಂದ ಅನಿಲಪಾತ್ರೆಯ ಗಾತ್ರದಿಂದ ಅಣುಗಳ ಚಲನೆಗೆ ಲಭ್ಯವಿಲ್ಲದ 
ಅಣುಗಳ ನೈಜ ಗಾತ್ರವನ್ನು ಹೊರತುಪಡಿಸಿದರೆ, ಸರಿಪಡಿಸಿದ ಗಾತ್ರ ದೊರೆಯುತ್ತದೆ. 
ಅಣು ಚಲನೆಗೆ ಅಲಭ್ಯವಾದ (ಹೊರತುಪಡಿಸಬೇಕಾದ) ಗಾತ್ರವು (excluded 
volume), “b’ ಎ೦ದಿರಲಿ. 


ದ್ರವ್ಯದ ಸ್ಥಿತಿಗಳು - ಅನಿಲ ಸ್ಥಿತಿ 191 


ಆದರ್ಶೀಕರಿಸಿದ ಗಾತ್ರ ಇ ವಾಸ್ತವ ಗಾತ್ರ - ಹೊರತುಪಡಿಸಿದ ಗಾತ್ರ 
= 1 — b 
ಇದರಲ್ಲಿ “8' ಸ್ಥಿರಾಂಕವನ್ನು ವಾನ್‌ ಡರ್‌ ವಾಲ್ಡ್‌ನ ಸ್ಥಿರಾಂಕ “bp” ಎನ್ನುವರು. 
ವಾನ್‌ ಡರ್‌ ವಾಲ್‌ನ 
ವಾಸ್ತವ ಅನಿಲ ಸ್ಥಿತಿ ಸಮೀಕರಣ : ಸರಿಪಡಿಸಿದ » ಸರಿಪಡಿಸಿದ = RT 
ಒತ್ತಡ , ಗಾತ್ರ 
ಒಂದು ಮೋಲ್‌ ವಾಸವ ಅನಿಲಕ್ಕೆ ವಾನ್‌ ಡರ್‌ ವಾಲ್ಟ್‌ ಸ್ಥಿತಿ ಸಮೀಕರಣ 


G (|... RT 
V 


n ಮೋಲ್‌ ವಾಸವ ಅನಿಲಕ್ಕೆ ವಾನ್‌ ಡರ್‌ ವಾಲ್ಡ್‌ ಸ್ಥಿತಿ ಸಮೀಕರಣ 


ತ 
” ps ನ (V —nb)= nRT 
ಗಮನಿಸಿ : ಒಂದು ಮೋಲ್‌ ಅನಿಲದಲ್ಲಿ ವಾಂಡರ್‌ ವಾಲ್ಫ್‌ ಸ್ಥಿರಾಂಕ ಯ 
ಮೌಲ್ಯವು ಅಣುಗಳ ನಿಜವಾದ ಒಟ್ಟು ಗಾತ್ರದ ಸುಮಾರು ನಾಲ್ಕು ಪಟ್ಟು ಇರುತ್ತದೆ. 


ವಾನ್‌ ಡರ್‌ ವಾಲ್‌ನ ಸಮೀಕರಣದ ಉಪಯುಕ್ತತೆ 
12.೫) ಮತ್ತು ೮೦, ಅನಿಲಗಳ ಸಮತಾಪಿ ರೇಖೆಗಳು ಒತ್ತಡ ಅಕ್ಷಕ್ಕೆ 
ಸಮಾಂತರವಾಗಿರದೆ, ಆದರ್ಶ ವರ್ತನೆಯಿಂದ ವಿಚಲಿತವಾಗಿವೆ ಎಂದು ಈ ಹಿಂದೆ 
ಹೇಳಿದೆ. ವಾನ್‌ ಡರ್‌ ವಾಲ್‌ನ ವಾಸ್ತವಾನಿಲ ಸ್ಥಿತಿ ಸಮೀಕರಣದಿಂದ ಅನಿಲಗಳ 
ಸಮತಾಪಿ ರೇಖೆಗಳನ್ನು ಸೂಕ್ತವಾಗಿ ವಿವರಿಸಬಹುದಾಗಿದೆ. 
1. ಕಡಿಮೆ ಒತ್ತಡದಲ್ಲಿ : ಕಡಿಮೆ ಒತ್ತಡದಲ್ಲಿ ಅನಿಲದ ಗಾತ್ರ ಹೆಚ್ಚಿರುತ್ತದೆ. ಆಗ, ಅಧಿಕ 
ಗಾತ್ರ ಳಗೆ ಹೋಲಿಸಿದಾಗ, ಚಿಕ್ಕ ಬೆಲೆಯ ಯನ್ನು ಕಡೆಗಣಿಸಬಹುದು. 


[P+ ಇ... RT 
a 
b ಯನ್ನು ಕಡೆಗಣಿಸಿ, » ಡಿ ಘೇ ಇ. 
py Spr 
V 
BUR 
V 


ಒತ್ತಡ 8 ಹೆಚ್ಚಿದಂತೆಲ್ಲ ಯ ಬೆಲೆ ಹೆಚ್ಚುವುದರಿಂದ, P೪ಯ ಮೊತ್ತ 
ಕಡಿಮೆಯಾಗುತ್ತಾ ಹೋಗುವುದು. ನೈಟ್ರೋಜನ್‌ ಮತ್ತು ಕಾರ್ಬನ್‌ ಡೈ ಆಕ್ಟೈಡುಗಳ 


192 ರಸಾಯನ ವಿಜ್ಞಾನ 


PV - Pಸಮತಾಪಿ ರೇಖೆಗಳಲ್ಲಿ Pಹೆಚ್ಚಿದಂತೆ ಮೊದಮೊದಲು ₹೪ ಕಡಿಮೆಯಾಗುತ್ತಾ 
ಹೋಗಿರುವುದನ್ನು ನೋಡಬಹುದು. 

. ಅಧಿಕ ಒತ್ತಡದಲ್ಲಿ : ಅಧಿಕ ಒತ್ತಡದಲ್ಲಿ ಅನಿಲದ ಗಾತ್ರ ಕಡಿಮೆಯಿರುತ್ತದೆ. ಔಯ 
ಬೆಲೆಯೇ ಕಡಿಮೆಯಿರುವಾಗ ॥.ಯನ್ನು ಕಡೆಗಣಿಸುವಂತಿಲ್ಲ. ಆದರೆ, ಹೆಚ್ಚು ಬೆಲೆಯ 


Pಗೆ ಹೋಲಿಸಿದಾಗ ಕಡಿಮೆ ಬೆಲೆಯ 7 ಅನ್ನು ಕಡೆಗಣಿಸಬಹುದು. 
ಆಗ. [e+] (Vb) = 
V 


P(V-b)=RT ಇಲ್ಲಿ ನ್ನು ಕಡೆಗಣಿಸಲಾಗಿದೆ. 


PV - 00 ಎ ಓ]' 
PV =RT+ 00 


ಒತ್ತಡ ಹೆಚ್ಚಿದಂತೆಲ್ಲ ೫% ಹೆಚ್ಚುತ್ತದೆ, ಹಾಗೂ 8೫ ಯ ಮೊತ್ತವೂ ಹೆಚ್ಚುತ್ತದೆ. 
PV - Pಸಮತಾಪಿಗಳಲ್ಲಿ, ಒತ್ತಡ ಹೆಚ್ಚಿದಂತೆಲ್ಲ ಬೆಲೆ ಹೆಚ್ಚುವುದನ್ನು ಕಾಣುತ್ತೇವೆ. 


. ಅಧಿಕ ತಾಪದಲ್ಲಿ. ಅಧಿಕ ಖಳ” ಒತ್ತಡ ಮತ್ತು ಎರಡೂ ಹೆಚ್ಚಿರುತ್ತವೆ. ಅವುಗಳಿಗೆ 


ಹೋಲಿಸಿದಾಗ ಕಡಿಮೆ ಮೌಲ್ಯದ ಕ್‌ ಮತ್ತು ॥ಗಳರಡನ್ನೂ ಉಪೇಕ್ಷಿಸಬಹುದು. 


ಆಗ ವಾನ್‌ ಡರ್‌ ವಾಲ್‌ನ ಜ್‌ ಸಂಕ್ಷೇಪಗೊಂಡು P೪ 87 ರೂಪವನ್ನು 
ತಾಳುತ್ತದೆ. ಅಂದರೆ, "ಹೆಚ್ಚಿನ ತಾಪದಲ್ಲಿ ವ್ರ ಸವ ಅನಿಲವು ಆದರ್ಶ ಅನಿಲ 
ವರ್ತನೆಯನ್ನು ತೋರಿಸುತ್ತದೆ. 

. ಕಡಿಮೆ ತಾಪದಲ್ಲಿ : ಈ ಸ್ಥಿತಿಯಲ್ಲಿ ಒತ್ತಡ ಮತ್ತು ಗಾತ್ರಗಳೆರಡೂ 
ಕಡಿಮೆಯಿರುವುದರಿಂದ ಒತ್ತಡ ಮತ್ತು ಗಾತ್ರಗಳಿಗೆ ಮಾಡಿರುವ ತಿದ್ದುಪಡಿಗಳಾದ 


ಸ್ಸ್‌ ಮತ್ತು ಗಳನ್ನು ಉಪೇಕ್ಷಿಸುವಂತಿಲ್ಲ. ಆದುದರಿಂದ ಅನಿಲವು ಆದರ್ಶ 


ವರ್ತನೆಯಿಂದ ವಿಚಲಿತವಾಗುತ್ತದೆ. 
. ಹೈಡ್ರೋಜನ್‌ ಅನಿಲದ ಅಪವಾದ : ಹೈಡ್ರೋಜನ್‌, ಕಡಿಮೆ ರಾಶಿಯ ಹಗುರಾದ 


a 
ಅನಿಲ. ಅಂತರಾಣು ಆಕರ್ಷಣ ಬಲಗಳು ಬಲು ಕಡಿಮೆ. ಹೀಗಾಗಿ, pr} 


ಪದವನ್ನು ನಿರ್ಲಕ್ಷಿಸಬಹುದು. 
| P+ ಘಾ WV-b)= 
V 


ದ್ರವ್ಯದ ಸ್ಥಿತಿಗಳು - ಅನಿಲ ಸ್ಥಿತಿ 193 
ಇ ಇ 


ನ್ನು ಕಡೆಗಣಿಸಿದಾಗ, ನP(V-b)=RT 
PV — Pb =RT 
PV =RT+Pb 
ವಾನ್‌ ಡರ್‌ ವಾಲ್‌ನ ಸಮೀಕರಣದ ಪ್ರಕಾರ, ಒತ್ತಡ ಹೆಚ್ಚಿದ ಹಾಗೆ ೫7. ೫0 
ಬೆಲೆ ಹೆಚ್ಚುವುದು, ಅಂದರೆ P೪ ಬೆಲೆಯೂ ಹೆಚ್ಚುತ್ತಾ ಹೋಗುವುದು. ಹೈಡ್ರೋಜನ್‌ 
ಸಮತಾಪಿ ರೇಖೆಯಲ್ಲಿ ಇದು ವೇದ್ಯವಾಗಿದೆ. 


ಬಿಡಿಸಿದ ಸಮಸ್ಯೆ 

1. 300K ನಲ್ಲಿ ಒಂದು ಮೋಲ್‌ ವಾಸ್ತವ ಅನಿಲವೊಂದರ ಗಾತ್ರ 2.5 dM ಆಗಿದೆ. 
ಈ ತಾಪದಲ್ಲಿ ಅನಿಲದ ಒತ್ತಡ ಎಷ್ಟು? ಈ ಅನಿಲವು ಆದರ್ಶ ವರ್ತನೆಯನ್ನು 
ತೋರಿಸಿದರೆ ಒತ್ತಡ ಎಷ್ಟಾಗುತ್ತದೆ? ( 2790 ನಲ್ಲಿ ಅನಿಲದ ವಾಂಡರ್‌ ವಾಲ್ಲನ 
ಸ್ಥಿರಾ೦ಕಗಳು ೩ 4.00ವಾತಾವರಣ ಡೆ.ಮಿ.//ಮೋಲ್‌* ಮತ್ತು 
॥ ಎ ಡೆ.ಮೀ.'/ಮೋಲ್‌) 
ವಾಸ್ತವ ಅನಿಲದ ಸ್ಥಿತಿ ಸಮೀಕರಣ [P+] W —by=RT 


(ವಾಂಡರ್‌ ವಾಲ್ಸನ ಸಮೀಕರಣ) 
_ವಾಸವ ಅನಿಲದ-ಒತಡ P23 
ಲನ ಲ ಒತ್ತೆ Vb) v2 


0.0821 x 300 ಇ 4.0 
ಇ 2.5 0.036 : ಟಾ? 


= 9.996 —0.64 
= 9.356 ವಾತಾವರಣ 
ಅನಿಲವು ಆದರ್ಶವಾಗಿದ್ದಲ್ಲಿ ಸ್ಥಿತಿ ಸಮೀಕರಣ ₹%೪- ೫7 
ಕ RT 
P= 
V 
 0.0821% 300 
2.5 
= 9.852 ವಾತಾವರಣ 


194 ರಸಾಯನ ವಿಜ್ಞಾನ 


ಪ್ರಶೈೆಗಳು 


1. ಒಂದು ಅಂಕದ ಪ್ರಶೆ ಗಳು 


— 
. 


seg 


ಕ ಕೆಳಗಿನ ನಿಯಮಗಳನ್ನು ವ್ಯಾಖ್ಯಿಸಿರಿ : 


ಬಾಯ್ಡ್‌ನ ನಿಯಮ 

ಚಾರ್ಲ್ಸ್‌ನ ನಿಯಮ 

ಅವೊಗೆಡ್ರೋ ನಿಯಮ 

ಡಾಲ್ಬನ್ನನ ಭಿನ್ನಾಂಶ ಒತ್ತಡ ನಿಯಮ 


ಗ್ರಹಾಮನ ಅನಿಲಗಳ ವಿಸರಣ ನಿಯಮ 


ಊ. ಗೇಲ್ಯುಸಾಕನ ಸಂಯೋಜನೆ ಗಾತ್ರ ನಿಯಮ 


೦೧೦0 2೦ ರಹ ರಾಣ 


ವರ್ಗ ಮಧ್ಯಮ ಮೂಲವೇಗವೆಂದರೇನು? 

ಅನಿಲ ನಿಶ್ಚಿತಾಂಕದ ಬೆಲೆಯನ್ನು $1ಮಾನಗಳಲ್ಲಿ ಬರೆಯಿರಿ. 
ಒಂದು ಅನಿಲದ ಒತ್ತಡವೆಂದರೆ ಏನು ಅರ್ಥ? 

ಅನಿಲಗಳ ಚಲನ ಸಮೀಕರಣವನ್ನು ಬರೆಯಿರಿ. 

ಆದರ್ಶ ಅನಿಲವೆಂದರೇನು? 

ವಾಸ್ತವ ಅನಿಲವೆಂದರೇನು? 

ವಾಸ್ತವ ಅನಿಲಕ್ಕೆ ಎರಡು ಉದಾಹರಣೆಗಳನ್ನು ಕೊಡಿ. 
ವಾಸ್ತವ ಅನಿಲದ ಸ್ಥಿತಿ ಸಮೀಕರಣವನ್ನು ಬರೆಯಿರಿ. 


10. ಅನಿಲದ ಸರಾಸರಿ ಚಲನ ಚೈತನ್ಯವು ಯಾವುದನ್ನು ಅವಲಂಬಿಸಿದೆ? 
11. nಮೋಲ್‌ ಅನಿಲಕ್ಕೆ ವಾನ್‌ ಡರ್‌ ವಾಲ್ಫ್‌ನ ಸಮೀಕರಣ ಬರೆಯಿರಿ. 
12. ಈ ಕೆಳಗಿನವುಗಳಿಗೆ ಸೂಕ್ತ ಸಮೀಕರಣಗಳನ್ನು ಬರೆಯಿರಿ. 


S888 


ಊ. 


ಅನಿಲಗಳ ಚಲನ ಚೈತನ್ಯ (ಒ೦ದು ಮೋಲ್‌ಗೆ) 
ಅನಿಲಗಳ ಚಲನ ಸಮೀಕರಣ 

ವರ್ಗ ಮಧ್ಯಮ ಮೂಲವೇಗ 

ವಾಸ್ತವ ಅನಿಲ ಸ್ಥಿತಿ ಸಮೀಕರಣ (ಒಂದು ಮೋಲ್‌ಗೆ) 
ಅನಿಲದ ಒತ್ತಡ 

ಆದರ್ಶ ಅನಿಲ ಸ್ಥಿತಿ ಸ ಸಮೀಕರಣ 


13. ಸಮಾನ ತಾಪದಲ್ಲಿ ಎಲ್ಲ ಅನಿಲಗಳ ಸರಾಸರಿ ಚಲನ ಚೈತನ್ಯವು ಸಮವಾಗಿರುತ್ತದೆ. 


ಏಕೆ? 


14. ವಾನ್‌ ಡರ್‌ ವಾಲ್ಸ್‌ನ ಸಮೀಕರಣದಲ್ಲಿ "ಸಿ ಮತ್ತು "॥' ಗಳು ಏನನ್ನು ಸೂಚಿಸುತ್ತವೆ? 


11. ಎರಡು ಅಂಕದ ಪ್ರಶೆ [ಗಳು 

1. ಆದರ್ಶ ಅನಿಲ ಮತ್ತು "ದಾಸವ ಅನಿಲಗಳಿಗಿರುವ ವೃತ್ಯಾಸಗಳೇನು? 

2. ಹೈಡ್ರೋಜನ್‌ ಮತ್ತು "ನೈಟ್ರೋಜನ್‌ ಅನಿಲಗಳಿಗೆ P೪-P ಸಮತಾಪಿಗಳ ರೇಖಾ 
ಕ್ಷೆ ಬರೆಯಿರಿ. 

3. ಅನಿಲ' ಸ್ಥಿರಾಂಕದ ಮೌಲ್ಯವನ್ನು 51ಮಾನಗಳಲ್ಲಿ ಕಂಡುಹಿಡಿಯಿರಿ. 

4. ಒಂದು ಮೋಲ್‌ ಅನಿಲಕ್ಕೆ ಚಲನ ಚೈತನ್ಯ ಸಮೀಕರಣವನ್ನು ನಿಷ್ಠನ್ನಿಸಿ. 


ದ್ರವ್ಯದ ಸ್ಥಿತಿಗಳು - ಅನಿಲ ಸ್ಥಿತಿ 195 


ಅನಿಲದ 81/5 ವೇಗಕ್ಕೆ ಎರಡು ಪ್ರತ್ಯೇಕ ಗಣಿತೋಕ್ತಿಗಳನ್ನು ಬರೆಯಿರಿ. 
ಆದರ್ಶಾನಿಲ ವರ್ತನೆಯಿಂದ ವಾಸ್ತವಿಕ ಅನಿಲಗಳು ವಿಚಲಿತವಾಗುವುದಕ್ಕೆ 


ಕಾರಣಗಳೇನು? 
ಅನಿಲದ ಅಣುಗಳ ಸರಾಸರಿ ಚಲನ ಚೈತನ್ಯವು ನಿರಪೇಕ್ಷ ತಾಪ ಪಕ್ಕೆ ಅನುಲೋಮ 


ವಾಗಿರುತ್ತದೆ ಎಂಬುದನ್ನು ತೋರಿಸಿ. 
1).೮ಗ[ ಮತ್ತು 50, ಅನಿಲಗಳಲ್ಲಿ ಯಾವುದರ ವಿಸರಣವೇಗ ಹೆಚ್ಚು ಮತ್ತು 


ಏಕೆ? 
7೪ = mc? ಸಮೀಕರಣದ ಎಲ್ಲ ಪದಗಳು ಏನನ್ನು ಸೂಚಿಸುತ್ತವೆ ಎಂದು 
ವಿವರಿಸಿ. 


1 ವೈಜ್ಞಾನಿಕ ಕಾರಣ ಕೊಡಿ: 


i ಆಂಶಿಕವಾಗಿ ಗಾಳಿ ತುಂಬಿದ ಬಲೂನು ಮೇಲಕ್ಕೆ ಏರಿದಂತೆಲ್ಲ ಇನ್ನಷ್ಟು 
ಉಬ್ಬುತ್ತದೆ. 

ii ವಾತಾವರಣದ ಅನಿಲಗಳು ವಿಸರಣಗೊಂಡು ಬಾಹ್ಯಾಕಾಶವನ್ನು 
ತಲುಪುವುದಿಲ್ಲ. 


111. ನಾಲ್ಕು ಅಂಕದ ಪ್ರಶ್ನೆಗಳು 


l. 


ಕ 
£8 
4 


ಅನಿಲಗಳ ಅಣು ಚಲನವಾದದ ಮೂಲಭೂತ ಆಧಾರ ಭಾವನೆಗಳು ಯಾವುವು? 


. ಅನಿಲಗಳ ಚಲನ ಸಮೀಕರಣವನ್ನು ನಿಷ್ಪನ್ನಿಸಿ. 


ವಾಸ್ತವ ಅನಿಲಕ್ಕೆ ವಾನ್‌ ಡರ್‌ ವಾಲ್‌ನ ಸ್ಥಿತಿ ಸಮೀಕರಣವನ್ನು ನಿಷ್ಠನ್ನಿಸಿ. 


. PV-P ಹೈಡ್ರೋಜನ್‌ ಮತ್ತು ನೈಟ್ರೋಜನ್‌ ಅನಿಲಗಳ ಸಮತಾಪಿ ರೇಖೆಗಳನ್ನು 


ವಾನ್‌ ಡರ್‌ ವಾಲ್ಫ್‌ನ ಸ್ಥಿತಿ ಸಮೀಕರಣದಿಂದ ಹೇಗೆ ವಿವರಿಸಬಹುದು? 

ಚಲನ ಸಮೀಕರಣದಿಂದ ಅನಿಲದ RMS ವೇಗಕ್ಕೆ ದ 

ಅ. ಒತ್ತಡ ಮತ್ತು ಗಾತ್ರ ಕೊಟ್ಟಾಗ 

ಆ. ತಾಪ ಕೊಟ್ಟಾಗ 

ಇ. ಒತ್ತಡ ಮತ್ತು ಸಾಂದ್ರತೆ ಕೊಟ್ಟಾಗ, ಗಣಿತೋಕ್ತಿಗಳನ್ನು ನಿಷ್ಠನ್ನಿಸಿ. 

ಯಾವ ಒತ್ತಡ ಮತ್ತು ತಾಪಗಳ ಪರಿಸ್ಥಿತಿಗಳಲ್ಲಿ ಎ 

ಅ. ವಾಸ್ತವ ಅನಿಲವು ಆದರ್ಶದೆಡೆಗೆ ಸಮೀಪಿಸುತ್ತದೆ ಮತ್ತು 

ಆ. ಅಂತರಾಣು ಆಕರ್ಷಣೆ ಹಾಗೂ ಅಣುಗಳ ಗಾತ್ರಗಳನ್ನು ಕಡೆಗಣಿಸಬಹುದು 
- ಎಂದು ಸಕಾರಣವಾಗಿ ವಿವರಿಸಿ. 


ಸಮಸ್ಯೆಗಳು 
ಶಿಷ್ಟ ತಾಪ ಮತ್ತು ಒತ್ತಡಗಳಲ್ಲಿ, ಆಕ್ಷಿಜನ್‌ನ RMS ವೇಗವನ್ನು ಕಂಡುಹಿಡಿಯಿರಿ. 
(ಉ. 460 pr. 
293 ಓ ನಲ್ಲಿ ಆಕ್ಸಿಜನ್‌ ಅಣುಗಳ 8115 ವೇಗ ಎಷ್ಟಾಗುತ್ತದೆ? (ಉ. 413 ms” 
STP ಯಲ್ಲಿ ಒಂದು ಅನಿಲದ ಸಾಂದ್ರತೆಯು 1.429 84m” ಆಗಿದ್ದರೆ, ಅದರ 


196 ರಸಾಯನ ವಿಜ್ಞಾನ 


RMS ವೇಗವೆಷು? (ಉ. 461 ms) 
ಯಾವ ತಾಪದಲ್ಲಿ ಸಲ್ಫರ್‌ ಡೈಆಕ್ಸೈಡ್‌ ಅನಿಲವು 298 ನಲ್ಲಿರುವ ಆಕ್ಷಿಜನ್‌ನಷ್ಟೇ 
RMS ವೇಗವನ್ನು ಹೊಂದಿರುತ್ತದೆ? (ಉ. 5968) 
300K ನಲ್ಲಿ 0.5 ಮೋಲ್‌ ಕ್ಲೋರಿನ್‌ ಅನಿಲದ ಚಲನ ಚೈತನ್ಯವನ್ನು ಲೆಕ್ಕ ಹಾಕಿ. 
ಅದೇ ಉಷ್ಣತೆಯಲ್ಲಿ ಒಂದು ಕ್ಲೋರಿನ್‌ ಅಣುವಿನ ಚಲನ ಚೈತನ್ಯವೆಷ್ಟು? 

(ಉ. 1870.7 1/£ mol; 6.23410-2! 1/॥ mol) 
ಯಾವ ತಾಪದಲ್ಲಿ ಒಂದು ಮೋಲ್‌ ಮೀಥೇನ್‌ ಅನಿಲದ ಚಲನ ಚೈತನ್ಯವು 
37411 ಆಗುತ್ತದೆ? (ಉ. 300K) 


300 ॥ ತಾಪದಲ್ಲಿ 3 ಮೋಲ್‌ ಕಾರ್ಬನ್‌ ಡೈಆಕ್ಸೈಡ್‌ ಅನಿಲವನ್ನು 1.5 ಆಣ” 
ಗಾತ್ರದ ಪಾತ್ರೆಯಲ್ಲಿಟ್ಟಿದ್ದರೆ, ಅದರ ಒತ್ತಡವನ್ನು 1 ಆದರ್ಶ ಅನಿಲ ಸಮೀಕರಣದಿಂದ 
ಮತ್ತು ॥) ವಾನ್‌ ಡರ್‌ ವಾಲ್‌ನ ಸಮೀಕರಣದಿಂದ ಕಂಡುಹಿಡಿಯಿರಿ. 

(ಉ: 1 49.3 atm; ii) 39.5 atm) 
ಪ್ರಯೋಗಶಾಲೆಯ ತಾಪದಲ್ಲಿ ನೈಟ್ರೋಜನ್‌ ಅನಿಲದ 8೫/5 ವೇಗವನ್ನು 


ಕಂಡುಹಿಡಿಯಿರಿ. (ಉ: 515 ms”) 


ಅನಿಲ ನಿಯಮಗಳ ಮೇಲಿನ ಸಮಸ್ಯೆಗಳು 


. 


ವಾತಾವರಣದ ಒತ್ತಡ ಮತ್ತು 228 ತಾಪದಲ್ಲಿರುವ ಒಂದು ಮೋಲ್‌ 
ಅನಿಲವೊಂದರ ಗಾತ್ರ 2400005 ಆಗಿದ್ದರೆ, ಅದೇ ಒತ್ತಡದಲ್ಲಿ, 2738 ನಲ್ಲಿ ಆ 
ಅನಿಲದ ಗಾತ್ರವೆಷ್ಟಾಗುತ್ತದೆ? (ಉ: 22,400cm”) 
ಒಂದು ನಿರ್ದಿಷ್ಟ ರಾಶಿಯ ಅನಿಲವು 330% ತಾಪ ಮತ್ತು 66 8೩ ಒತ್ತಡದಲ್ಲಿ 


400 cm” ಗಾತ್ರವನ್ನು ಹೊಂದಿದೆ. ಆ ಅನಿಲವು 330 ಉಷ್ಣತೆಯಲ್ಲಿ 300 cm” 


ಗಾತ್ರ ಹೊಂದಬೇಕಾದರೆ, ಒತ್ತಡ ಎಷ್ಟಿರಬೇಕು? (ಉ. 80 kPa) 
ಒಂದು ತಾಪದಲ್ಲಿ ಮೀಥೇನ್‌ ಅನಿಲದ ವಿಸರಣ ವೇಗವು, ಇನ್ನೊಂದು ಅನಿಲ 
ಸನ ದುಪ್ಪಟ್ಟು ಆಗಿದ್ದರೆ, ೫ನ ಅಣುರಾಶಿಯನ್ನು ಲೆಕ್ಕ ಹಾಕಿ. (ಉ: 64) 


ಸ್ಥಿರ ತಾಪದಲ್ಲಿ ನಿರ್ದಿಷ್ಟ ರಾಶಿಯ 20 ಆ” ಗಾತ್ರದ ಅನಿಲದ ಒತ್ತಡ 1008೩ 
ಆದರೆ, 
i ಅನಿಲದ ಗಾತ್ರವನ್ನು ಮೊದಲಿನ ಅರ್ಧದಷ್ಟಕ್ಕೆ ಸಂಕುಚಿಸಬೇಕಾದರೆ 
ಪ್ರಯೋಗಿಸಬೇಕಾದ ಒತ್ತಡವೆಷ್ಟು? 
ii ಅನಿಲದ ಗಾತ್ರವನ್ನು ಇಮ್ಮಡಿಗೊಳಿಸಿದರೆ ಒತ್ತಡವೆಷ್ಟಾಗುವುದು? | 
(ಉ: (1 200 kPa (ii) 50 kPa) 


5. 10 dm” ಗಾತ್ರದ ಅನಿಲದ ತಾಪವನ್ನು 300% ನಿಂದ 4008 ಗೆ ಹೆಚ್ಚಿಸಿದರೆ, 
ಗಾತ್ರವೆಷ್ಟಾಗುತ್ತದೆ? (ಉ: 13.3 dm”) 
QU 


ದ್ರವ್ಯದ ಸ್ಥಿತಿಗಳು - ಅನಿಲ ಸ್ಥಿತಿ 197 


ಅಧ್ಯಾಯ - 10 
ಸಾಯನಿಕ ಉಷ್ಟಚಲನ ಶಾಸ್ತ್ರ 


hd) 


“ಉಷ್ಣಚಲನ ಶಾಸ್ತ” ಎನ್ನುವ ಪದವು ಗ್ರೀಕ್‌ ಪದಗಳಾದ ಥರ್ಮ್‌ ಮತ್ತು 


ಡೈನಮಿಕೋಸ್‌ ಎ೦ಬ ಪೆದಗಳಿಂದ ರೂಪುಗೊಂಡಿದೆ. ಯಾವುದೇ ಒಂದು ಭೌತಿಕ 
ಅಥವಾ ರಾಸಾಯನಿಕ ಕ್ರಿಯೆಯಲ್ಲಿ ಆಗುವ ಯಾಂತ್ರಿಕ ಕೆಲಸ ಮತ್ತು ಶಕ್ತಿ 
ವಿನಿಮಯ ಇವುಗಳ ಪರಸ್ಪರ ಸಂಬಂಧ ಹಾಗೂ ಅಂತರ್‌ ಪರಿವರ್ತನೆಯನ್ನು 
ಅಭ್ಯಸಿಸುವ ವಿಜ್ಞಾನದ ವಿಭಾಗವನ್ನು ಉಷ್ಣ ಚಲನಶಾಸ್ತ್ರ ಎಂದು A, 
ಉಷ್ಣ ಚಲನಶಾಸ್ತ್ರದ ಎರಡನೇ ನಿಯಮದ ಸಹಾಯದಿಂದ ರಾಸಾಯನಿಕ ಕ್ರಿಯೆಗಳು 
ಸ್ವಯಂ ಪೇರಿತಪೇ ಅಥವಾ ಇಲ್ಲವೆ ಎಂಬುದನ್ನು ತಿಳಿಯಬಹುದು. 


ಉಷ್ಣ ಚಲನಶಾಸ್ತ್ರದಲ್ಲಿ ಬಳಕೆಯಾಗುವ ಕೆಲವು. ಪದಗಳನ್ನು ತಿಳಿಯುವುದು 


ಅವಶ್ಯಕ: 


ನ 


ವ್ಯೂಹ (System): ವಿಶ್ವದ ಯಾವುದೇ ' ಒಂದು ಭಾಗವನ್ನು ಅಭ್ಯಾಸಕ್ಕಾಗಿ 
ತೆಗೆದುಕೊಂಡಾಗ ಅದನ್ನು ವ್ಯೂಹ ಎಂದು ಕರೆಯುತ್ತೇವೆ ಮತ್ತು ಅವರಣ 
( Surroundings) ಗಳು ವಾಸ್ತವ ಅಥವಾ ಕಾಲ್ಬನಿಕ ಮೇರೆಯಿಂದ 
ಬೇರ್ಪಟ್ಟಿರುತ್ತವೆ. ಹಾಗೂ ಇವೆರಡರ ನಡುವೆ ಶಕ್ತಿಯ ಅಥವಾ ದ್ರವ್ಯದ 
ವಿನಿಮಯ ಆಗುತ್ತದೆ. 


ಆವರಣ(9೯೦೪೫61789): ವ್ಯೂಹವನ್ನು ಹೊರತು ಪಡಿಸಿದಾಗ ಉಳಿಯುವ 
ವಿಶ್ವದ ಭಾಗವನ್ನು ಆವರಣ ಎಂದು ಕರೆಯಲಾಗುತ್ತದೆ. 


ಮೇರೆ(ಔಂ868೧): ವ್ಯೂಹ ಮತ್ತು ಆವರಣಗಳ ನಡುವೆ ಇರಬಹುದಾದ 
ವಾಸ್ತವ ಅಥವಾ ಕಾಲ್ಪನಿಕ ಸರಹದ್ದನ್ನು ಮೇರೆ ಎನ್ನುತ್ತಾರೆ. 


ವ್ಯೂಹದ ಬಗೆಗಳು 


ಕೈ 


ದ ವ್ಯೂಹ (51456): ವ್ಯೂಹವು ತನ್ನ ಆವರಣದೊಡನೆ ಶಕ್ತಿ ಹಾಗೂ 
ದ್ರವ್ಯಗಳನ್ನು ವಿನಿಮಯಿಸಿಕೊಳ್ಳಬಹುದು. 
ಉದಾ: ಒಂದು ತೆರೆದ ಪಾತ್ರೆಯಲ್ಲಿ ಇಟ್ಟಿರುವ ದ್ರಾವಣ. 


ಮುಚ್ಚಿದ ವ್ಯೂಹ (Surroundings): ವ್ಯೂಹದಲ್ಲಿ ಕೇವಲ ಶಕ್ತಿಯ ವಿನಿಮಯ 
ಸಾಧ್ಯ ಆದರೆ ದ್ರವ್ಯದ ವಿನಿಮಯ ಅಸಾಧ್ಯ. 


198 ರಸಾಯನ ವಿಜ್ಞಾನ 


ಉದಾ: ಮುಚ್ಚಿದ ಪಾತ್ರೆಯಲ್ಲಿ ಇಟ್ಟಿರುವ ದ್ರಾವಣ, ರೆಫ್ರಿಜೆರೆಟರ್‌ ಮುಂತಾಗಿ. 
ಸತ ಪ್ರತ್ಯೇಕ ವ್ಯೂಹ (15018064 system): ಈ ವ್ಯೂಹದಲ್ಲಿ ಶಕ್ತಿಯಾಗಲಿ ಅಥವಾ 

ದ್ರವ್ಯವಾಗಲಿ ವಿನಿಮಯವಾಗದು. 

ಉದಾ: ಥರ್ಮಾಸ್‌ (Tharmos flask) 


4. ವ್ಯೂಹದ ಅವಸ್ಥೆ (State of a system): ಒಂದು ವ್ಯೂಹದ ತಾಪ, ಒತ್ತಡ, ಮತ್ತು 
ಗಾತ್ರ ಇವುಗಳು ಆ ವ್ಯೂಹದ ಅವಸ್ಥೆ ಎನಿಸಿಕೊಳ್ಳುತ್ತವೆ. 

ದಿ ಶಿಷ್ಟ ಸ್ಥಿತಿ: ಯಾವುದೇ ಒಂದು ವಸ್ತುವಿನ ಸ್ಥಿತಿಯನ್ನು 298 ಕೆಲ್ವಿನ್‌ ತಾಪ 
ಮತ್ತು 101.3 ಕಿಲೋ ಪ್ಯಾಸ್ಕಲ್‌ ಒತ್ತಡದಲ್ಲಿ ಅಳೆದಾಗ ಅದನ್ನು ಶಿಷ್ಟ ಸ್ಥಿತಿ 
ಎಂದು ಕರೆಯುವರು. 


ಉಷ್ಣಚಲನ ಕ್ರಿಯೆಗಳು 

ಸಮತಾಪ ಬದಲಾವಣೆ(1sothermal Process): ಒ೦ದು ಭೌತಿಕ ಅಥವಾ 
ರಾಸಾಯನಿಕ ಕ್ರಿಯೆಯಲ್ಲಿ ತಾಪವು ಬದಲಾಗದೇ ಇದ್ದಾಗ ಅದನ್ನು ಸಮತಾಪ ಬದಲಾವಣೆ 
ಎಂದು ಕರೆಯಬಹುದು. ಸಮತಾಪ ಬದಲಾವಣೆಯು ಮುಚ್ಚಿದ ಪಾತ್ರೆಯಲ್ಲಿ ಆಗುತ್ತದೆ. 
ಹಾಗಾಗಿ ಅದರ ತಾಪದ ಬದಲಾವಣೆ ಶೂನ್ಯ ಬ. ಆಟಿ, 
ಸ್ಥಿರೋಷ್ಟ ಬದಲಾವಣೆ (Adiabatic Process) 

ಸ್ಥಿರೋಷ್ಟ ಬದಲಾವಣೆ ಆಗುವಾಗ ಉಷ್ಣವು ಒ೦ದು ವ್ಯೂಹವನ್ನು 
ಪ್ರವೇಶಿಸುವುದೂ ಇಲ್ಲ ಅಥವಾ ಹೊರಬರುವುದೂ ಇಲ್ಲ. ಸ್ಥಿರೋಷ್ಟ ಬದಲಾವಣೆಯನ್ನು 
ಪ್ರತ್ಯೇಕ ವ್ಯೂಹದಲ್ಲಿ ಮಾಡಬಹುದಾಗಿದೆ. 44-0. 


ವ್ಯೂಹದ ಲಕ್ಷಣಗಳು (Properties of a System) 


1. ಅತಿಶಯ ವರ್ಧಿತ ಲಕ್ಷಣ Intensive property: ಈ ಲಕ್ಷಣವು ವಸ್ತುವಿನ 
ಪರಿಮಾಣವನ್ನು ಅವಲಂಬಿಸಿರುವುದಿಲ್ಲ. ಉದಾ: ಸಾಂದ್ರತೆ, ಉಷ್ಣತೆ ಇತ್ಯಾದಿ 

#5 ವ್ಯಾಪಕ ಲಕ್ಷಣ Extensive property: ಈ ಲಕ್ಷಣವು ವಸ್ತುವಿನ ಪರಿಮಾಣವನ್ನು 
ಅವಲಂಬಿಸಿರುತ್ತದೆ. ಉದಾ: ದ್ರವ್ಯರಾಶಿ, ಗಾತ್ರ, ಎಂಥಾಲ್ಲಿ, ಆಂತರಿಕ ಶಕ್ತಿ 
ಎಂಟ್ರೋಪಿ, ಮುಕ್ತಶಕ್ತಿ ಇತ್ಯಾದಿ 


ಅಂತರಿಕ ಶಕ್ತಿ (Internal energy) 
| ಆಂತರಿಕ ಶಕ್ತಿಯು ಯಾವುದೇ ಒಂದು ವ್ಯೂಹದಲ್ಲಿ ಇರುವ ಹಲವಾರು 
ಶಕ್ತಿಗಳ ಮೊತ್ತ. ಉದಾ: "ಕಂಪನ ಶಕ್ತಿ (Vibrational enerty), ಭ್ರಮಣ ಶಕ್ತಿ (Rotational 
: 57೦8), ಚಲನ ಶಕ್ತಿ (Kinetic ergy) ಇತ್ಯಾದಿ. ಇದರ ಬೆಲೆ ದ್ರವ್ಯರಾಶಿಯನ್ನು ಮತ್ತು 
ವ್ಯೂಹದ ಅವಸ್ಥೆಯನ್ನು "ಅವಲಂಬಿಸಿರುತ್ತದೆ. ಇದು ವ್ಯಾಪಕ ಲಕ್ಷಣವನ್ನು ಹೊಂದಿದ್ದು ಸ್ಥಿತ್ಯವಲಂಬಿ 
ಪರಿಮಾಣ (State function) ಆಗಿರುತ್ತದೆ. 
ಒಂದು ವಸ್ತುವಿನ ಆಂತರಿಕ ಶಕ್ತಿಯ ಪೂರ್ಣ ಬೆಲೆಯನ್ನು ಕಂಡು 
ಹಿಡಿಯಲಾಗುವುದಿಲ್ಲ, ಆದರೆ ರಾಸಾಯನಿಕ ಕ್ರಿಯೆಯಲ್ಲಿ ಆಂತರಿಕ ಶಕ್ತಿಯ 


ರಾಸಾಯನಿಕ ಉಪ್ಸಚಲನ ಶಾಸ್ತ್ರ 199 


ಬದಲಾವಣೆಯನ್ನು ಕಂಡು ಹಿಡಿಯಬಹುದು. ವ್ಯೂಹವೊ೦ದರ ಆಂತರಿಕ ಶಕ್ತಿ 
U ರಿಂದ ಟೃಗೆ “ಬದಲಾದಾಗ ಅದನ್ನು ರಟ್ಟ 0, ನಿರೂಪಿಸುತ್ತದೆ. 


ಉಷ್ಣಚಲನ ಶಾಸದ ಮೊದಲನೆಯ ನಿಯಮ (118% of thermodynamics) 
ಎರ 


“ಶಕ್ತಿಯನ್ನು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತಿಸಬಹುದಾದರೂ 
ಅದನ್ನು ಸೃಷ್ಟಿಸುವದಾಗಲೀ ನಾಶಮಾಡುವುದಾಗಲೀ ಸಾಧ್ಯವಿಲ್ಲ.” 


ಈ ನಿಯಮದ ಅನ್ವಯ ಒಂದು ಕ್ರಿಯೆಯಲ್ಲಿ ಶಕ್ತಿಯು ಒಂದು ರೂಪದಲ್ಲಿ 
ಕಡಿಮೆಯಾದಂತೆ ಕಂಡರೂ ಅದು ಮತ್ತೊಂದು ರೂಪದಲ್ಲಿ ಕಾಣಿಸುತ್ತದೆ. 


ಉದಾ: ಯಾಂತ್ರಿಕ ಶಕ್ತಿಯನ್ನು ವಿದ್ಯುಚ್ಛಕ್ತಿಯಾಗಿಯೂ ಮತ್ತು ವಿದ್ಯುಚ್ಛಕ್ತಿಯನ್ನು 
ಯಾಂತ್ರಿಕ ಶಕ್ತಿಯನ್ನಾಗಿಯೂ ಪರಿವರ್ತಿಸಬಹುದು. 
ಮೊದಲನೆ ನಿಯಮದ ಗಣಿತೋಕ್ತಿ 
ಒಂದು ವ್ಯೂಹವು ಅವಸ್ಥೆ ರಲ್ಲಿದೆ ಎಂದುಕೊಳ್ಳೋಣ. = ಅವಸ್ಥೆಯ ಆಂತರಿಕ 
ಶಕ್ತಿಯು ೮, ಆಗಿರಲಿ. ಈ ವ್ಯೂಹಕ್ಕೆ 4 ಪ್ರಮಾಣದ ಶಾಖವನ್ನು ಒದಗಿಸಿದಾಗ 
ಇದರ ಆಂತರಿಕ ಶಕ್ತಿಯು +4 ಆಗುವುದು. ವ್ಯೂಹವು ಅವಸ್ಥೆ 
1 ರಿಂದ 2ಕ್ಕೆ ಹೋದಾಗ w ಪ್ರಮಾಣದ ಕಾರ್ಯನಿರ್ವಹಣೆ ಆಗಿದ್ದಲ್ಲಿ ವ್ಯೂಹದ 
೨೦ತರಿಕ ಶಕ್ತಿಯು | +೪ +4 ಆಗುತ್ತದೆ. ವ್ಯೂಹದ ಎರಡನೇ ಅವಸ್ಥೆಯ ಆಂತರಿಕ 
ಶಕ್ತಿ ಟ್ರ ಆಗಿರಲಿ. 
ಹಾಗಾಗಿ U,+q+w=1U, 
ಅಥವಾ U-U,=q+w 
AU=q+w 
ಫಟ ಆಂತರಿಕ ಶಕ್ತಿಯಲ್ಲಿರುವ ಬದಲಾವಣೆ ಆಗಿರುತ್ತದೆ. 


ವಾಗಿ 


ಟಂ ಡ್ಯ ಬಿಡುಗಡೆ. ಕ ಗಳ ಇ 


ಸ ಸ್ನ ಸ 
ಇ 


ಯಣಾತ್ಮಕವಾಗಿರುತ್ತದೆ. ವ್ಯೂಹದ ಮೇಲೆ ಕಾರ್ಯನಿರ್ವಹಣೆ ಆಗಿದ್ದಲ್ಲಿ: 
wದ ಬೆಲೆ ಧನಾತ್ಮಕವಾಗಿರುತ್ತದೆ. ವ್ಯೂಹದಿಂದ ಕಾರ್ಯನಿರ್ವಹಣೆ 
ಆಗಿದ್ದಲ್ಲಿ ಇದ. ಬೆಲೆ ಯಣಾತ್ಮಕವಾಗಿರುತ್ತದೆ. _ 


ತು ಗುಹ. 


ಸಮತಾಪ ಬದಲಾವಣೆ ಕ್ರಿಯೆಯಲ್ಲಿ ನಡೆಯುವ ಯಾಂತ್ರಿಕ ಕೆಲಸ 


ಆದರ್ಶ ಅನಿಲವು ಸಮತಾಪದಲ್ಲಿ ವ್ಯಾಕೋಚನ ಅಥವಾ ಸಂಕೋಚನಗೊಂಡಾಗ 
ಅದರ ಶಾಖದಲ್ಲಿ ಬದಲಾವಣೆಯಾಗುವುದಲ್ಲ. ಅದರ ಆಂತರಿಕ ಶಕ್ತಿಯು ತಾಪವನ್ನು 
ಮಾತ್ರ ಅವಲಂಬಿಸಿರುತ್ತದೆ. ಆದ್ದರಿಂದ ಸಮತಾಪ ಪರಿವರ್ತನೆಗೆ AUನ ಬೆಲೆ 
ಶೂನ್ಯವಾಗುತ್ತದೆ. ಉಷ್ಣಚಲನ ಶಾಸ್ತ್ರದ ಮೊದಲನೆಯ ನಿಯಮದ ಪ್ರಕಾರ 


200 ರಸಾಯನ ವಿಜ್ಞಾನ 


AU=q+w 
ಅಥವಾ 0೦=Q+W 
ಅಥವಾ ೪೫ ಎಇಲ್ನಿ 
ಸಮತಾಪ ಪರಿವರ್ತನೆಯಾಗುವಾಗ ಒದಗುವ ಶಕ್ತಿಯು ಆ ಕ್ರಿಯೆಯಲ್ಲಿ 
ಹೀರಿಕೆಯಾದ ಅಥವಾ ಬಿಡುಗಡೆಯಾದ ಶಾಖ ಶಕ್ತಿಗೆ ಸಮಾನವಾಗಿರುತ್ತದೆ. ಸಮತಾಪ 
ಬದಲಾವಣೆಯಲ್ಲಿ ನಡೆದ ಯಾಂತ್ರಿಕ ಕೆಲಸವನ್ನು ಈ ಕೆಳಗಿನ ಸಮೀಕರಣದಿಂದ 
ನೀಡಬಹುದು. 
V. 


W =-2.303 nRT log— 
ಸ! 


W ಎ -2.303 nRT log [PM = PV] 
2 


ಸ್ಥಿರೋಷ್ಠ ಬದಲಾವಣೆಯಲ್ಲಿ ಒದಗುವ ಯಾಂತ್ರಿಕ ಶಕ್ತಿ 


ಈ ಬದಲಾವಣೆಯಲ್ಲಿ ಉಷ್ಣದ ಹೀರುವಿಕೆಯಾಗಲಿ, ಬಿಡುಗಡೆಯಾಗಲಿ 
ಆಗುವುದಿಲ್ಲ. ಹಾಗಾಗಿ 4-0. ಉಷ್ಣ ಚಲನ ಶಾಸ್ತ್ರದ ಮೊದಲ ನಿಯಮದ 
ಅನ್ವಯ, 

AU=q+w 
AU=0+w 
w =AU 


ಅಂದರೆ ಯಾಂತಿಕ ಕೆಲಸವು ನಡೆಯಬೇಕಾದಾಗ ಆಂತರಿಕ ಶಕ್ತಿಯ 
ಉಪಂಶೋಗವಾಗಬೇಕು. ಬದಲಾವಣೆಂತು ೦ರರಾಂತ್ರಿಕ ಕೆಲಸ ವೌನ್ನು 


W =nC,(Z -7) ಎಂಬ ಸಮೀಕರಣದಿಂದ ಪಡೆಯಬಹುದು. (ಇಲ್ಲಿ ಲೃ 
ಮೋಲಾರ್‌ ಉಷ್ಣಧಾರಕತೆ ಆಗಿದೆ) 


ಉಷ್ಣ ರಸಾಯನ ಶಾಸ್ತ್ರ (Thermochemistry) 

ಭೌತಿಕ ಮತ್ತು ರಾಸಾಯನಿಕ ಕ್ರಿಯೆಗಳು ನಡೆಯುವಾಗ ಉಂಟಾಗುವ ಉಷ್ಣ 
ಬದಲಾವಣೆಯ ಅಧ್ಯಯನವನ್ನು ಉಷ್ಣ ಚಲನ ಶಾಸ್ತ್ರ ಎಂದು ಕರೆಯುವರು. 
ಉಪ್ಪ ರಸಾಯನ ಸಮೀಕರಣ (Thermochemical Equation) 


ಈ ಸಮೀಕರಣವು ಒಂದು ರಾಸಾಯನಿಕ ಕ್ರಿಯೆ ನಡೆಯುವಾಗ ಉಂಟಾಗುವ 
ಉಷ್ಣದ ಬದಲಾವಣೆಯನ್ನು ತೋರಿಸುವುದಲ್ಲದೆ, ಆ ಉತ್ಪನ್ನಗಳ ಭೌತಿಕ ಸ್ಥಿತಿಯನ್ನು 
ತಿಳಿಸುತ್ತದೆ. 

ಉದಾ: ಕೃ +0) > SO; AH --2970 
ಒಂದು ಮೋಲ್‌ ಘನರೂಪಿ ಸಲ್ಪರ್‌ (328) ವನ್ನು ದಹಿಸಿದಾಗ ಅದು ಒಂದು 


ಮೋಲ್‌ ಆಕ್ಷಿಜನ್‌ (322) ಜೊತೆ ವರ್ತಿಸಿ ಒಂದು ಹೋಲ್‌ ಸಲ್ಫರ್‌ ಡೈಆಕ್ಸೈಡ್‌ 
ಉತ್ಪತ್ತಿ ಆಗುವುದಲ್ಲದೆ 297k) ಶಕ್ತಿಯು ಬಿಡುಗಡೆಯಾಗುತ್ತದೆ. 


ರಾಸಾಯನಿಕ ಉಷ್ಣಚಲನ ಶಾಸ್ತ್ರ 201 


ಮೇಲೆ ಕಾಣಿಸಿರುವ ಸಮೀಕರಣವನ್ನು ಕೆಳಕಂಡಂತೆಯೂ ಬರೆಯಬಹುದು. 
Ss) +02 = S02) + 297 kJ 


ಬಹಿರುಷ್ಣಕ ಮತ್ತು ಅಂತರುಷ್ಣಕ ಕ್ರಿಯೆಗಳು 
ಬಹಿರುಪ್ಪಕ ಕ್ರಿಯೆ (Exothermic reaction): ರಾಸಾಯನಿಕ ಕ್ರಿಯೆ ಆಗುವಾಗ 
ಉಷ್ಣ ಬಿಡುಗಡೆಗೊಂಡರೆ ಅದನ್ನು ಬಹಿರುಷ್ಣಕ ಕ್ರಿಯೆ ಎನ್ನುವರು. 


ಅಂತರುಷ್ಠಕ ಕ್ರಿಯೆ (Endothermic reaction): ರಾಸಾಯನಿಕ ಕ್ರಿಯೆ ನಡೆಯುವಾಗ 
ಉಷ್ಣ ಹೀರಿಕೆಯಾದರೆ ಅದನ್ನು ಅಂತರುಷ್ಠಕ ಕ್ರಿಯೆ ಎಂದು ಕರೆಯುವರು. 
ಉದಾ: N24) +02) > 2N0j; 61731800 


N2(g) + 02g) + 180k = 2NO) 

ಎಂಥಾಲ್ಪಿಯ ಪರಿಕಲ್ಪನೆ 

ನಿರ್ದಿಷ್ಟ ತಾಪದಲ್ಲಿ, ತೆರೆದ ಪಾತ್ರೆಯಲ್ಲಿ ಒಂದು ಕ್ರಿಯೆಯನ್ನು ಜರುಗಿಸಿದರೆ, 
ಒತ್ತಡ ಸ್ಥಿರವಾಗಿರುವುದು. ಗಾತ್ರ ಬದಲಾಗುವುದರಿಂದ ಸಂಕೋಚನ ಅಥವಾ 
ವ್ಯಾಕೋಚನವಾಗಿ ಯಾಂತ್ರಿಕ ಕೆಲಸವಾಗುವುದು. ಸ್ಥಿರ ಒತ್ತಡ ಕ್ರಿಯೆಗಳ ಉಷ್ಣ 
ಬದಲಾವಣೆಗಳ ಅಭ್ಯಾಸಕ್ಕಾಗಿ “ಎಂಥಾಲ್ಪಿ' ಎಂಬ ಭೌತ ಪರಿಮಾಣವನ್ನು 
ಉಪಯೋಗಿಸುತ್ತಾರೆ. ಎಂಥಾಲ್ಟಿಯನ್ನು "ಉಷ್ಣ ಪರಿಮಾಣ ' (Heat Content) ಎ೦ದೂ 
ಕರೆಯುತ್ತಾರೆ. 

ನಿರ್ದಿಷ್ಟ ತಾಪಮಾನದಲ್ಲಿ, 1ಮೋಲ್‌ ದ್ರವ್ಯದ ಆಂತರಿಕ ಶಕ್ತಿ ಮತ್ತು ಒತ್ತಡ 
ಹಾಗೂ ಗಾತ್ರಗಳ ಗುಣಲಬ್ಧಗಳ ಮೊತ್ತವು ದ್ರವ್ಯದ "ಎಂಥಾಲ್ಲಿ'ಯಾಗಿರುತ್ತದೆ. 

ಎಂಥಾಲ್ಲಿ H=E+PV 

ಇದರಲ್ಲಿ 8 ಅಂತರಿಕ ಶಕ್ತಿ P-ಒತ್ತಡ ಮತ್ತು ೪-ಗಾತ್ರ 

ಅಂತರಿಕ ಶಕ್ತಿಯಂತೆಯೇ, ಎಂಥಾಲ್ಲಿ ಕೂಡ ದ್ರವ್ಯದ ರಾಶಿಯ ಮೇಲೆ 
ಅವಲಂಬಿತವಾಗಿರುತ್ತದೆ. ಇದು ಕೂಡ ಒಂದು ಸ್ಥಿತ್ಯವಲಂಬಿ ಪರಿಮಾಣ (St4te 
function) ಆಗಿದೆ. 

ಎಂಥಾಲ್ಲಿಯ ನಿರಪೇಕ್ಷ ಮೌಲ್ಯವನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. ಆದರೆ, 
ಒಂದು ಕ್ರಿಯೆಯಲ್ಲಿನ ಎಂಥಾಲ್ಲಿ ಬದಲಾವಣೆ (Entholpy change) ಯನ್ನು 
ಕಂಡುಹಿಡಿಯಬಹುದು. ಸ್ಥಿರ ಒತ್ತಡದಲ್ಲಿ ಎಂಥಾಲ್ಲಿಯ ಬದಲಾವಣೆಯನ್ನು ಸ್ಥಿರ 
ಒತ್ತಡದಲ್ಲಿ ಕ್ರಿಯೆಯ ಉಷ್ಣ (Heat reaction at constant pressure) ಎನ್ನಲಾಗುತ್ತದೆ. 


AH: ಟೆ) =H 
(ಉತ್ಪನ್ನಗಳು) (ಪ್ರತಿವರ್ತಕಗಳು) 


AH ಮತ್ತು ಗಳ ಸಂಬಂಧ 
ಒಂದು ವ್ಯೂಹವು ಅವಸ್ಥೆ 1ರಿಂದ ಅವಸ್ಥೆ 2ಕ್ಕೆ ಹೋದಾಗ ಅದರ ಆಂತರಿಕ ಶಕ್ತಿ, 


202 ರಸಾಯನ ವಿಜ್ಞಾನ 


ಉಷ್ಣ ಪರಿಮಾಣ, ಒತ್ತಡ ಹಾಗೂ ಗಾತ್ರ ಇವುಗಳು ಬದಲಾಗುತ್ತವೆ. ಒಂದು ವೇಳೆ 
ಅವಸ್ಥೆ 1ರ ಎಂಥಾಲಿಯು' | ಆಗಿದ್ದು ಅವಸ್ಥೆ 2ರ ಎಂಥಾಲ್ಪಿ ಗೈ [ಆಗಿದ್ದಲ್ಲಿ 
ಹಾಗೂ ೮, ಮತ್ತು ಟ್ರ ಇವುಗಳು ಕ್ರಮವಾಗಿ 1 ಮತ್ತು 2ನೇ ಅವಸ್ಥೆಗಳಲ್ಲಿ 
ಆಂತರಿಕ ಶಕ್ತಿಗಳಾಗಿದ್ದಲ್ಲಿ ಮತ್ತು ೪, ಹಾಗೂ ೪, ಅವುಗಳ ಗಾತ್ರವಾಗಿದ್ದಲ್ಲಿ, ಸ್ಥಿರ 
ಒತ್ತಡದಲ್ಲಿ 
H, =U, +P, ಮತ್ತು H, =U, +PV, 
74 1) —H, = (ಟೈ —PV,) —(U, +PV)) ಆಗುತ್ತದೆ. 
AH=U, -U,+(PV, -PV)) 
=AU+P(V, -V) 
ಇ ಸಲ lnk (1) 
ಸ್ಥಿರತಾಪ ಮತ್ತು ಒತ್ತಡಗಳಲ್ಲಿ, 
ಎಂಥಾಲ್ಲಿಯ ಬದಲಾವಣೆ 
AH=AU + PVAn [.. PAV = PVAn] 
AH=AU+RT-An [:PV=RT] 
ಇ ಇಆದರ್ಶ ಅನಿಲಸ್ಥಿರಾಂಕ ಕ 
An= ಅನಿಲ ರೂಪದ ಉತ್ಪನ್ನಗಳ ಮೋಲ್‌ ಸಂಖ್ಯೆ-ಅನಿಲ ರೂಪದ 
ಪ್ರತಿವರ್ತಕಗಳೆ ಮೋಲ್‌. 
ಉಡಾ: 1 C(s) * O29) ನಾ (ಟ್ಟಿ 
ಇಲ್ಲಿ An =1-1=0 
AH=AU+RT-(0) 


=AU 
ಕೆ 25024) * O24) ನಾ 2503) 
ಇಲ್ಲಿ An=2-3=-1 


AH = AU + RT(-1}) 
AH+RT=AU 
ಅಥವಾ ಸAH<ಡAU 


ರಾಸಾಯನಿಕ ಉಷ್ಣಚಲನ ಶಾಸ್ತ್ರ 203 


ರಾಸಾಯನಿಕ ಕ್ರಿಯೆಯ ಉಷ್ಣಪರಿಮಾಣ (Heat of reaction) 


ಸ್ಥಿರತಾಪ ದಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಪರಿಮಾಣದ 
ಬದಲಾವಣೆಯನ್ನು ರಾಸಾಯನಿಕ ಕ್ರಿಯೆಯ ಉಷ್ಣ ಪರಿಮಾಣ ಎನ್ನು ತ್ತಾರೆ. 


1] - H gf” 
ಉತನ'ಗಿಳು ಪತಿವರ್ತ ಕಗಿಳು 
& ಷೆ ಇ 


ಉದಾ: : ತ್ಯಾ “ಲ್ಯ > S01) : ಡಿಟಿ --2970 


ಈ ಸಮೀಕರಣದ ಅನ್ವಯ ಒಂದು ಮೋಲ್‌ ಘನರೂಪದ ಸಲ್ಫರ್‌ ಒಂದು 
ಮೋಲ್‌ ಆಕ್ಸಿಜನ್‌ ಅನಿಲದ ಜೊತೆ ವರ್ತಿಸಿ ಒಂದು ಮೋಲ್‌ ಸಲ್ಪರ್‌ ಡೈ ಆಕ್ಸೈಡ್‌ 
ಅನ್ನು ಉತ್ಪಾದಿಸಿದಾಗ 2971 ನಷ್ಟು ಶಕ್ತಿಯು ಬಿಡುಗಡೆಯಾಗುತ್ತದೆ. 


ಎಂಥಾಲ್ಪಿಯನ್ನು ನಿಯಂತ್ರಿಸುವ ಅಂಶಗಳು 


1. ಪ್ರತಿವರ್ತಕಗಳು ಹಾಗೂ ಉತ್ಪನ್ನ ಗಳ ಭೌತಿಕ ಸ್ಥಿತಿಗಳು: ಒಂದು ಮೋಲ್‌ 
ನೀರಿನ ಆವಿಯ ಉತ್ಪತ್ತಿಯಲ್ಲಿ 2419 kJ ಶಾಖವು ಉತ್ಪನ್ನವಾದರೆ, ಒಂದು 
ಮೋಲ್‌ ದ್ರವರೂಪಿ ನೀರು ಉತ್ಪನ್ನವಾದಾಗ 285. 8k] ಶಾಖವು 
ಉತ್ಪನ್ನವಾಗುತ್ತದೆ. 


112೬) ಷ್ಠ 50. ಣ್‌)" H20() : AH =-241.9kJ 


ಕ 
1124) 4- 502) ಕಿ 11)ಛೀ) : AH ಎ -285.8kJ 


2. ರಾಸಾಯನಿಕ ಕ್ರಿಯೆ ಜರುಗುವ ವಶ್ಯ ಸಾ ತಾಪದೊಂದಿಗೆ 
ಬದಲಾಗುತ್ತದೆ 
ಉದಾ: 300K ತಾಪಮಾನದಲ್ಲಿ 


N26) + 3H2() ವಾ 2NH;3,) ಹ AH ಎ -91(] 
323K ತಾಪಮಾನದಲ್ಲಿ 
೫) + 3H2(g ಆಷ್ಟ 2NH3) ಬ AH = —93kJ 
3. ಬಹುರೂಪಗಳು: ಒಂದು ಧಾತುವಿನ ಬಹುರೂಪಗಳ ಎಂಥಾಲಿಗಳು ಬೇರೆ 


ಬೇರೆಯಾಗಿವೆ. 
ಉದಾ: 


ಲಂ) +O) = CO) : AH=—3935kJ 


4. ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳ ರಾಶಿ: ಪ್ರತಿವರ್ತಕಗಳ ಒಟ್ಟು ರಾಶಿ 


204 ರಸಾಯನ ವಿಜ್ಞಾನ 


ಹೆಚ್ಚಾದರೆ ಎಂಥಾಲ್ಪಿಯ ಬದಲಾವಣೆಯು ಹೆಚ್ಚುತ್ತದೆ. 
ಉದಾ: 


| 
1124) 1 ೨೦2 — H204 : AH= —285.8kJ 
21.) ಣ್‌ O29) ದರ 211,೦್ಛಿ ““AH = —5'71.6kJ 


5. ರಾಸಾಯನಿಕ ಕ್ರಿಯೆಯನ್ನು ಸ್ಥಿರ ಗಾತ್ರ (Constant volume) ಅಥವಾ ಸ್ಥಿರ 
ಒತ್ತಡ (Constant pressure) ದಲ್ಲಿ ನಡೆಸುವುದು: 
ರಾಸಾಯನಿಕ ಕ್ರಿಯೆಯ ಶಿಷ್ಟ ಉಷ್ಣ ಪರಿಮಾಣ (೪!) ಶಿಷ್ಟ ಸ್ಥಿತಿಯಲ್ಲಿ (ಅಂದರೆ 
298K ಮತ್ತು 1013250೩ ಒತ್ತಡದಲ್ಲಿ ಕ್ರಿಯೆಯ ಎಂಥಾಲ್ಪಿ ಬದಲಾವಣೆಯನ್ನು 
“ಶಿಷ್ಟ ಉಷ್ಣ ಪರಿಮಾಣ” ಅಥವಾ “ಶಿಷ್ಟ ಎಂಥಾಲ್ಲಿ” (489) ಎನ್ನಲಾಗುತ್ತದೆ. 


ಉದಾ: +0214) > CO) ; AH’ =-395KJ 


C (diamond) 


ರೂಪಣೆಯ ಶಿಷ್ಟ ಎಂಥಾಲ್ಟಿ (Standard heat of formation) AH; 


ಶಿಷ್ಟ ಸ್ಥಿತಿಯಲ್ಲಿರುವ ಧಾತುಗಳಿಂದ ಒಂದು ಮೋಲ್‌ ಸಂಯುಕ್ತವು 
ರೂಪುಗೊಂಡಾಗ ಉಂಟಾಗುವ ಎಂಥಾಲ್ಲಿಯ ಬದಲಾವಣೆಯನ್ನು ರೂಪಣೆಯ 
ಎಂಥಾಲ್ಪಿ ಎಂದು ಕರೆಯುತ್ತಾರೆ. 


ಹ 
ಉದಾ: Hg) +5 O29 74 4 H20 ; AH=-285.8kJ 


ಒಂದು ಮೋಲ್‌ ಹೈಡ್ರೋಜನ್‌ ಹಾಗೂ ಅರ್ಧ ಮೋಲ್‌ ಆಕ್ಸಿಜನ್‌ ವರ್ತಿಸಿ 
ಒಂದು ಮೋಲ್‌ ನೀರು ಉಂಟಾದಾಗ 285.8kJ ಉಷ್ಣವು ಬಿಡುಗಡೆಯಾಗುತ್ತದೆ. 


ಟಿಪ್ಪಣಿ 
.1. ಧಾತುಗಳ ಶಿಷ್ಟ ಎಂಥಾಲ್ಲಿಯನ್ನು ಶೂನ್ಯ ಎಂದು ಪರಿಗಣಿಸಬೇಕು. 


ಉದಾ: ಸಟ ಆಕ್ಸಿಜನ್‌ - 0 


ಗಿಕಾರ್ಬನ್‌ ಎ0 


2. ಒಂದು ಸಂಯುಕ್ತದ ಶಿಷ್ಟ ಎಂಥಾಲಿಯ ಬೆಲೆ ಕಡಿಮೆಯಾದಷ್ಟು ಅದರ 
ಧೃಡತೆ ಹೆಚ್ಚುತ್ತದೆ. ಎರಡು ಸಂಯುಕ್ತಗಳು ರೂಪುಗೊಂಡಾಗ ಹೆಚ್ಚಿನ ಉಷ್ಣ 
ಬಿಡುಗಡೆ ಮಾಡುವ ಸಂಯುಕ್ತವು ಹೆಚ್ಚು ಸ್ಥಿರವಾಗಿರುತ್ತದೆ. 


ರಾಸಾಯನಿಕ ಉಷ್ಣಚಲನ ಶಾಸ್ತ್ರ 205 


ಉದಾ: ಕಾರ್ಬನ್‌ ಆಕ್ಸಿಜನ್‌ನೊಂದಿಗೆ ವರ್ತಿಸಿದಾಗ ಕಾರ್ಬನ್‌ 
ಮೊನಾಕೆ ಡ್‌ ಮತ್ತು ಕಾರ್ಬನ್‌ ಡೈಲಕ್ಷೆ Jಡ್‌ಗಳು ರೂಪುಗೊಳ್ಳುತ್ತವೆ. 


1 ಟಿ 
ಲ್ಯ *ಳು yy CO) AH =-—109.5kJ 


ಇವೆರಡರ ಎಂಥಾಲ್ಲಿಗಳನ್ನು ಹೊಲಿಸಿದಾಗ, ಕಾರ್ಬನ್‌ ಡೈಆಕ್ಸೈಡ್‌ 
ರೂಪಣೆಯಲ್ಲಿ ಹೆಚ್ಚು ಉಷ್ಣ ಬಿಡುಗಡೆಯಾಗುವುದರಿಂದ ಅದು ಕಾರ್ಬನ್‌ 
ಮೊನಾಕ್ಸೈಡ್‌ಗಿಂತ ಹೆಚ್ಚು ಸ್ಥಿರವಾದ ಸಂಯುಕ್ತವಾಗಿದೆ. 


3. ಅಂತರುಷ್ಣಕ ಸಂಯುಕ್ತಗಳು ಬಹಿರುಷ್ನಕ ಸಂಯುಕ್ತಗಳಿಗಿಂತ ಹೆಚ್ಚು 
ಸ್ಥಿರವಾಗಿರುತ್ತವೆ. ॥$ 
ಇದಾ: ನೈಟ್ರಿಕ್‌ ಆಕ್ಷೆ ಡ್‌ನ ರೂಪಣೆಯ ಎಂಥಾಲಿಯು 490೬] ಆಗಿದ್ದು 
ಕಾರ್ಬನ್‌ ಮೊನಾಕ್ಸೈಡ್‌ನ ರೂಪಣೆಯ ಎಂಥಾಲ್ಲಿಯು -1901 
ಆಗಿರುತ್ತದೆ. ಆದ್ದರಿಂದ ಕಾರ್ಬನ್‌ ಮೊನಾಕ್ಸೈಡ್‌ ಸಂಯುಕ್ತವು ನೈಟ್ರಿಕ್‌ 
ಆಕ್ಷೆ ಡ್‌ಗಿಂತ ಹಚ್ಚು ಸ್ಥಿರವಾಗಿದೆ. 


ದಹನ ಕ್ರಿಯಾ ಎಂಥಾಲ್ಲಿ (Enthalpy of combustion) 


ಒಂದು ಮೋಲ್‌ ವಸ್ತುವನ್ನು ನಿರ್ದಿಷ್ಟ ತಾಪದಲ್ಲಿ, ಆಕ್ಷಿಜನ್‌ನಲ್ಲಿ ಸಂಪೂರ್ಣವಾಗಿ 
ದಹಿಸಿದಾಗ ಉಂಟಾಗುವ ಎಂಥಾಲ್ಲಿ ಬದಲಾವಣೆಯನ್ನು “ದಹನ ಕ್ರಿಯಾ ಎಂಥಾಲ್ಲಿ” 
ಎಂದು ಕರೆಯುತ್ತಾರೆ. 


ದಹನವು ಬಹಿರುಷ್ಣಕ ಕ್ರಿಯೆಯಾದುದರಿಂದ ದಹನ ಕ್ರಿಯಾ ಎಂಥಾಲ್ಲಿಯನ್ನು' 
ಯಾವಾಗಲೂ ಖಣ ಚಿಹ್ನೆಯೊಂದಿಗೆ ಬರೆಯಲಾಗುತ್ತದೆ. 


ಉದಾ: C() +02 => CO) ; AH=-393.5k] 
ಕೆಲವು ಧಾತುಗಳ ಮತ್ತು ಸಂಯುಕ್ತಗಳ ದಹನ ಕ್ರಿಯಾ ಎಂಥಾಲ್ಲಿಗಳನ್ನು 
ಕೆಳಗಿನ ಕೋಷ್ಟಕದಲ್ಲಿ ಕೊಟ್ಟಿದೆ. | 


ಊಟ 


ಧಾತು / ಸಂಯುಕ್ತ AH 

ಕಾರ್ಬನ್‌(ಗ್ರಾಫೈಟ್‌) -393.5 KJ 
ಕಾರ್ಬನ್‌(ವಜ್ರ) —395.0 KJ 
ಮಿಥೇನ್‌ -890.3 kJ 
ಹೈಡ್ರೋಜನ್‌ 285.8 KJ 
ಗ್ಲೂಕೋಸ್‌ 2882.2 Kk 
ಅಸಿಟಿಕ್‌ ಆಮ್ಲ —873.0 KJ 


206 ರಸಾಯನ ಜ್ಞಾನ 


ವಿಲೀನತಾ ಎಂಥಾಲ್ಪಿ (Enthalpy of Solution) 


ಒಂದು ಮೋಲ್‌ ದ್ರಾವ್ಯ (500869) ವನ್ನು ದ್ರಾವಕದಲ್ಲಿ ವಿಲೀನಗೊಳಿಸಿ ದ್ರಾವಣವನ್ನು 
ಸಾರರಿಕ್ತಗೊಳಿಸುತ್ತಾ ಬಂದು ಮುಂದೆ ಸ್ವಲ್ಪವೂ ಔಷ್ಟಿಕ ಬದಲಾವಣೆಯಾಗದವರೆಗೆ 
ಸಾರರಿಕ್ತಗೊಳಿಸಿದಾಗ ಆಗುವ ಎಂಥಾಲ್ಟಿ ಬದಲಾವಣೆಯನ್ನು ಎಲೀನತಾ ಎಂಥಾಲ್ಲಿ 
ಎನ್ನುತ್ತಾರೆ. 


ಉದಾ: KC (s) ತ್ಯೆ aq ಪಾ ಓಟ) AH = +18.5kJ 


ಅ೦ದರೆ ಒಂದು ಮೋಲ್‌ ಪೊಟ್ಯಾಸಿಯಂ ಕ್ಲೋರೈಡ್‌ ಅನ್ನು ಹೆಚ್ಚು ಪ್ರಮಾಣದ 
ನೀರಿನಲ್ಲಿ ವಿಲೀನಗೊಳಿಸಿದಾಗ ಉಂಟಾಗುವ ಎಂಥಾಲ್ಲಿಯ ಗರಿಷ್ಠ ಬದಲಾವಣೆ 
+18.5k] - 


“A HCl +aq = HCl), :AH=-75.0kJ 


ಅ೦ದರೆ 36.5 ಹೈಡ್ರೋಜನ್‌ ಕ್ಲೋರೈಡ್‌ ಅನಿಲವನ್ನು ನೀರಿನಲ್ಲಿ ವಿಲೀನಗೊಳಿಸಿ 
ಆ ದ್ರಾವಣವನ್ನು ಸಂಪೂರ್ಣ ಸಾರರಿಕ್ತ ಮಾಡಿದಾಗ ಉಂಟಾಗುವ ಎಂಥಾಲ್ಲಿಯ 
ಬದಲಾವಣೆ -75.0k] 


ತಟಸ್ಥೀಕರಣ ಎಂಥಾಲ್ಟಿ (Enthalpy of neutralization) 
ಆಮ್ಲವು ಪ್ರತ್ಯಾಮ್ನದೊಂದಿಗೆ ವರ್ತಿಸಿ ನೀರು ಹಾಗೂ ಲವಣವನ್ನು ಕೊಡುವ 
ಕ್ರಿಯೆಯನ್ನು “ತಟಸ್ಕೀಕರಣ'” ಎನ್ನುತ್ತಾರೆ. 


ಉದಾ: HC + Na0Hy > NaCl), +H,0 AH=-573KJ 


(aq) 


HNO3(2q) + KOH) > ಓಜಲ್ಯ್ಮ) + H20 AH=-57.3kJ 
ಪ್ರಬಲ ಆಮ್ಲ - ಪ್ರಬಲ ಪ್ರತ್ಯಾಮ್ಹಗಳ ತಟಸ್ಥೀಕರಣ ಎಂಥಾಲ್ಲಿಯ ಸ್ಥಿರತೆ 
ಒಂದು ಗ್ರಾಂ ಸಮಾನ ರಾಶಿಯ ಯಾವುದೇ ಪ್ರಬಲ ಆಮ್ಲವು ಒಂದು ಗ್ರಾಂ 
ಸಮಾನ ರಾಶಿಯ ಪ್ರಬಲ ಪ್ರತ್ಯಾಮ್ಲವನ್ನು ತಟಸ್ಥೀಕರಿಸಿದಾಗ 57.3೬7] ಉಷ್ಣ 


ಬಿಡುಗಡೆಯಾಗುತ್ತದೆ. 
ಉದಾ: HCl) + Na0H9) 4 ೫೩೧) + 11) AH =-57.3kJ 
ಪ್ರಬಲ ಆಮ್ಲ ಮತ್ತು ಪ್ರಬಲ ಪ್ರತ್ಯಾಮ್ಲಗಳು ಪ್ರಬಲ ವಿದ್ಯುತ್‌ ವಿಶ್ಲೇಷ್ಯಗಳಾಗಿದ್ದು 
ಜಲೀಯ ದ್ರಾವಣದಲ್ಲಿ ಸಂಪೂರ್ಣವಾಗಿ ಅಯಾನೀಕರಿಸುತ್ತವೆ. ಉತ್ಪನ್ನವಾದ 


ಲವಣವೂ ಕೂಡ ಸಂಪೂರ್ಣವಾಗಿ ಅಯಾನೀಕರಿಸುತ್ತದೆ. ಆದ್ದರಿಂದ ತಟಸ್ಥೀಕರಣ 
ವೆಂದರೆ ಒಂದು ಮೋಲ್‌ ದ್ರವರೂಪಿ ನೀರಿನ ರೂಪಣೆ ಆಗಿರುತ್ತದೆ. ಪ್ರಬಲ ಆಮ್ಲ 


ರಾಸಾಯನಿಕ ಉಷ್ಣಚಲನ ಶಾಸ್ತ್ರ 207 


ಮತ್ತು ಪ್ರಬಲ ಪ್ರತ್ಯಾಮ್ಲಗಳು ಯಾವುದೇ ಇರಲಿ, ತಟಸ್ಥೀಕರಣ ಎಂಥಾಲ್ರಿಯು 
ಸ್ಥಿರವಾಗಿರುತ್ತ ತದೆ. 

HCl > Hay * Clay 41 (i) 

Na0H(9) > Nag) * OH) .....ಎಎ್‌ (ii) 

NaCl) ರ್‌ Na) ¥ Chey ese (111) 


(1 (1) ಮತ್ತು (i) ಸಂಕಲಿಸಿದಾಗ 


_ | ಚ 
Hq 3 Aa ಡೆ Ni) + OH) = NA) ಸ ಳು * ಗಟ್ಟಿ 
ಸಾಮಾನ್ಯ ಅಯಾನುಗಳನ್ನು ತೆಗೆದುಹಾಕಿದಾಗ, 


ತೆ 


(aq) * OH) > H20: 


ಈ ಕ್ರಿಯೆಯಲ್ಲಿ ಆಗುವ ಎಂಥಾಲಿಯ ಬದಲಾವಣೆ -57.3 ಟಿ ಆಗಿರುತ್ತದೆ. 
ಆದರೆ ಆಮ್ಲವು ದುರ್ಬಲವಾಗಿದ್ದು ಪ್ರತ್ಯಾಮ್ಲವು ಪ್ರಬಲವಾಗಿದ್ದರೆ, ಅಥವಾ ಆಮ್ಲ 
ಪ್ರತ್ಯಾಮ್ಹಗಳೆರಡೂ ದುರ್ಬಲವಾಗಿದ್ದರೆ ತಟಸ್ಥೀಕರಣ ಎಂಥಾಲ್ಲಿಯ ಬದಲಾವಣೆ 
ಸಾಮಾನ್ಯವಾಗಿ 57.311 ಗಿಂತ ಕಡಿಮೆ ಇರುತ್ತದೆ ಮತ್ತು ಸ್ಥಿರವಾಗಿರುವುದಿಲ್ಲ. 


ಉದಾ: HCOOH.) + Na0Hg) » HCOONa) + ಗೃಲ್ಧಿ) 
AH =-56.07 kJ 
NH,0H4) + HCl)  ೫ಚ[ಲ್ಛ H200) 
“~AH=-51.45kJ 
ಇದಕ್ಕೆ ಕಾರಣವೇನೆಂದರೆ ದುರ್ಬಲ ಆಮ್ಲ ಅಥವಾ ಪ್ರತ್ಯಾಮ್ಹಗಳು ದುರ್ಬಲ 


ವಿದ್ಯುತ್‌. ಎಶ್ಲೇಷ್ಯಗಳಾಗಿದ್ದು ನೀರಿನಲ್ಲಿ ಸಗ ಅಯಾನೀಕರಣ 
ಹೊಂದುವುದಿಲ್ಲ. 


ದುರ್ಬಲ ವಿದ್ಯುತ್‌ ವಿಶ್ಲೇಷ್ಯವು ಸಂಪೂರ್ಣವಾಗಿ ಅಯಾನೀಕರಣಗೊಳ್ಳಬೇಕಾದರೆ, 
ಸ್ವಲ್ಪ ಶಾಖರೂಪದ ಶಕ್ತಿಯ ಹೀರುವಿಕೆಯ ಅಗತ್ಯತೆಯಿದೆ. ತಟಸ್ಥೀಕರಣ ಉಷ್ಣವನ್ನು 


ಹೀರಿಕೊಂಡು ಅಯಾನೀಕರಣವಾಗುವುದರಿಂದ ತಟಸ್ಥೀಕರಣ ಎಂಥಾಲ್ಲಿಯು 57.3 


ಗಿಂತ ಕಡಿಮೆಯಾಗುತ್ತದೆ. ಅಯಾನೀಕರಣದಲ್ಲಿ ಹೀರಿಕೆಯಾದ ಉಷ್ಣವನ್ನು 


ಅಯಾನೀಕರಣ ಎಂಥಾಲ್ಲಿ ಎನ್ನುತ್ತಾರೆ. 


ಉದಾ: HCOOH) > HCOO, +H) : AH=+1.23 KJ 


(aq) 


208 ರಸಾಯನ ವಿಜ್ಞಾನ 


Nira. 


9 


ಸ್ಥಿತ್ಯಂತರ ಎಂಥಾಲ್ಟಿ (Enthalpy of phase transition) 


ಸ್ಥಿರ ತಾಪಮಾನದಲ್ಲಿ ಒಂದು ಮೋಲ್‌ ಧಾತುವು ಒಂದು ಬಹುರೂಪದಿಂದ 
ಮತ್ತೊಂದು ಬಹುರೂಪಕ್ಕೆ ಸ್ಥಿತ್ಯಂತರ ಹೊಂದುವಾಗ ಆಗುವ ಎ೦ಥಾಲ್ಲಿ 
ಬದಲಾವಣೆಯನ್ನು ಸ್ಥಿತ್ಯಂತರ ಎ೦ಥಾಲ್ಲಿ ಎನ್ನಲಾಗುತ್ತದೆ. 

ಉದಾ: 1. ಒ೦ದು ಮೋಲ್‌ ವಜ್ರವನ್ನು ಒಂದು ಮೋಲ್‌ ಗ್ರಾಫೈಟ್‌ ಆಗಿ 
ಪರಿವರ್ತನೆ ಮಾಡಿದಾಗ ಎಂಥಾಲ್ಲಿ ಬದಲಾವಣೆಯು -1.9kJ ಆಗಿರುತ್ತದೆ. 

4 ಇ C graphite AH=-1.9 kJ 

2. ಒಂದು ಮೋಲ್‌ ಬಿಳಿ ರಂಜಕೆವು ಒಂದು ಮೋಲ್‌ ಕೆಂಪು ರಂಜಕವಾಗಿ 

ಬಹೂರೂಪ ಸ್ಥಿತ್ಯಂತರಗೊಂಡರೆ ಎಂಥಾಲ್ರಿ ಬದಲಾವಣೆಯು 3-184 ೬1೫ ಆಗಿರುತ್ತದೆ. 


ಅ. ಚ್ಟ ಸಿಟ--18.410 


ಉಷ್ಣ ರಾಸಾಯನ ಶಾಸ್ತ್ರದ ನಿಯಮಗಳು 
ದಾ 
ಮೊದಲನೆಯ ನಿಯಮ: “ಧಾತುಗಳಿಂದ ಸಂಯುಕ್ತವು ರಚನೆಯಾದಾಗ 
ಬಿಡುಗಡೆಯಾಗುವ ಉಷ್ಣವು ಅದೇ ಪ್ರಮಾಣದ ಸಂಯುಕ್ತವನ್ನು ಧಾತುಗಳಾಗಿ 
ವಿಭಜಿಸಲು ಬೇಕಾಗುವ ಉಷ್ಣಕ್ಕೆ ಸಮಾನವಾಗಿರುತ್ತದೆ.” 


2H20() ರಿ 2H2(g) ಲ್ಲಿ 3 AH = +571 kJ 
ಎರಡು ಮೋಲ್‌ ದ್ರವರೂಪದ ನೀರನ್ನು ಪಡೆಯುವಾಗ, ಎರಡು ಮೋಲ್‌ 
ಹೈಡ್ರೋಜನ್‌ ಅನಿಲವು ಒಂದು ಮೋಲ್‌ ಆಕ್ಷಿಜನ್‌ದೊಡನೆ ವರ್ತಿಸುತ್ತದೆ. ಆಗ 
571k] ಉಷ್ಣವು ಬಿಡುಗಡೆಯಾಗುತ್ತದೆ. ಎರಡು ಮೋಲ್‌ ದ್ರವ ರೂಪಿ ನೀರನ್ನು 
2 ಮೋಲ್‌ ಹೈಡ್ರೋಜನ್‌ ಹಾಗೂ 1 ಮೋಲ್‌ ಆಕ್ಸಿಜನ್‌ ಆಗಿ ವಿಭಜಿಸಲು 
571 kJ ಉಷ್ಣವನ್ನು ನೀಡಬೇಕಾಗುತ್ತದೆ. 
ಈ ನಿಯಮದಂತೆ ಯಾವುದೇ ರಾಸಾಯನಿಕ ಕ್ರಿಯೆಯ ಉಷ್ಣ ಸಾಸಾಯನಿಕ 


ಸಮೀಕರಣವನ್ನು ತಿರುವು ಮುರುವಾಗಿ ಬರೆಯಬಹುದು. ಮತ್ತು ಹಾಗೆ ಬರೆದಾಗ 
ಎ೦ಥಾಲ್ಲಿಯ ಚಿಹ್ನೆ ಮಾತ್ರ ಬದಲಾಗಿ ಅದರ ಪರಿಮಾಣವು ಮೊದಲಿನಷ್ಟೇ ಇರುತ್ತದೆ. 


ಹೆಸ್ಸನ ಸ್ಥಿರೋಷ್ಟ ಸಂಕಲನ ನಿಯಮ 
(Hess’ Law of Constant Heat Summation) 


“ಒಂದು ರಾಸಾಯನಿಕ ಕ್ರಿಯೆಯ ಒಟ್ಟು ಎಂಥಾಲ್ಲಿಯ ಬದಲಾವಣೆಯ 
ಪ್ರಮಾಣವು ಆ ಕ್ರಿಯೆಯು ಒಂದೇ ಹಂತದಲ್ಲಿ ಅಥವಾ ಹಲವಾರು ಹಂತಗಳಲ್ಲಿ 
ಜರಗಿದರೂ ಸ್ಥಿರವಾಗಿರುತ್ತದೆ.” ಎಂಥಾಲ್ಲಿ ಬದಲಾವಣೆಯು ಆ ಕ್ರಿಯೆಯು ಜರಗಲು 
ಬೇಕಾದ ಸಮಯವನ್ನು ಅವಲಂಬಿಸಿರುವುದಿಲ್ಲ. 


ರಾಸಾಯನಿಕ ಉಷ್ಣಚಲನ ಶಾಸ್ತ್ರ 209 


ವಿವರಣೆ : ಒಂದು ರಾಸಾಯನಿಕ ಕ್ರಿಯೆ ಒಂದೇ ಹಂತದಲ್ಲಿ ಜರಗುತ್ತದೆ 
ಎ೦ದುಕೊಳ್ಳೂಣ. ಅದರ ಎಂಥಾಲ್ಲಿಯ ಬೆಲೆ ಸಟ ಆಗಿರಲಿ. 


ಅದೇ ರಾಸಾಯನಿಕ ಕ್ರಿಯೆ ಎರಡು ಹಂತಗಳಲ್ಲಿ ಜರಗಿದರೆ, ಪ್ರತಿ ಹಂತದ 
ಎಂಥಾಲಿ ಬದಲಾವಣೆಯು ಬೇರೆ ಆಗಿರುತ್ತದೆ. ಮೊದಲ ಹಂತದ ಬದಲಾವಣೆಯು 


AH, ಮತ್ತು ಎರಡನೆ ಹಂತದ ಬದಲಾವಣೆಯು ಸಣ ಆಗಿದ್ದರೆ, 
ಹೆಸ್ಸನ ನಿಯಮದ ಪ್ರಕಾರ "1-೪ +H, 


ಉದಾ: ಕಾರ್ಬನ್‌ ಆಕ್ಸಿಜನ್‌ನೊಂದಿಗೆ ವರ್ತಿಸಿ ಕಾರ್ಬನ್‌ ಡೈ ಆಕ್ಷೆ ಡ್‌ ಅನ್ನು 
ಕೊಡುತ್ತದೆ. ಈ ಕ್ರಿಯೆಯು ಒಂದು ಹಂತದಲ್ಲಿ ಆಗಬಹುದು ಅಥವಾ ಎರಡು 
ಹಂತಗಳಲ್ಲಿ ನಡೆಯಬಹುದು. 


ಒಂದು ಹಂತದಲ್ಲಿ | ಲ್ಯ + O24) ಅಂ ಲಲಿ ತ AH = -393.5 kJ 


ಎರಡು ಹಂತಗಳಲ್ಲಿ : ಮೊದಲ ಹಂತದಲ್ಲಿ ಕಾರ್ಬನ್‌ ಮೊನಾಕ್ಸೈಡ್‌ ಉತ್ಪತ್ತಿ 
ಆಗಿ ತದನಂತರ ಎರಡನೆ ಹಂತದಲ್ಲಿ ಕಾರ್ಬನ್‌ ಡೈಆಕ್ಸೈಡ್‌ ಆಗಿ ಪರಿವರ್ತನೆ 
ಹೊಂದುತ್ತದೆ. 


ಲ್ಕ ಷೊ ೨೦೩) ಜ್‌ ಲಲಿ AH, =-—110.0KkJ 
CO) +1024) ಕಾ CO2) AH, = —283.5 kJ 
“AH =AH, + AH, =-110.0 +(-283.5) = —393.5 kJ 
ಎರಡು ಹಂತಗಳಲ್ಲಿ ಕ್ರಿಯೆಯು ಜರುಗಿದಾಗ ಒಟ್ಟು ಎಂಥಾಲ್ಲಿಯ ಪ್ರಮಾಣವು 
-393.5 kJ ಆಗಿದ್ದು ಇದು ಒಂದೇ ಹಂತದಲ್ಲಿ ಜರಗಿದ ಕ್ರಿಯೆಯ ಎಂಥಾಲ್ಲಿಯಷ್ನೇ 
ಆಗಿರುತ್ತದೆ. 
ಹೆಸ್ತನ ನಿಯಮದ ಉಪಯುಕ್ತತೆ 
ಖೆ ಹೆಸ್ಸನ ನಿಯಮದಿಂದ ಬಹಳ ನಿಧಾನವಾಗಿ ಜರಗುವ ಕ್ರಿಯೆಗಳ ಎಂಥಾಲ್ಪಿ 
ಬದಲಾವಣೆಯನ್ನು ಕಂಡುಹಿಡಿಯಬಹುದು. ಉದಾ: ಕಬ್ಬಿಣಕ್ಕೆ ತುಕ್ಕು ಹಿಡಿಯುವಿಕೆ. 


2. ಈ ನಿಯಮದ ಸಹಾಯದಿಂದ ಪ್ರಾಯೋಗಿಕವಾಗಿ ನಿರ್ಧರಿಸಲಾಗದ 
ಎಂಥಾಲ್ಟಿಗಳನ್ನು ಲೆಕ್ಕ ಮಾಡಬಹುದು. ಉದಾ: ಕಾರ್ಬನ್‌ ಮೊನಾಕ್ಸೈಡ್‌ನ 
ರೂಪಣೆಯ ಎಂಥಾಲ್ಲಿಯನ್ನು ಪ್ರಾಯೋಗಿಕವಾಗಿ ಕಂಡು ಹಿಡಿಯಲಾಗುವುದಿಲ್ಲ. 
ಆದರೆ ಹೆಸನ ನಿಯಮವನ್ನು ಅನುಸರಿಸಿ ಅದನ್ನು ಕಂಡು ನಿರ್ಧರಿಸಬಹುದು. 


3 ಉಷ್ಣ ರಾಸಾಯನಿಕ ಸಮೀಕರಣಗಳನ್ನು ಸಂಕಲಿಸಬಹುದು ಅಥವಾ 
ವ್ಯವಕಲಿಸಬಹುದು. 


210 ರಸಾಯನ ವಿಜ್ಞಾನ 


ಬಿಡಿಸಿದ ಉದಾಹರಣೆಗಳು 


1. 300K ತಾಪದಲ್ಲಿ ಒಂದು ಮೋಲ್‌ ಆದರ್ಶ ಅನಿಲವು 204m ಗಾತ್ರಕ್ಕೆ 
ಸಮೋಷ್ಟ್ಣವಾಗಿ ಹಿಗ್ಗಿದಾಗ ಉಂಟಾಗುವ ಗರಿಷ್ಠ ಯಾಂತ್ರಿಕ ಕೆಲಸವನ್ನು ಲೆಕ್ಕಹಾಕಿ. 
ಯಾಂತ್ರಿಕ ಕೆಲಸ 


W =-2.303 nRT log ಸ 
| 


೧52, T=300K, R= 8.31 JK! mol! 

VY =20dm’, V,=60dm 

W =-2.303%2 mol x8,34 JK”! mol !x300K 
0 dm 

20 dm” 

=—2.303xX2x8.314x 300x10g 3 

=—2.303x 600x8.314x0.47717 

ಎ -5481.061 

=—5481kJ 


108 


2. ಒಂದು ಮೋಲ್‌ ಆದರ್ಶ ಅನಿಲವು 300K ತಾಪದಲ್ಲಿ 14m” ಗಾತ್ರದಿಂದ 20687 
ಗಾತ್ರಕ್ಕೆ ಸಮೋಷ್ಟವಾಗಿ ಹಿಗ್ಗಿದರೆ ಮಾಡುವ ಗರಿಷ್ಠ ಯಾಂತ್ರಿಕ ಕೆಲಸವನ್ನು ಕಂಡು 
ಹಿಡಿಯಿರಿ. 


ಯಾಂತ್ರಿಕ ಕೆಲಸ W=-2303nRT le 


3 
= —2.303%1 mol x8.314 JK”! mol x300 Kxlog ಸ 
m 


=—2.303x8.314 x 300 x1.3010 
=—7473.12 J 
=—7.473 ಟಿ 


3. ಒಂದು ಮೋಲ್‌ ಆದರ್ಶ ಅನಿಲವು 170" ತಾಪದಲ್ಲಿ 506.5 kPa ಒತ್ತಡದಿಂದ 


101.3kPa ಒತ್ತಡಕ್ಕೆ ಸಮೋಷ್ಟವಾಗಿ ಹಿಗ್ಗಿದಾಗಿನ ಗರಿಷ್ಠ ಯಾಂತ್ರಿಕ ಶಕ್ತಿಯನ್ನು 


ಕಂಡು ಹಿಡಿಯಿರಿ. 
W =-2.303 nRT jog 
P, 


n=3 mol, 1: : ೭.314 JK”! mol’, P,=506.SkPa, P, =101.3kPa 


ರಾಸಾಯನಿಕ ಉಷ್ಣಚಲನ ಶಾಸ್ತ್ರ 211 


T=177°C =(177 +273) = 450K 


W = —2.303x3 molx8.314 JK” mol x450K log 


4. 


506.5kPa 
101.3kPa 
=—2.303x 3x8.314x 450x log 5 

=—2.303x 3x8.314x 450x 0.6990 J 
=—18068.2 ) 

= —18.068 kJ 


ಎರಡು ಮೋಲ್‌ ಆದರ್ಶ ಅನಿಲವು ೫c ತಾಪದಲ್ಲಿ ಸ್ಥಿರೋಷ್ಣವಾಗಿ 
ವ್ಯಾಕೋಚನಗೊಂಡಾಗ ಅದರ ತಾಪವು -2೫೦ ಗೆ ಇಳಿಯುತ್ತದೆ. ಈ ಬದಲಾವಣೆಯ 
ಅತ್ಯಧಿಕ ಯಾಂತ್ರಿಕ ಕೆಲಸವನ್ನು ಲೆಕ್ಕಹಾಕಿ. 
(ದತ್ತ: ಮೋಲಾರ್‌ ಉಷ್ಣಧಾರಕತೆ ಎ12.471/1301) 

W=-ncC,(1-T) 

n=2 mol 

ಲೈ =12.47] mol 

ZT =340K, T=253K 


W =—2 mol x12.47 J mol (303-253 K 
=—1247J 


ದತ್ತ: CH, +7029 — 6C024) +3H20) 

“. AH = —3264.6 kJ 
ಈ ಸಮೀಕರಣದಲ್ಲಿ 816.15 k] ಉಷ್ಣವನ್ನು ಪಡೆಯಲು ಎಷ್ಟು ತೂಕದ ಬೆಂಜೀನ್‌ 
ಅನ್ನು ದಹಿಸಬೇಕು? 
ಬೆಂಜೀನ್‌ನ ಗ್ರಾಮ್‌ ಮೋಲಾರ್‌ ರಾಶಿ : 12x6+1x6=787ಗಾಂ 
3264.6 k] ಉಷ್ಣವು ಬಿಡುಗಡೆಯಾಗಬೇಕಾದರೆ 78 ಗ್ರಾಂ ಬೆಂಜೀನ್‌ 
ದಹಿಸಬೇಕು. ಅಂದರೆ 816.151 ಉಷ್ಣವು ಬಿಡುಗಡೆಯಾಗಬೇಕಾದರೆ 


78 
3264.6 


ದಹಿಸಬೇಕಾದ ಬೆಂಜೀನ್‌ನ ರಾಶಿ 816.5 = 19.5 ಗ್ರಾಂ. 


6. ಸ್ಥಿರಗಾತ್ರದ ಇಥೀಲಿನ್‌ ಅನಿಲದ ದಹನ ಕ್ರಿಯಾ ಎಂಥಾಲ್ಲಿಯು 300 ಓ ತಾಪಮಾನದಲ್ಲಿ 


-1339.55 J ಆಗಿದ್ದರೆ, ಇದರ ಬೆಲೆಯನ್ನು ಸ್ಥಿರ ಒತ್ತಡದಲ್ಲಿ ಕಂಡು ಹಿಡಿಯಿರಿ. 


AH =AE + RTAn 
212 ರಸಾಯನ ವಿಜ್ಞಾನ 


CH) * 302) > 2C02,) *2ಗ,ಲ) 
“AE =—1339.55 kJ 
An = ಅನಿಲರೂಪಿಉತ್ಪನ್ನಗಳ ಒಟ್ಟು ಮೋಲ್‌ಗಳು - ಅನಿಲರೂಪಿ ಪ್ರತಿವರ್ತಕಗಳ 


ಒಟ್ಟುಮೋಲ್‌ಗಳು 
=2-4=-2 
“AH = -—1339.55 + 0.008314 x 300x (—2) 
=—1339.55—4.99 
=]1344.54 kJ 


7. ಸೋಡಿಯಮ್‌ ಹೈಡ್ರಾಕ್ಸೈಡ್‌ ಮತ್ತು ಫಾರ್ಮಿಕ್‌ ಆಮ್ಲಗಳ ತಟಸ್ಥೀಕರಣ ಎಂಥಾಲ್ಲಿಯು 
-56.05 kJ ಆಗಿದ್ದಲ್ಲಿ, ಫಾರ್ಮಿಕ್‌ ಆಮ್ಲದ ಅಯಾನೀಕರಣ ಎಂಥಾಲ್ಪಿಯನ್ನು 
ಕಂಡುಹಿಡಿಯಿರಿ. 

ದತ್ತ: HCOOH + NaOH > HCOONa + H,O 
“AH =-56.04 kJ 


ಬೇಕಾಗಿರುವುದು: 1೮೦೦೪ => 1೮೦೦- +H* ; AH=? 
ವಿಧಾನ: HCOOH + Na‘ -೦- > 10೮೦೦- - ಜ**- 1,೦ 


HCOOH) + OH) > HCOOG) + H20) 


; AH=-56.04kJ ....(1) 


ಚ +0HG) > HOLy : AH=-5730 ....2) 


ಈಗ ಸಮೀಕರಣ (2) ನ್ನು ತಿರುವು ಮುರುವು ಮಾಡಿ ಸಮೀಕರಣ (1) ಕ್ಲ 
ಕೂಡಿಸೋಣ 
HCOOH) 3 3 OH) ar H20(1 >HCOO) ತೆ 11)ಲ) +H 


;AH = -56.04 + 57.3 kJ 
= +1.26k] 


(aq) * OH) 


HCOOH () > HCOO +H" ..AH=+1.26kJ 


ಫಾರ್ಮಿಕ್‌ ಆಮ್ಲದ ಅಯಾನೀಕರಣ ಎಂಥಾಲ್ಲಿ ಸAಗH=+1.26K]. 
Ty ಕಾರ್ಬನ್‌. 'ಡೈಆಕ್ಸೈ ಡ್‌, ನೀರು ಮತ್ತು ಇಧಿಲೀನ್‌ಗಳ ರೂಪಣೆಯ ಎಂಥಾಲ್ಲಿಗಳು 
ಅನುಕ್ರಮವಾಗಿ" -393.5 KJ, - 286.2) ಮತ್ತು +52.0 kJ ಆಗಿರುತ್ತವೆ. 
ಇಥಿಲೀನ್‌ನ ದಹನ ಕ್ರಿಯಾ ಎಂಥಾಲ್ಲಿಯನ್ನು ಲೆಕ್ಕಹಾಕಿರಿ. 


ದತ್ತ: ಲ್ಭ” ಹ ಇ C01) . ; AH=-3935k] ....1) 


ರಾಸಾಯನಿಕ ಉಷ್ಣಚಲನ ಶಾಸ್ತ್ರ 213 


2C(s) + 211.() ಇಸಾ ೧1) ಎ AH = +52 kJ ಒತ್ತಾ (3) 


ನಿರ್ಧರಿಸಬೇಕಾಗಿರುವುದು: 

CH4(g) + 3024) > 20೦) * 2H20) ; AH =? 
ಸಮೀಕರಣ (1) ಮತ್ತು (2) ನ್ನು 2 ರಿಂದ ಗುಣಿಸಿ ಸಮೀಕರಣ (3) ನ್ನುತಿರುವು 
ಮರುವುಗೊಳಿಸಿ ಕೂಡಿಸಿದಾಗ - 

2C (5) * 202g) * 2H2(g) + C2H4(g) > 

2C02) + 2H20() + 2C() * 2H2() 
~~ AH=(—393.5x2)+(-286.2x2)-52 kJ 
೦ + 302) > 2C02) + 2H20) AH=-141480 KJ 


9. ಕೆಳಗಿನ ದತ್ತದಿಂದ ಅಸಿಟಿಕ್‌ ಆಮ್ಲದ ರೂಪಣೆಯ ಎಂಥಾಲ್ಲಿಯನ್ನು ನಿರ್ಧರಿಸಿ. 
Cs) ಚೀ ಲಿ ಹತಾ CO) ಸ್‌ AH =-—393.7k].... (1) 


| 
H2(g + 3೦2೪ ಹಾ H20() ಸ AH = -285.8kJ.... (2) 


CH;COO0Hy + 202) > 20೦) + 3H20( 
;AH=-873k)....(3) 
ಕಂಡುಹಿಡಿಯಬೇಕಾಗಿರುವುದು: 
2C() *೦ಲ್ಟಿ * 2H2(g) > CH;COOH) AH =? 
ಸಮೀಕರಣ (1) ಮತ್ತು (2)ನ್ನು 2 ರಿಂದ ಗುಣಿಸಿ, 


2C() ¥ 202(4) + 2H2) * O02) = 2002) + 2H20) 
AH = —(393.7x2 + 285.8x2]k] ....(3) 
2C() * 302(¢) + 2H2) > 2C02) + 2H20() 
AH = —[(787.4 + 571.6] kJ 
2C(s) + 2H2() ದಾ 2ಲಲಿ + 2ಗ೦್ಟೀಿ) 
(ಕಿಸ ಒಂ ರ್ಸ್ಸ್ಟಲ್ಸಫಫ್ಪಲ್ಪಆಟಆಫ ಹ್ಮ್‌ (4) 
ಸಮೀಕರಣ (3)ನ್ನು ತಿರುವು ಮುರುವಾಗಿಸಿ (4)ಕ್ಕೆ ಕೂಡಿಸಿ, 
2C() + 2H2) + 3024) + 2C02() + 3H20) = 
CH;COOH() + 203) + 2C02,) + 3H20() 


AH =[-1359 +873]kJ 
2C(s) hg 2H) ಡೇ ಲಿ ee 3 CH,COO0OH) ಸ್ಯಾ AH ಷಾ —486 kJ 
214 ರಸಾಯನ ವಿಜ್ಞಾನ 


10. ಲನ ರೂಪಣೆಯ ಎಂಥಾಲ್ಪಿಯನ್ನು ಕಂಡುಹಿಡಿಯಿರಿ. 


ದತ್ತ: ಕಾರ್ಬನ್‌, ಸಲ್ಫರ್‌ ಮತ್ತು ಲಶ್ಮೀ ಗಳ ದಹನಕ್ರಿಯಾ ಎಂಥಾಲ್ಲಿಗಳು 


ಕ್ರಮವಾಗಿ -393.6k], -298.7 ಹಾಗೂ -1109k] ಆಗಿರುತ್ತವೆ. 
ಕ್ರಮ: 


Cs) ತ ಲಿ ಜಾ (ಲಿ ; ಡಿ] ಎ--394.6ಟೆ.... (1) 
5) ತ್‌ ಲ್ಲಿ ಹಾ SO) 4 AH = -298.7 ಟಿ.... (2) 
CS + 3024) ಜಾ CO) ಕ್ಕೆ 25024) ;AH =-1109kJ....(3) 


ಸಮೀಕರಣ (2) ನ್ನು 2 ರಿಂದ ಗುಣಿಸಿ ಮತ್ತು ಸಮೀಕರಣ (1) ಕ ಕೂಡಿಸಿ 


ಗ) 


C() * O02) * 25s) * 2026) > CO) + 2502) 
H = -[394.6 + 2x 298.7] kJ 
Cs) * 25) + 3024) > CO) + 2502) 
; AH = —[394.6 + 597.4] kJ 
Cs) + 25) * 3024) > CO2g) + 2502) 
‘AH =-992kJ....(4) 


ಸಮೀಕರಣ (3) ರನ್ನು ತಿರುವು ಮುರುವಾಗಿಸಿ (4) ಕ್ಕೆ ಕೂಡಿಸಿ 


Cs) | 25(5) 3 ತಟ್ಟಿ) ಹ್‌ ಲಿಲಿ ಸ್ಯ 25024) pe 


CS) + ತಲ್ಲ + CO) 1. ಬಿಲ್ಲಿ 


‘AH ಎ -9924 110 kJ 
ಲ್ಕ ಇ 25(5) — (ಬ) ‘AH =-+117.0kJ 


L ಒಂದು ಅಂಕದ ಪ್ರಶ್ನೆಗಳು 

1. ವ್ಯೂಹ ಎಂದರೇನು? 

«A ಎಂಥಾಲ್ಲಿ ಮತ್ತು ಆಂತರಿಕ ಶಕ್ತಿ ಇವುಗಳ ನಡುವಿನ ಸಂಬಂಧವನ್ನು ಬರೆಯಿರಿ. 
3, ಸಮತಾಪ ಕ್ರಿಯೆಗೆ ಒಂದು ಸೂಕ್ತ ಉದಾಹರಣೆ ಕೊಡಿ. 
4 


ಸ ಅಂತರುಷ್ಣಕ. ಮತ್ತು ಬಹಿರುಷ್ಣಕ' ಕ್ರಿಯೆಗಳಿಗೆ ಒಂದೊಂದು ಉದಾಹರಣೆ 
ಕೊಡಿ. 


5, “ಹೆಸ ಸನ ನಿಯಮವನ್ನು ಬರೆಯಿರಿ. 


ರಾಸಾಯನಿಕ ಉಷ್ಣಚಲನ ಶಾಸ್ತ್ರ 215 


ವ್ಯಾಖ್ಯಿಸಿರಿ: 
ರೂಪಣಾ ಎಂಥಾಲ್ಪಿ 
ತಟಸ್ಥೀಕರಣ ಎಂಥಾಲ್ಟಿ 
ಸ್ಥಿತ್ಯಂತರ ಎಂಥಾಲ್ಟಿ 

4. ದಹನಕ್ರಿಯಾ ಎಂಥಾಲ್ಲಿ 
ಒಂದು ಮೋಲ್‌ ಬೆಂಜೀನ್‌ ಅನ್ನು ಸಂಪೂರ್ಣವಾಗಿ ದಹಿಸಿದಾಗ 3264 ಟಿ 
ಉಷ್ಣವು ಬಿಡುಗಡೆ ಆಗುತ್ತದೆ. ಇದರ ಉಷ್ಣರಾಸಾಯನಿಕ ಸಮೀಕರಣವನ್ನು 
ಬರೆಯಿರಿ. 
ಹೈಡ್ರೋಜನ್‌ ಕ್ಲೋರೈಡ್‌ ಮತ್ತು ಹೈಡ್ರೋಜನ್‌ ಫ್ಲೂರೈಡ್‌ಗಳ ಶಿಷ್ಟ ರೂಪಣಾ 
ಎಂಥಾಲ್ಪಿಗಳು ಕ್ರಮವಾಗಿ -92.3 k ಮತ್ತು 268.6 ಟಿ ಆಗಿರುತ್ತವೆ. ಇವುಗಳಲ್ಲಿ 
ಯಾವುದು ಹೆಚ್ಚು ಸ್ಥಿರ) 


ಅ 


೧೮ 


. ದುರ್ಬಲ ಆಮ್ಲವು ತಟಸ್ಥೀಕರಣಗೊಂಡಾಗ ಬಿಡುಗಡೆ ಆಗುವ ಉಷ್ಣವು 


57.3 k]ಗಿಂತ ಕಡಿಮೆ ಆಗಿರುತ್ತದೆ. ಏಕೆ? 


- ಸ್ಥಿತ್ಯವಲಂಬಿ ಪರಿಮಾಣಕ್ಕೆ ಒಂದು ಉದಾಹರಣೆ ಕೊಡಿ. 
. ಓ೦ದು ಮೋಲ್‌ ಆದರ್ಶ ಅನಿಲವು ಸ್ಥಿರೋಷ್ಟ ಹಿಗ್ಗುವಿಕೆ ಹೊಂದಿದಾಗ 


ಆಗುವ ಯಾಂತ್ರಿಕ ಕೆಲಸ ತಿಳಿಸುವ ಸಮೀಕರಣವನ್ನು ಬರೆಯಿರಿ. 


. ಕೆಂಪು ರಂಜಕವು ಬಿಳಿ ರಂಜಕಕ್ಕಿಂತ ಸ್ಥಿರವಾಗಿರುತ್ತದೆ. ಏಕೆ? 


11. ಎರಡು ಅಂಕದ ಪ್ರಶ್ನೆಗಳು 


ೈ 
2, 


3. 


AH ಮತ್ತು AUಗಳ ನಡುವಿನ ಸಂಬಂಧವನ್ನು ರೂಪಿಸಿ. 

ಪ್ರಬಲ ಆಮ್ಲವನ್ನು ಪ್ರಬಲ ಪ್ರತ್ಯಾಮ್ಲದೊಡನೆ ತಟಸ್ಥೀಕರಣಗೊಳಿಸಿದಾಗ 
ಉಂಟಾಗುವ ಎಂಥಾಲ್ಪಿ ಬದಲಾವಣೆ ಸ್ಥಿರವಾಗಿರುತ್ತದೆ. ಉದಾಹರಣೆ ಕೊಡಿ. 
ಒಂದು ಮೋಲ್‌ ಮದ್ಯಸಾರ (ethyl alcohol) ವನ್ನು ಸಂಪೂರ್ಣವಾಗಿ 
ದಹಿಸಿದಾಗ 13681 ಉಷ್ಟವು ಬಿಡುಗಡೆ ಆಗುತ್ತದೆ. 41017 ಉಷ್ಣವು 
ಬಿಡುಗಡೆ ಆಗಲು ಎಷ್ಟು ಮದ್ಯಸಾರವನ್ನು ದಹಿಸಬೇಕು? 


[ಸೂಚನೆ: CHs;OH, + ತಲ್ಲ) ಇಜ್ಜಿ 205) fr 3H204) ;AH =—1368kJ ] 


4. 
೨. 


ಲೆವಾಸಿಯೆ-ಲ್ಯಾಪ್ಲೇಸ್‌ ನಿಯಮವನ್ನು ಬರೆಯಿರಿ. 

ಹೆಸ್ಸನ ನಿಯಮವನ್ನು ಸೂಕ್ತ ಉದಾಹರಣೆಯೊಂದಿಗೆ ನಿರೂಪಿಸಿ. | 
0.1 ಮೋಲ್‌ ಸಾರದ 100088 ಹೈಡ್ರೋಕ್ಲೋರಿಕ್‌ ಆಮ್ಲವನ್ನು 0.1 ಮೋಲ್‌ 
ಸಾರದ 100087 ಸೋಡಿಯಮ್‌ ಹೈಡ್ರಾಕ್ಸೈಡ್‌ಗೆ ಹಾಕಿದಾಗ 0.57 k] ಉಷ್ಣವು 
ಬಿಡುಗಡೆ ಆಗುತ್ತದೆ. ಈ ಕ್ರಿಯೆಯ ತಟಸ್ಥೀಕರಣ ಎಂಥಾಲ್ಲಿಯೆಷ್ಟು? 


(ಉತ್ತರ: -57.0ಟ1] 


7. 5 ಮೋಲ್‌ ಆದರ್ಶ ಅನಿಲವೊಂದು 300 ಹ, ಸಮತಾಪದಲ್ಲಿ 16೫ ಗಾತ್ರದಿಂದ 


10 dm” ಗಾತ್ರಕ್ಕೆ ಹಿಗ್ಗಿದಾಗ ಉಂಟಾಗುವ ಯಾಂತ್ರಿಕ ಕೆಲಸವನ್ನು ಲೆಕ್ಕಮಾಡಿ. 
[R=8.314JK" ॥1017'1[ಉತ್ತರ: -28.72 kJ] 


216 ರಸಾಯನ ವಿಜ್ಞಾನ 


8. 5 ಮೋಲ್‌ ಆದರ್ಶ ಅನಿಲವೊಂದು ಸ್ಥಿರೋಷ್ಟವಾಗಿ ಹಿಗ್ಗಿದಾಗ ಅದರ 


ತಾಪಮಾನವು 300% ಯಿಂದ 2008 ಗೆ ಇಳಿಯುತ್ತದೆ. ಲಯ ಬೆಲೆ 
12.471%-' 71017 ಆಗಿದ್ದಲ್ಲಿ ಈ ಕ್ರಿಯೆಯಲ್ಲಿ ಅತ್ಯಧಿಕ ಯಾಂತ್ರಿಕ ಕೆಲಸವನ್ನು 
ಲೆಕ್ಕಮಾಡಿರಿ. (ಉತ್ತರ: -6.235 kJ] 


9. ಸ್ಥಿರಗಾತ್ರದ ಇಥಿಲೀನ್‌ ಅನಿಲವು 300% ತಾಪಮಾನದಲ್ಲಿ ದಹಿಸಿದಾಗ 


ಉಂಟಾಗುವ ಎಂಥಾಲ್ಟಿ ಬದಲಾವಣೆ -1339.55 k] ಆಗಿರುತ್ತದೆ. ಸ್ಥಿರ ಒತ್ತಡದ 
ಸ್ಥಿತಿಯಲ್ಲಿ ಎಂಥಾಲ್ಪಿ ಬದಲಾವಣೆ ಕಂಡು ಹಿಡಿಯಿರಿ. [ಉತ್ತರ: -1344.5 KJ] 


111. ನಾಲ್ಕು ಅಂಕದ ಪ್ರಶ್ನೆಗಳು 


. 


ಕೆಳಗೆ ನೀಡಿರುವ ಮಾಹಿತಿಯಿಂದ ಮದ್ಯಸಾರದ ರೂಪಣಾ ಎಂಥಾಲ್ಲಿಯನ್ನು 
ನಿರ್ಧರಿಸಿ. 


ಲೈ ಣೆ ಲಿ ಡಿ ಲಲಿ p AH = -393.5 kJ 
| 
H2() ಚ್ಟ ೩೪) ರಾ H20 AH = -285.8kJ 


C,HsOH, ಣೇ ತಲ್ಲ) 2 2002) ತೆ 311೦) : AH =—1367 kJ 


[ಉತ್ತರ: -277.4 ಆ] 


. ದ್ರವರೂಪಿ ಬೆ೦ಜೀನ್‌ನ ರೂಪಣೆಯ ಎಂಥಾಲ್ಲಿಯನ್ನು ಕೆಳಗೆ ನೀಡಿರುವ 


ಮಾಹಿತಿ ಉಪಯೋಗಿಸಿ ಲೆಕ್ಕಹಾಕಿರಿ. 


Hg) +5024) > B20) ;AH = 285.9 0 


[ಉತ್ತರ: ೬45.91] 
ಸಲ್ಫರ್‌ ಡೈಆಕ್ಸೈಡ್‌ ಮತ್ತು ನೀರು ಇವುಗಳ ರೂಪಣೆಯ ಎಂಥಾಲ್ಲಿ ಕ್ರಮವಾಗಿ 
-296.9 kJ ಮತ್ತು -286.2 kJ ಆಗಿರುತ್ತದೆ. ಸಲ್ಪರ್‌ ಡೈಆಕ್ಸೈಡ್‌ನ ದಹನ 
ಕ್ರಿಯಾ ಎಂಥಾಲ್ಲಿಯು -98.3k] ಆಗಿದ್ದು ಅದರ ದ್ರಾವಕ ಎಂಥಾಲ್ಲಿಯು 
-130.9ಟ ಆಗಿದ್ದಲ್ಲಿ, ಸಲ್ಫ್ಯೂರಿಕ್‌ ಆಮ್ಲದ ರೂಪಣೆಯ ಎಂಥಾಲ್ಲಿಯನ್ನು 
ಕಂಡುಹಿಡಿಯಿರಿ. 

(ಉತ್ತರ: -811.7 kJ] 


ರಾಸಾಯನಿಕ ಉಷ್ಣಚಲನ ಶಾಸ್ತ್ರ 217 


4, ಅಸಿಟಿಕ್‌ ಆಮ್ಲ, ಕಾರ್ಬನ್‌ ಡೈಆಕ್ಸೈಡ್‌ ಹಾಗೂ ನೀರು ಇವುಗಳ ರೂಪಣೆಯ 
ಎಂಥಾಲ್ರಿಗಳು ಕ್ರಮವಾಗಿ -486 kJ, -394 ಟೆ ಹಾಗೂ -286 ಟೆ ಆಗಿರುತ್ತವೆ. 
ಅಸಿಟಿಕ್‌ ಆಮ್ಲದ ದಹನಕ್ರಿಯಾ ಎಂಥಾಲ್ಲಿಯನ್ನು ಕಂಡುಹಿಡಿಯಿರಿ. 

(ಉತ್ತರ: -874 ಟಿ] 

5. ಕಾರ್ಬನ್‌ ಡೈಆಕ್ಸೈಡ್‌, ದ್ರವರೂಪಿ ನೀರು ಹಾಗೂ ಇಧಿಲೀನ್‌ ಅನಿಲ 

ಇವುಗಳ ರೂಪಣಾ ಎಂಥಾಲ್ಲಿಗಳು ಕ್ರಮವಾಗಿ -393.5 kJ, - 286.2 ಟೆ ಹಾಗೂ 


+52 k] ಆಗಿರುತ್ತದೆ. ಇಥಿಲೀನ್‌ ಅನಿಲದ ದಹನ ಕ್ರಿಯಾ ಎಂಥಾಲ್ಟಿಯನ್ನು 


ಕಂಡುಹಿಡಿಯಿರಿ. . (ಉತ್ತರ: -1411ಟ) 
6. ಕೆಳಗೆ ಕೊಟ್ಟಿರುವ ಮಾಹಿತಿಯಿಂದ ನುಸಿ ಗುಳಿಗೆ (naphthalene) ಯ ರೂಪಣಾ 
ಎಂಥಾಲ್ಪಿಯನ್ನು ಕಂಡುಹಿಯಿರಿ. 


ಓಸಿ kg ಲ್ಲಿ) ತಾತ ಲಿಲ್ಲಿ AH = —393.9 kJ 
| 
H2() ಣೆ 3೦2೪ 4 H20) ; AH =-—285.9 kJ 
Ci0Hss) ತ್ಯೆ 12೦ ಕಿ 10೦೦ + 4H20(,) ’ AH =—5142.14 kJ 


[ಉತ್ತರ: = 463.5411] 


Ou 


218 ರಸಾಯನ ವಿಜ್ಞಾನ 


ಅಧ್ಯಾಯ 11 
ರಾಸಾಯನಿಕ ಸಮಸ್ಥಿ ತ್ರಿ 


ಕ್ರಿಯಾವೇಗ (Rate of reaction) 

ರಾಸಾಯನಿಕ ಕ್ರಿಯೆಯು ಜರುಗುವಾಗ ಯಾವುದಾದರೊಂದು ಪ್ರತಿಕಾರಕ ಅಥವಾ 
ಉತ್ಪನ್ನದ ಸಾರತೆಯು, ಕಾಲದೊಂದಿಗೆ ಯಾವ ದರದಲ್ಲಿ ಬದಲಾಗುವುದೊ ಅದನ್ನು 
ಕ್ರಿಯಾವೇಗ ಎನ್ನುತ್ತಾರೆ. 

ಅತ್ಯಲ್ಪಕಾಲ ಯಲ್ಲಿ, ಪ್ರತಿಕಾರಕ ಅಥವಾ ಉತ್ಪನ್ನದ ಸಾರತೆಯು ಉಂಯಷ್ಟು 
ಬದಲಾಗಿದೆಯೆಂದು ಭಾವಿಸಿದರೆ, 

ಕಿಯಾವೇಗ ಇ ೫ ತ 

ತ್‌ dt 

ಕಾಲಕಳೆದಂತೆ ಪ್ರತಿಕಾರಕದ ಸಾರತೆ ಕಡಿಮೆಯಾಗುವುದೆಂದು ಯಣ ಚಿಹ್ನೆ (-) 
ತೋರಿಸಿದರೆ ಉತ್ಪನ್ನದ ಸಾರತೆ ಹೆಚ್ಚಾಗುವುದೆಂದು ಧನ ಚಿಹ್ನೆ 4) ತೋರಿಸುತ್ತದೆ. 


”. ಕಿಯಾವೇಗದ ಮಾನಗಳು mಂldm” 57 


ಕ್ರಿಯಾವೇಗದ ಮೇಲೆ ಪ್ರಭಾವ ಬೀರುವ ಅಂಶಗಳು 
ಎಲ್ಲ ಕ್ರಿಯೆಗಳ ವೇಗ ಒಂದೇ ಆಗಿರುವುದಿಲ್ಲ. ಒಂದೇ ಕ್ರಿಯೆಯು ಬಾಹ್ಯ ಅಥವಾ 

ಆಂತರಿಕ ಸ್ಥಿತಿಗಳನ್ನವಲಂಬಿಸಿ ನಿಧಾನವಾಗಿಯೋ ಅಥವಾ ಶೀಘ್ರವಾಗಿಯೋ 

ಜರಗಬಹುದು. ಕ್ರಿಯೆಯ ವೇಗದ ಮೇಲೆ ಪರಿಣಾಮ ಬೀರುವ ಕೆಲವು ಅಂಶಗಳನ್ನು 
ಗಮನಿಸೋಣ. 

1. ಪ್ರತಿವರ್ತಕಗಳ ಸಾರತೆ (ಅನಿಲಗಳಾದರೆ, ಆಂಶಿಕ ಒತ್ತಡ): ಪ್ರತಿವರ್ತಕಗಳ ಸಾರತೆ 
ಹೆಚ್ಚಿದಂತೆ ಕ್ರಿಯಾವೇಗ ಹೆಚ್ಚುತ್ತದೆ. ಸಾರತೆ ಮತ್ತು ಕ್ರಿಯಾ ವೇಗಗಳ ಸಂಬಂಧವನ್ನು .: 
ರಾಶಿಕ್ರಿಯಾ ನಿಯಮ ರೂಪಿಸುತ್ತದೆ. ಪ್ರತಿವರ್ತಕಗಳು ಅನಿಲಗಳಾದರೆ, ಅವುಗಳ 
ಆಂಶಿಕ ಒತ್ತಡಗಳನ್ನು ಸಾರತೆಯೆಂದು ಪರಿಗಣಿಸಬೇಕು. 

2. ಕ್ರಿಯೆ ನಡೆಯುವ ತಾಪ: ತಾಪವು ಹೆಚ್ಚಿದಂತೆ ಕ್ರಿಯಾವೇಗ ಹೆಚ್ಚುತ್ತದೆ. ತಾಪವನ್ನು 
10 ಡಿಗ್ರಿಗಳಷ್ಟು ಏರಿಸಿದರೆ ಕ್ರಿಯಾವೇಗವು ಇಮ್ಮಡಿಯಾಗುತ್ತದೆ ಅಥವಾ ಅದಕ್ಕಿಂತ 
ಹೆಚ್ಚು ವೃದ್ಧಿಸುತದೆ. ೬,'೦ನಲ್ಲಿ ಕ್ರಿಯಾವೇಗ ಸ್ಥಿರಾಂಕವು ಓ, ಆಗಿದ್ದು, ಹತ್ತು 
ಡಿಗ್ರಿಗಳಷ್ಟು ಅಧಿಕ ತಾಪ (ಅಂದರೆ (೮. 10?0)ದಲ್ಲಿ ಕ್ರಿಯಾವೇಗ ಸ್ಥಿರಾಂಕವು 


ರಾಸಾಯನಿಕ ಸಮಸ್ಥಿತಿ 219 


£) ಆಗಿದ್ದರೆ, ಅವುಗಳ ನಡುವಣ ಅನುಪಾತವು ರ್ದ್ನ್ಹಾ ರಾ ಕ2-ತಿ ಆಗಿರುತ್ತದೆ. 


ಇದನ್ನು ಕ್ರಿಯೆಯ ತಾಪ ಗುಣಾಂಕ (temperature ಸ ಎನ್ನ! ಲಾಗುತ್ತದೆ. 
ಸ ವೇಗದರ್ಧಕದ ಉಪಸ್ಥಿತಿ : ಧನವೇಗವರ್ಧಕವನ್ನು ಉಪಯೊಳಿಸ60 ಕ್ರಿಯೆಯ 
ವೇಗ ಗಣನೀಯವಾಗಿ ಹೆಚ್ಚುತ್ತದೆ೦ಬುದನ್ನು ನಾವು ಈಗಾಗಲೇ ತಿಳಿದಿದ್ದೇವೆ. 
ಉದಾ: ಪೊಟ್ಯಾಸಿಯಮ್‌ ಕ್ಲೋರೈಡಿನ ಉಷ್ಣ ವಿಭಜನೆ ಮಾಡುವಾಗ ಮ್ಯಾಂಗನೀಸ್‌ 
ಡೈಲಕ್ಷೆ ಡ್‌ ವೇಗವರ್ಧಕವನ್ನು ಸೇರಿಸಿದರೆ, ಅದು ಧನ ವೇಗವರ್ಧಕವಾಗಿ ವರ್ತಿಸಿ 
ಕ್ರಿಯಾವೇಗವನ್ನು ಹೆಚ್ಚಿಸುತ್ತದೆ. 


ಸ ಮರ ಯ ರ ಹ್ಮ | 


ಕ್ರಿಯೆಯೊಂದರಲ್ಲಿ ಯಣವೇಗವರ್ಧಕವನ್ನು ಉಪ ಪಯೋಗಿಸಿದಲ್ಲಿ, ಅದು 
ಕ್ರಿಯಾವೇಗವನ್ನು ನಿಯಂ ತ್ರಿಸುತ್ತದೆ ಅಥವಾ ಕಡಿಮೆ ಮಾಡುತ್ತದೆಂಬುದನ್ನು ನಾವು 
ಅರಿತಿದ್ದೇವೆ. 

. ಪ್ರತಿವರ್ತಕಗಳ ಭೌತಿಕ ಸ್ಥಿತಿ : ಘನರೂಪದ ಪ್ರತಿಕಾರಕಗಳನ್ನು ನುಣ್ಣನೆಯ 
ಪುಡಿರೂಪದಲ್ಲಿ ತೆಗೆದುಕೊಂಡರೆ, ಕ್ರಿಯಾವೇಗ ಹೆಚ್ಚುತ್ತದೆ. 

. ಪ್ರತಿವರ್ತಕಗಳ ಸ್ವ ಸ್ವರೂಪ : ಸಾಮಾನ್ಯವಾಗಿ, ಅಕಾರ್ಬನಿಕ `'ಔರವಯವ) ರಾಸಾಯನಿಕ 
ಕ್ರಿಯೆಗಳು ಅತಿ ಕ್ಷಿಪ್ರಗತಿಯಲ್ಲೂ ಕಾರ್ಬನಿಕ ರಾಸಾಯನಿಕ ಕ್ರಿಯೆಗಳು 
ನಿಧಾನಗತಿಯಲ್ಲೂ ಜರಗುತ್ತವೆ. 

ಉದಾ: ಸಿಲ್ವರ್‌ ನೈಟ್ರೇಟ್‌ ದ್ರಾವಣಕ್ಕೆ ಸೋಡಿಯಮ್‌ ಕ್ಲೋರೈಡ್‌ ದ್ರಾವಣ ಹಾಕಿದರೆ, 
ಬಿಳಿ ಬಣ್ಣದ ಸಿಲ್ವರ್‌ ಕ್ಷೋರೈಡಿನ ಒತ್ತರ ತಕ್ಷಣ ಬರುವುದು. ಇದು ಅಕಾರ್ಬನಿಕ 
ಸಂಯುಕ್ತಗಳ ನಡುವಣ ರಾಸಾಯನಿಕ ಕ್ರಿಯೆ. 


AgNO; + NaCl —AgCl 1 + NaNO, 
ಇದಕ್ಕೆ ಕಾರಣ, ಅಕಾರ್ಬನಿಕ ಸಂಯುಕ್ತಗಳಲ್ಲಿ ಅಯಾನಿಕ ಬಂಧಗಳಿರುತ್ತವೆ. 
ಜಲೀಯ ದ್ರಾವಣದಲ್ಲಿ ಅವುಗಳು ಅಯಾನೀಕರಣಗೊಂಡಿರುತ್ತವೆ. ಆದ್ದರಿಂದ 
ಅಯಾನುಗಳ ವಿನಿಮಯ ಬಹುಬೇಗನೆ, ಅಂದರೆ ಕ್ಷಣಮಾತ್ರದಲ್ಲಿ ನಡೆಯುವುದು. 
(Ag + NO3) + (Na* +CI)——Ag0l 1+ (Na* +NO3) 
ಕಾರ್ಬನಿಕ ಸಂಯುಕ್ತಗಳ ಕ್ರಿಯೆಗಳು ಸಾಮಾನ್ಯವಾಗಿ ನಿಧಾನಗತಿಯಲ್ಲಿ ಸಾಗುತ್ತವೆ. 
ಏಕೆಂದರೆ ಕಾರ್ಬನಿಕ ಸಂಯುಕ್ತಗಳಲ್ಲಿ ಸಹವೇಲೆನ್ಸೀಯ ಬಂಧಗಳಿರುತ್ತವೆ. ಅಂತಹ 
ಸಂಯುಕ್ತಗಳ ನಡುವೆ ಕ್ರಿಯೆ ನಡೆಯಬೇಕಾದರೆ, ಪ್ರತಿವರ್ತಕಗಳ ಬಂಧಗಳು, 
ಒಡೆದು, ಹೊಸ ಬಂಧಗಳೇರ್ಪಟ್ಟು ಉತ್ಪನ್ನಗಳಾಗಬೇಕು. ಆದ್ದರಿಂದ ಈ ಕ್ರಿಯೆಯು 
ನಿಧಾನ ಗತಿಯಲ್ಲಿ ಜರಗುತ್ತದೆ. 
ಉದಾ: ಅಸಿಟಿಕ್‌ ಆಮ್ಲ ಮತ್ತು ಆಲ್ಕೋಹಾಲ್‌ಗಳು ವರ್ತಿಸಿ ಈಥೈಲ್‌ ಅಸಿಟೇಟ್‌ 
ಎಸ್ಟರನ್ನು ನೀಡುವ ಕ್ರಿಯೆ ಬಹು ನಿಧಾನ. 
೮11,೮೦೦ + C)H;OH --- ೮1,೮೦೦೦, ಗ್ಕ + HO 
ಅಸಿಟಿಕ್‌ ಆಮ್ಲ ಈಥೆನೋಲ್‌ ಈಥೈಲ್‌ ಅಸಿಟೇಟ್‌ 
(ಎಸ್ಟರ್‌) 


220 ರಸಾಯನ ವಿಜ್ಞಾನ 


ರಾಶಿ ಕ್ರಿಯಾ ನಿಯಮ (Law of mass action) 

ಗುಲ್ಡ್‌ಬರ್ಗ್‌ ಮತ್ತು ವಾಗೆ ಎಂಬುವವರು ಪ್ರತಿವರ್ತಕಗಳ ಸಾರತೆಗಳಿಗೂ 
ಕ್ರಿಯಾವೇಗಕ್ಕೂ ಇರುವ ಪರಿಮಾಣಾತ್ಮಕ ಸಂಬಂಧವನ್ನು ರಾಶಿ ಕ್ರಿಯಾ ನಿಯಮದ 
ಮೂಲಕ ನಿರೂಪಿಸಿದರು. 

“ಸ್ಥಿರ ತಾಪದಲ್ಲಿ ರಾಸಾಯನಿಕ ಕ್ರಿಯೆಯ ವೇಗವು ಪ್ರತಿವರ್ತಕಗಳ ಸಕ್ರಿಯರಾಶಿಗಳ 
(active masses) ಗುಣಲಬ್ಬಕ್ಕೆ ಅನುಲೋಮವಾಗಿರುತ್ತದೆ.” “ಸಕ್ರಿಯ ರಾಶಿ” ಎಂಬುದು 
ವಿಶಿಷ್ಟ ಅರ್ಥವುಳ್ಳ ಪದ. ಸದ್ಯಕ್ಕೆ ಅದರ ನಿಷ್ಕೃಷ್ಟ ಅರ್ಥವನ್ನು ಪರಿಗಣಿಸದೆ ಸ್ಥೂಲವಾಗಿ 
ಅದನ್ನು ವಸ್ತುಗಳ ಮೋಲ್‌ ಸಾರತೆ (molar concentration) ಎಂದು ತೆಗೆದು 
ಕೊಳ್ಳಬಹುದು. 

ಉದಾ: ಡ.ಔ-0.0ಿ 

ಈ ಕ್ರಿಯೆಯಲ್ಲಿ & ಮತ್ತು 8ಗಳ ಸಕ್ರಿಯರಾಶಿಗಳು [A] ಮತ್ತು [೫] ಆಗಿರಲಿ. 
ರಾಶಿಕ್ರಿಯಾ ನಿಯಮಾನುಸಾರ, 


d 
ಕ್ರಿಯಾವೇಗ ( rk [A] [8] 


ಕ್ರಿಯಾವೇಗ ಸ್ಥಿ ರಾ೦ಕ (Velocity constant) 
ಈ ಕೆಳಗಿನ ರಾಸಾಯನಿಕ ಕ್ರಿಯೆಯನ್ನು ಗಮನಿಸಿ. 
A+B=>C+D 


ಸಿ ಮತ್ತು ಔBಗಳ ಮೋಲ್‌ ಸಾರತೆಗಳು ಅನುಕ್ರಮವಾಗಿ [A]ಮತ್ತು [೫8] ಆಗಿರಲಿ. 
ಆಗ ರಾಶಿಕ್ರಿಯಾ ನಿಯಮದಂತೆ 


ಕ್ರಿಯಾವೇಗ [Al [8] 


dx 
ಅಥವಾ ನೀನ k [A] [B] 


ಇಲ್ಲಿ ಓಒ೦ದು ಸ್ಥಿರಾಂಕ. ಅದನ್ನು ಕ್ರಿಯಾವೇಗ ಸ್ಥಿರಾಂಕ ಎನ್ನುತ್ತಾರೆ. 
[A] = [B] = 1 ಆಗಿದ್ದರೆ 


ಆದ್ದರಿಂದ ಕ್ರಿಯಾವೇಗ ಸ್ಥಿರಾಂಕವನ್ನು ಹೀಗೆ ನಿರೂಪಿಸಬಹುದು. ಪ್ರತಿಯೊಂದು 
ಪ್ರತಿಕಾರಕದ ಸಾರತೆಯು ಏಕಮಾನವಾಗಿದ್ದಾಗ, ಆ ಕ್ರಿಯೆಯ ಕ್ರಿಯಾವೇಗವನ್ನು 
“ಕ್ರಿಯಾವೇಗ ಸ್ಥಿರಾ೦ಕ'ವೆನ್ನುವರು. 
*ಇಉದಾ: 2A+3B>C+D ರಾಸಾಂಶುನಿಕ ಸಮೀಕರಣವನುು 
A+A+B+B+B>C+D ಎಂದು ಬಿಡಿಸಿ ಬರೆಯಬಹುದು. 


A 


ರಾಸಾಯನಿಕ ಸಮಸ್ಥಿತಿ 221 


sn “*=kIAT IB ಆಗುತ್ತದೆ. 
ಇದನ್ನು ಕ್ರಿಯೆಯ ವೇಗ ಸಮೀಕರಣ ಎನ್ನುತ್ತಾರೆ. 


ಹಿಮ್ಮರಳುವ ಮತ್ತು ಹಿಮ್ಮರಳದ ಕ್ರಿಯೆಗಳು 


(Reversible and Irreverisble Reactions) 

ಒಂದು ಪ್ರನಾಳದಲ್ಲಿ ಜಿಂಕ್‌ ಲೋಹದ ತುಣುಕುಗಳನ್ನು ತೆಗೆದುಕೊಂಡು ಅದಕ್ಕೆ 
ಸಾಕಷ್ಟು ಪ್ರಮಾಣದ ಸಾರರಿಕ್ತ ಸಲ್ಫೂ ;ರಿಕಾಮ್ಲ ಸೇರಿಸಿದರೆ. ಲೋಹವು ಆಮ್ಲದಲ್ಲಿ 
ಪೂರ್ತಿಯಾಗಿ ವಿಲೀನಗೊಂಡು ಹೈಡ್ರೋಜನ್‌ ಅನಿಲ ಬಿಡುಗಡೆಯಾಗುವುದನ್ನು 
ಕಾಣಬಹುದು. 

Zn + H)SO, — ZnSO, - ಟೈ? 

ಮೇಲಿನ ಕ್ರಿಯೆಯಲ್ಲಿ ಪ್ರತಿವರ್ತಕಗಳು ವರ್ತಿಸಿ 2n50, ಮತ್ತು ಹೈಡ್ರೋಜನ್‌ 
ಉತ್ಪನ್ನವಾಗುತ್ತವೆ. ಆದರೆ, 785೦, ದ್ರಾವಣಕ್ಕೆ ಹೈಡ್ರೋಜನ್‌ ಅನಿಲ ಹಾಯಿಸಿದರೆ, 
Zn ಮತ್ತು 05೦, ಉತ್ಪತ್ತಿಯಾಗುವುದಿಲ್ಲ. ಇದರ ಅರ್ಥ - ಆಮ್ಲದಲ್ಲಿ ಪ್ರತಿಶತ 
ನೂರರಷ್ಟು ವಿಲೀನವಾದ 7% ಲೋಹವನ್ನು ಪುನಃ ಪಡೆಯಲು ಸಾಧ್ಯವಿಲ್ಲ. ಈ 
ರಾಸಾಯನಿಕ ಕ್ರಿಯೆಯನ್ನು "ಹಿಮ್ಮರಳದ ಕ್ರಿಯೆ' ಎನ್ನಲಾಗುತ್ತದೆ. 

ವ್ಯಾಖ್ಯೆ : ರಾಸಾಯನಿಕ ಕ್ರಿಯೆಗಳಲ್ಲಿ ಉತ್ಪನ್ನಗಳು ಪರಸ್ಪರ ವರ್ತಿಸಿ ಪ್ರತಿವರ್ತಕಗಳನ್ನು 
ಪುನಃ ನೀಡಲಾರವಾದರೆ, ಅಂತಹ ಕ್ರಿಯೆಗಳನ್ನು "ಹಿಮ್ಮರಳದ ಕ್ರಿಯೆ' ಎನ್ನಲಾಗುತ್ತದೆ. 

ರಾಸಾಯನಿಕ ಕ್ರಿಯೆಗಳಲ್ಲಿ ಉತ್ಪನ್ನಗಳು ಪರಸ್ಪರ ವರ್ತಿಸಿ ಪ್ರತಿವರ್ತಕ 
(ಕ್ರಿಯಾಭಾಗಿ)ಗಳನ್ನು ಪುನಃ ನೀಡಬಲ್ಲವಾದರೆ, ಅಂತಹ ಕ್ರಿಯೆಗಳಿಗೆ ಹಿಮ್ಮರಳುವ 
ಕ್ರಿಯೆಗಳೆನ್ನುತ್ತಾರೆ. 

ಹಿಮ್ಮರಳುವ ಕ್ರಿಯೆಯು ಏಕಕಾಲದಲ್ಲಿ ನಡೆಯುವ ಎರಡು ವಿರುದ್ಧ ಕ್ರಿಯೆಗಳನ್ನು 
ಒಳಗೊಂಡಿರುತ್ತದೆ. ಪ್ರತಿಕಾರಕಗಳು ವರ್ತಿಸಿ ಉತ್ಪನ್ನಗಳನ್ನು ನೀಡುವ ಮುಮ್ಮುಖ 
ಕ್ರಿಯೆ ಒಂದಾದರೆ, ಉತ್ಪನ್ನಗಳು ವರ್ತಿಸಿ ಪ್ರತಿಕಾರಕಗಳನ್ನು ಕೊಡುವ ಹಿಮ್ಮುಖ 
ಕ್ರಿಯೆ ಇನ್ನೊಂದು. 

ಉದಾ: ಹೈಡ್ರೋಜನ್‌ ಅಯೋಡೈಡಿನ ವಿಯೋಜನೆ (dissociation) 

2HI<——H, +1, 

ಇದರಲ್ಲಿ ಕೆಳಗಿನ ಎರಡು ಕ್ರಿಯೆಗಳು ಒಟ್ಟೊಟ್ಟಿಗೆ ನಡೆಯುತ್ತವೆ. 

201 -—™H,+1, (ಮುಮ್ಮುಖ ಕ್ರಿಯೆ) 

H,+1, —2HI (ಹಿಮ್ಮುಖ ಕ್ರಿಯೆ) 

ಹಿಮ್ಮರಳುವ ಕ್ರಿಯೆಯಲ್ಲಿ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳ ನಡುವೆ 
ವಾ್‌ ಅಥವಾ ಚಿಹ್ನೆ ಉಪಯೋಗಿಸುತ್ತಾರೆ. ಎಡ ದಿಕ್ಕಿನಿಂದ ಬಲಕ್ಕೆ 


ಸಾಗುವ ಕ್ರಿಯೆಯನ್ನು ಮುಮ್ಮುಖ ಕ್ರಿಯೆಯೆಂದೂ, ಬಲದಿಕ್ಕಿನಿಂದ ಎಡಕ್ಕೆ ಸಾಗುವ 
ಕ್ರಿಯೆಯನ್ನು ಹಿಮ್ಮುಖ ಕ್ರಿಯೆಯೆಂದೂ ಕರೆಯುವರು. 


222 ರಸಾಯನ ವಿಜ್ಞಾನ 


ರಾಸಾಯನಿಕ ಸಮಸ್ಥಿತಿ (Chemical Equilibrium) 

ಹಿಮ್ಮರಳುವ ಕ್ರಿಯೆಯ ಪ್ರಾರಂಭದಲ್ಲಿ ಪ್ರತಿಕಾರಕಗಳು ಮಾತ್ರ ಇರುವುದರಿಂದ 
ಅವುಗಳ ಸಾರತೆ ಅಧಿಕವಾಗಿದ್ದು ಮುಮ್ಮುಖ ಕ್ರಿಯೆಯ ವೇಗವು ಅಧಿಕವಾಗಿರುತ್ತದೆ. 
ಕ್ರಮೇಣ ಅವುಗಳ ಸಾರತೆ ಕಡಿಮೆಯಾಗುವುದರಿಂದ ಮುಮ್ಮುಖ ಕ್ರಿಯೆಯು 
ನಿಧಾನಗೊಳ್ಳುವುದು. ಅದೇ ಸಮಯದಲ್ಲಿ ಉತ್ಪನ್ನಗಳ ಸಾರತೆ ಅಧಿಕಗೊಳ್ಳುವುದರಿಂದ 
ಹಿಮ್ಮುಖ ಕ್ರಿಯೆಯ ವೇಗವು ಹೆಚ್ಚುತ್ತಾ ಹೋಗುವುದು. ಇದು ಹೀಗೆಯೇ ಮುಂದುವರಿದು 
ಸ್ವಲ್ಪ ಬಸಹು ನಂತರ, ಮುಮ್ಮುಖ ಕ್ರಿಯೆಯ ವೇಗವು ಹಿಮ್ಮುಖ ಕ್ರಿಯೆಯ ವೇಗಕ್ಕೆ 
ಸಮನಾಗುವುದು. ಇಂತಹ ಸ್ಥಿತಿ ತಲುಪಿದಾಗ, ಹಿಮ್ಮರಳುವ ಕ್ರಿಯೆಯು ಸವಂತ 
ಸಮಸ್ಥಿತಿಯನ್ನು ತಲುಪಿದೆ ಎಂದು ಹೇಳುವರು. ಸಮಸ್ಥಿತಿ ತಲುಪಿದ ನಂತರ 
ಪ್ರತಿಕಾರಕಗಳು ಯಾವ ದರದಲ್ಲಿ ವರ್ತಿಸುವವೋ ಅದೇ ದರದಲ್ಲಿ ಉತ್ಪತ್ತಿಯಾಗುತ್ತಲೂ 
ಇರುತ್ತವೆ. ಅಂದರೆ ಪ್ರತಿಕಾರಕ ಹಾಗೂ ಉತ್ಪನ್ನಗಳ ಸಾರತೆಯಲ್ಲಿ ಮುಂದೆ ಯಾವ 
ಬದಲಾವಣೆಯೂ ಆಗುವುದಿಲ್ಲ. ಆದರೆ ಕ್ರಿಯೆಗಳು ನಡೆಯುತ್ತಲೇ ಇರುತ್ತವೆ. ಈ 
ಕಾರಣದಿಂದಾಗಿ ರಾಸಾಯನಿಕ ಸಮಸ್ಥಿತಿಯನ್ನು ಗತಿಶೀಲ ಸಮಸ್ಥಿತಿ (dynamic 
equilibrim) ಎನ್ನುತ್ತಾರೆ. 

ಗಮನಿಸಿ: ಸಮಸ್ಥಿ `ಯಲ್ಲಿರುವ ರಾಸಾಯನಿಕ ಕ್ರಿಯಾವ್ಯೂಹ (chemical reaction 
system)ವು ಒತ್ತಡ, ತಾಪ ಮತ್ತು ಸಾರತೆಗಳ ಏರಿಳಿತಗಳಿಂದ ಬದಲಾವಣೆಗೆ 
ಒಳಗಾಗುತ್ತದೆ. | 


ರಾಸಾಯನಿಕ ಸಮಸ್ಥಿತಿಯ ವಿಶಿಷ್ಟ ಲಕ್ಷಣಗಳು 

|. ಮುಮ್ಮುಖ ಕ್ರಿಯೆಯ ವೇಗವು ಹಿಮ್ಮುಖ ಕ್ರಿಯೆಯ ವೇಗಕ್ಕೆ ಸಮನಾಗಿರುತ್ತದೆ. 

2. ಕ್ರಿಯೆಯನ್ನು ಯಾವ ದಿಕ್ಕಿನಿಂದ ಪ್ರಾರಂಭಿಸಿದರೂ ಅದೇ ಸಮಸ್ಥಿತಿಯನ್ನು 

ತಲುಪುತ್ತದೆ. 

ಕ್ರಿಯೆಯನ್ನು ಮುಚ್ಚಿದ ಪಾತ್ರೆಯಲ್ಲಿ ನಡೆಸಬೇಕು. 

ಪ್ರತಿಕಾರಕಗಳ ಹಾಗೂ ಉತ್ಪನ್ನ ಗಳ ಮೋಲ್‌ ಸಾರತೆಗಳು (ಸಕ್ರಿಯ ರಾಶಿಗಳು) 
ರಾಸಾಯನಿಕ ಸ ಸಮಸ್ಥಿತಿಯನ್ನು. ತಲುಪಿದ ನಂತರ ಕಾಲದೊಂದಿಗೆ ಬದಲಾಗದೆ 
ಸ್ಥಿರವಾಗಿ ಉಳಿಯುತ್ತವೆ. 


ಹು 


ಸಮಸ್ಥಿತಿ ಸ್ಥಿರಾ೦ಕ (Equilibrium constant) 

ಸ್ಥಿರ ತಾಪದಲ್ಲಿ ಹಿಮ್ಮರಳುವ ಕ್ರಿಯೆಯು ಸಮಸ್ಸಿತಿಯನ್ನು ತಲುಪಿದಾಗ, ಉತ್ಪನ್ನಗಳ 
ಮೋಲ್‌ ಸಾರತೆಗಳ ಗುಣಲಬ್ಧಕ್ಕೂ ಪ್ರತಿಕಾರಕಗಳ ಮೋಲ್‌ ಸಾರತೆಗಳ ಗುಣಲಬ್ದಕ್ಕೂ 
ಇರುವ ಅನುಪಾತಕ್ಕೆ ಸಮಸ್ಥಿತಿ ಸ್ಥಿರಾಂಕ ಎನ್ನುತ್ತಾರೆ. 

ಅಥವಾ 

ಸಮಸ್ಥಿತಿ ಸ್ಥಿರಾ೦ಕವನ್ನು "ಸ್ಥಿರ ತಾಪದಲ್ಲಿ, ಹಾಗೂ ಸಮಸ್ಥಿತಿಯಲ್ಲಿ ಮುಮ್ಮುಖ 
ಕ್ರಿಯಾವೇಗ ಸ್ಥಿರಾ೦ಕ ಮತ್ತು ಹಿಮ್ಮುಖ ಕ್ರಿಯಾವೇಗ ಸ್ಥಿರಾ೦ಕಗಳ ಅನುಪಾತ' ಎಂದು 
ನಿರೂಪಿಸಬಹುದು. 


ರಾಸಾಯನಿಕ ಸಮಸ್ಥಿತಿ 223 


ಸಮಸ್ಥಿತಿ ಸ್ಥಿರಾಂಕಕ್ಕೆ ಸಮೀಕರಣ 
aA * 08 ೦೮ 60 
ಮೇಲಿನ ಸಾಮಾನ್ಯ ಹಿಮ್ಮರಳುವ ಕ್ರಿಯೆಯಲ್ಲಿ [A], [B], (೮] ಮತ್ತು [0]ಗಳು 
ಅನುಕ್ರಮವಾಗಿ ೩, B, ೮ ಮತ್ತು ರಗಳ ಮೋಲ್‌ ಸಾರತೆಗಳಾಗಿರಲಿ. 
v, ಮತ್ತು ೪, ಗಳು ಮುಮ್ಮುಖ ಕ್ರಿಯೆ ಮತ್ತು ಹಿಮ್ಮುಖ ಕ್ರಿಯೆಗಳ ವೇಗಗಳಾಗಿರಲಿ. 


ರಾಶಿ ಕ್ರಿಯಾ ನಿಯಮದ ಪ್ರಕಾರ 
V| a[AF [8] 

ಅಥವಾ, Vi =k [AJ [8]? WE. ಇ (1) 

ಇಲ್ಲಿ ಓ, ಮುಮ್ಮುಖ ಕ್ರಿಯಾವೇಗ ಸ್ಥಿರಾಂಕವಾಗಿದೆ. 


ಅದೇ ರೀತಿ ಭಳ «(Cc (ಐ|" 


ಅಥವಾ V, - ಓ [CY [DY 

ಇಲ್ಲಿ ಓ) ಹಿಮ್ಮುಖ ಕ್ರಿಯಾವೇಗ ಸ್ಥಿರಾಂಕವಾಗಿದೆ. 

ಸಮಸ್ಥಿತಿ ತಲುಪಿದಾಗ, ಹಿಮ್ಮುಖ ಮತ್ತು ಮುಮ್ಮುಖ ಕ್ರಿಯಾವೇಗಗಳು 
ಸಮನಾಗಿರುತ್ತವೆ. 

ಬ 


ki[AF [BP =k [CF [DY 
ಇ ಸಲ! DE 


ತ = K 
(2. [AF [BJ 


ಸ್ಥಿರ ತಾಪದಲ್ಲಿ ಓ ಒಂದು ಸ್ಥಿರಾಂಕ. ಇದನ್ನು ಸಮಸ್ಥಿತಿ ಸ್ಥಿರಾಂಕ ಎಂದು 
ಕರೆಯುತ್ತಾರೆ. ಇಲ್ಲಿ ಸ ಸಮಸ್ಥಿತಿ ಸ್ಕಿರಾಂಕವನ್ನು ಮೋಲ್‌ ಸಾರತೆಗಳನ್ನು ಸೂಚಿಸುವ 
ಪದಗಳಿಂದ ನಿರೂಪಿಸಿದೆ. ಲಿ 

ಪ್ರತಿಕಾರಕಗಳು ಮತ್ತು ಉತ್ಪನ್ನಗಳಲ್ಲಿ ಎಲ್ಲವೂ ಅನಿಲಗಳಾಗಿದ್ದರೆ ಸಮಸ್ಥಿತಿಯನ್ನು 
ಆಂಶಿಕ ಒತ್ತಡಗಳನ್ನು ಸೂಚಿಸುವ ಪದಗಳಿಂದ ನಿರೂಪಿಸಬಹುದು. ಆಗ ಅದನ್ನು 
Kp ಎಂದು ಗುರ್ತಿಸುತ್ತಾರೆ. 


PN ಲ_್ಚ ಮತ್ತು Pp ಗಳು ಅನುಕ್ರಮವಾಗಿ ಸ, B, C ಮತ್ತು ರಗಳ ಆಂಶಿಕ 
a 
K.= ಧ್ರ D 
ಒತ್ತಡಗಳಾಗಿದ್ದರೆ ಜಂ PAaxPS 


ಗಮನಿಸಿ 
ಹಿಮ್ಮುಖ ಕ್ರಿಯೆಯ ಸಮಸ್ಥಿತಿ ಸ್ಥಿರಾಂಕವು ಮುಮ್ಮುಖ ಕ್ರಿಯೆಯ ಸಮಸ್ಥಿತಿ ಸ್ಥಿರಾಂಕದ 
ವ್ಯತ್ಯಮ ಸಂಖ್ಯೆಯಾಗಿರುತ್ತದೆ. 


224 ರಸಾಯನ ವಿಜ್ಞಾನ 


1ಓ ಮತ್ತು ಓಗಳ ನಡುವಣ ಸಂಬಂಧ 
ಪರಾವರ್ತ್ಯ (ಹಿಮ್ಮರಳುವ) ರಾಸಾಯನಿಕ ಕ್ರಿಯೆಗಳ ಸಮಸ್ಥಿತಿ ಸ್ಥಿರಾಂಕ 
ಹ ಮತ್ತು ಹಗಳ ನಡುವಣ ಸಂಬಂಧವನ್ನು ಈ ಕೆಳಗಿನ ಗಣಿತೋಕ್ತಿ ನಿರೂಪಿಸುತ್ತದೆ. 


K,=K, (RT) 
ಇದರಲ್ಲಿ, ್ಣ - ಅನಿಲ ಸ್ಥಿರಾಂಕ, T =ನಿರಪೇಕ್ಷ ತಾಪ ಮತ್ತು 
An = ಅನಿಲರೂಪೀ ಉತ್ಪನ್ನಗಳ _ ಅನಿಲರೂಪೀ ಪ್ರತಿವರ್ತಕಗಳ 
ಒಟ್ಟು ಮೋಲ್‌ ಸಂಖ್ಯೆ ಶ ಒಟ್ಟು ಮೋಲ್‌ ಸಂಖ್ಯೆ 
ಸಾಧ್ಯತೆಗಳು 
1. An=0೮ದರೆ, K,=K, ಆಗುತ್ತದೆ. 


i N, + O5=—2NO i 


ii 2HI<—H, + ಐ 


(8) (ಐ) (68) 
2. An ಬೆಲೆಯು ಧನಾತ್ಮಕವಾಗಿದ್ದರೆ, K, >. 


An=2-2=0 


ಉದಾ: i ೫ಯ್ಯ <= ?ಯ್ಯ + Cl) An=2-1=1 
1. 4NH3g) + 502g) <= 4ಜಲ್ಟ + 6H20() An=10-9=1 
3. An ಬೆಲೆಯು ಖಣಾತ್ಮಕವಾಗಿದ್ದರೆ, Kp ಇನ್ನ 
ಉದಾ: ೬ Ng) + 3H2g) <= 2NH3Yg) An=2-4=-2 


11. 2೨೦ ಚ್ಚ ಲ್ಲಿ ಮಾರಾ 23ಲ್ಕ್ಟಿ An=2-3=-l 


ಕೆಲವು ಸಮಸ್ಥಿತಿಗಳಿಗೆ ರಾಶಿಕ್ರಿಯಾ ನಿಯಮದ ಅನ್ವಯ 

1. ಹೈಡ್ರೋಜನ್‌ ಅಯೋಡೈಡಿನ ವಿಯೋಜನೆಯ ಕ್ರಿಯೆಯ ಗೆ ಸಮೀಕರಣವನ್ನು 
ನಿಷ್ಪನ್ನಿಸುವುದು. 
ಹೈಡ್ರೋಜನ್‌ ಅಯೋಡೈಡಿನ ವಿಯೋಜನೆಯನ್ನು ಕೆಳಕಂಡ ಸಮೀಕರಣದಿಂದ 
ತೋರಿಸಬಹುದು. 


2111 H,+1, 
ಮುಚ್ಚಿದ ಪಾತ್ರೆಯಲ್ಲಿ 2 ಮೋಲ್‌ ಹೈಡ್ರೋಜನ್‌ ಅಯೋಡೈಡನ್ನು ತೆಗೆದುಕೊಂಡು 
ಕಾಯಿಸಿದೆವೆಂದು ಭಾವಿಸೋಣ. ಸಮಸ್ಥಿತಿಯಲ್ಲಿ ಹೈಡ್ರೋಜನ್‌ ಅಯೋಡೈಡಿನ 
ವಿಯೋಜನಾ೦ಶ (668706 of dissociation) ವು "x" ಇರಲಿ. ಎಂದರೆ ಸಮಸ್ಥಿತಿ 
ತಲುಪಿದಾಗ ಹೈಡ್ರೋಜನ್‌ ಅಯೋಡೈಡಿನ 1 ಮೋಲ್‌ನಲ್ಲಿ ೩ ಮೋಲ್‌ನಷ್ಟು 
ವಿಯೋಜನೆಯಾಗಿರುತ್ತದೆ. 


ರಾಸಾಯನಿಕ ಸಮಸ್ಥಿತಿ 225 


2 ಮೋಲ್‌ ಗಸನಲ್ಲಿ 2 ಮೋಲ್‌ಗಳಷ್ಟು ವಿಯೋಜನೆಯಾಗಿರುತ್ತದೆ. 
ವಿಯೋಜನೆಯಾಗದೆ ಉಳಿಯುವ ಗನ ಮೋಲ್‌ಗಳ ಸಂಖ್ಯೆ 2 -2% 
ಉತ್ಪನ್ನವಾಗಿರುವ ಹೈಡ್ರೋಜನ್‌ ಮೋಲ್‌ಗಳ ಸಂಖ್ಯೆ - x 
ಉತ್ಪನ್ನವಾಗಿರುವ ಅಯೋಡಿನ್‌ ಮೋಲ್‌ಗಳ ಸಂಖ್ಯೆ - x 
ಸಮಸ್ಥಿತಿ ತಲುಪಿದಾಗ ಪಾತ್ರೆಯಲ್ಲಿರುವ ಒಟ್ಟು ಮೋಲ್‌ ಸಂಖ್ಯೆ 
= 2-2X+X4+X=2 
ಲ್ಲಿ ಸಮಸ್ಥಿತಿಯಲ್ಲಿರುವ ಎಲ್ಲ ಅನಿಲಗಳ ಒಟ್ಟು ಒತ್ತಡ ೫ ಇರಲಿ. ಆಗ 
Hl, H ಮತ್ತು ಗಳ ಆಂಶಿಕ ಒತ್ತಡಗಳು ಈ ಕೆಳಗಿನಂತಿರುತ್ತವೆ: 


ರಾಶಿಕ್ರಿಯಾ ನಿಯಮವನ್ನು ಹೈಡ್ರೋಜನ್‌ ಅಯೋಡೈಡಿನ ವಿಯೋಜನೆಗೆ 
ಆನ್ವಯಿಸಿದಾಗ 
Py..P 
Kp = ಹ 1) 
ಒತತ 


p< 
A 


FP, ((2-2P 
2 
2 


X 


es 
P 4a-x) 


ಈ ಸಮೀಕರಣದಲ್ಲಿ ಒತ್ತಡಕ್ಕೆ ಸಂಬಂಧಿಸಿದ *' ಪದ ಇಲ್ಲ. ಆದ್ದರಿಂದ 
ವಿಯೋಜನಾಂಶವು ಒತ್ತಡವನ್ನು ಅವಲಂಬಿಸಿಲ್ಲ. 


2. ಅಮೋನಿಯಾ ಸಂಶ್ಲೇಷಣೆ (ಹೇಬರನ ವಿಧಾನ) 
ಹೇಬರನ ವಿಧಾನದಲ್ಲಿ ನೈಟ್ರೋಜನ್‌ ಮತ್ತು ಹೈಡ್ರೋಜನ್‌ಗಳ ನೇರ 
ಸಂಯೋಜನೆಯಿಂದ ಅಮೋನಿಯವನ್ನು ಸಂಶ್ಲೇಷಿಸುವರು. 


N, £3H; ಮಾಮಾ ಯ ್ಫ 
ಐ) (2 (ಈ 

ಮುಚ್ಚಿದ ಪಾತ್ರೆಯಲ್ಲಿ ಒಂದು ಮೋಲ್‌ ನೈಟ್ರೋಜನ್‌ ಮತ್ತು 3 ಮೋಲ್‌ನಷ್ಟು 

ಹೈಡ್ರೋಜನ್‌ ತೆಗೆದುಕೊಂಡು ಕ್ರಿಯೆಯನ್ನು ಪ್ರಾರಂಭಿಸಿದೆ ಎಂದು ಭಾವಿಸಿರಿ. 

ಸಮಸ್ಥಿತಿಯಲ್ಲಿ x ಮೋಲ್‌ ನೈಟ್ರೋಜನ್‌ 3: ಮೋಲ್‌ನಷ್ಟು ಹೈಡ್ರೋಜನ್‌ನೊಡನೆ 


226 ರಸಾಯನ ವಿಜ್ಞಾನ 


ವರ್ತಿಸಿ 2x ಮೋಲ್‌ನಷ್ಟು ಅಮೋನಿಯಾವನ್ನು ನೀಡಿರುತ್ತದೆ. 
ಸಮಸ್ಥಿತಿ ತಲುಪಿದಾಗ ಪಾತ್ರೆಯಲ್ಲಿರುವ 
ನೈಟ್ರೋಜನ್‌ ಮೋಲ್‌ಗಳ ಸಂಖ್ಯೆ ಇ 1-% 
ಹೈಡ್ರೋಜನ್‌ ಮೋಲ್‌ಗಳ ಸಂಖ್ಯೆ ಇ 3- 3x 
ಅಮೋನಿಯಾದ ಮೋಲ್‌ಗಳ ಸಂಖ್ಯೆ - 2೬ 
ಒಟ್ಟು ಮೋಲ್‌ಗಳ ಸಂಖ್ಯೆ = 1-—-x+3-—Ix+2x=4-2 
ಪಾತ್ರೆಯಲ್ಲಿ ಸಮಸ್ಥಿತಿಯಲ್ಲಿರುವ ಎಲ್ಲ ಅನಿಲಗಳ ಒಟ್ಟು ಒತ್ತಡ ೫ ಇರಲಿ. 
ಆಗ ೫), 8) ಮತ್ತು NH;ಗಳ ಆಂಶಿಕ ಒತ್ತಡಗಳು ಈ ಕೆಳಗಿನಂತಿರುತ್ತವೆ. 


 (1-x)P 


tN = 42x 
AIK 

tH, 07೯ 
ನ 

ತನ್ನ TS 


ರಾಶಿ ಕ್ರಿಯಾ ನಿಯಮವನ್ನು ಅಮೋನಿಯ ಸಂಶ್ಲೇಷಣೆಗೆ ಅನ್ಹಯಿಸಿದಾಗ 


20 1 
ತ್ಕ ಇತ್ತ. 4-2% 
p 


Py,xPy, (C-P)(6-30] 


4-— 2x 4—2x 
4x>(4— 2x)? 
(1—x) G-3x) P? 
16x?(2- x)? 
ನಂ 9 | de mnt ಗ್‌ 
ಸಮಸ್ಥಿತಿ ಸ್ಥಿರಾಂಕ PP 


xನ ಬೆಲೆ ಬಹಳ ಕಡಿಮೆ ಇರುವುದರಿಂದ (1-x) ಇ 1 ಮತ್ತು (2-%) ಇ 2. 


64x? 


ಆಗ ಜKp- 5 
PAs 


64x? = 27.Kp. P> 


ಇದರ ಪ್ರಕಾರ ಉತ್ಪತ್ತಿಯಾಗುವ ಅಮೋನಿಯಾದ ಪ್ರಮಾಣವು ಒತ್ತಡಕ್ಕೆ 
ಅನುಲೋಮವಾಗಿರುತ್ತದೆ. ಅಂದರೆ ಅಧಿಕ ಒತ್ತಡವು ಅಮೋನಿಯಾದ ಸಂಶ್ಲೇಷಣೆಗೆ 
ಅನುಕೂಲವಾಗಿದೆ. 


ರಾಸಾಯನಿಕ ಸಮಸ್ಥಿತಿ 227 


3. ಫಾಸ್ಫರಸ್‌ ಪೆಂಟಾಕ್ಲೋರೈಡಿನ ವಿಯೋಜನೆ 

ಒಂದು ಮೋಲ್‌ P೦1; ಅನ್ನು ಮುಚ್ಚಿದ ಪಾತ್ರೆಯೊಂದರಲ್ಲಿ ತೆಗೆದುಕೊಂಡು 
ನಿಶ್ಚಿತ ತಾಪದಲ್ಲಿ ಸಮಸ್ಥಿತಿಗೆ ಬರುವವರೆಗೆ ಕಾಯಿಸಬೇಕು. P೦1; ವಿಯೋಜನೆಗೊಂಡು 
8೮1, ಮತ್ತು €1,ಗಳನ್ನು ಕೊಡುವುದು. 8೮ ನ ವಿಯೋಜನಾಂಶ ೩ ಎಂದಿರಲಿ. 


ಪ್ರಾರಂಭ _! | - 
PCL PCL, + Cl, 
ಸಮಸ್ಥಿತಿ (1-0 ಸ 


ಸಮಸ್ಥಿತಿಯಲ್ಲಿ x ಮೋಲ್‌ P01; ವಿಭಜನೆಹೊಂದಿ, ೩x ಮೋಲ್‌ P೦0, ಮತ್ತು 


x ಮೋಲ್‌ 1, ಗಳನ್ನು ಕೊಡುವುದು. 
ಸಮಸ್ಥಿತಿಯಲ್ಲಿರುವ ಒಟ್ಟು ಮೋಲ್‌ಗಳ ಸಂಖ್ಯೆ l-x +x +x 
= 1+x 
(1 + x) ಮೋಲ್‌ಗಳಿಂದ ಸಮಸ್ಥಿತಿಯ ಒತ್ತಡ 8 ಎಂದಿರಲಿ. 
ಪ್ರತಿವರ್ತಕ ಮತ್ತು ಉತ್ಪನ್ನಗಳ ಆಂಶಿಕ ಒತ್ತಡಗಳು - 
1- x)P xP xP 
ನ ಎ ಗು ೬ ೫ 


ರಾಶಿಕ್ರಿಯಾ ನಿಯಮವನ್ನು ಸಮಸ್ಥಿತಿ ಸಮೀಕರಣಕ್ಕೆ ಅನ್ವಯಿಸಿದಾಗ - 


71, 


":(,,- Par, 
ಸಮಸ್ಥಿತಿ ಸ್ಲಿರಾಂಕ K, ಹ ey 
ಧಿ ಥಿ 1, 
xP xP 
(+x) (+x) 
ವು (1- x)P 
(1+ x) 
“4p 
(1+ x) (1-— x) 
ಹ xP 
(1-35) 


ಸಮಸ್ಥಿತಿಯ ಮೇಲೆ ಒತ್ತಡದ ಪರಿಣಾಮ 
ಎಯೋಜನಾಂಶವು ಚಿಕ್ಕದಾಗಿದ್ದರೆ, ಅದರ ಬೆಲೆಯನ್ನು ಛೇದದಲ್ಲಿ ಕಡೆಗಣಿಸಬಹುದು. 


ಅಂದರೆ, 1-2 ೬೬. ಆಗ, ಮೇಲಿನ ಸಮೀಕರಣವು ಸರಳಗೊಂಡು, K, ಇ» 
ಆಗುತ್ತದೆ. 


ಚ ಸ ನಷೆ 
ಸ =K,/P 


228 ರಸಾಯನ ವಿಜ್ಞಾನ 


] 
X ೦೦ ಅಲಾ 
ಅಥವಾ ಗ 


ಆದ್ದರಿಂದ ಒತ್ತಡ ಹೆಚ್ಚಿದಂತೆ ವಿಯೋಜನಾಂಶ ನ ಬೆಲೆ ಕಡಿಮೆಯಾಗುತ್ತದೆ. 
ಇದರ ಅರ್ಥ - ಕಡಿಮೆ ಒತ್ತಡದಲ್ಲಿ ಮುಮ್ಮುಖ ಕ್ರಿಯೆ ಜರುಗಿ, 8೮1, ನ ವಿಯೋಜನಾಂಶ 
ಹೆಚ್ಚುತ್ತದೆ. 


ಲಿಷಟಲಿಯೆ ತತ್ವ (Le Chatelier principle) 

ಸಾರತೆ, ಒತ್ತಡ, ಹಾಗೂ ತಾಪ ಇವುಗಳು ರಾಸಾಯನಿಕ ಸಮಸ್ಥಿತಿಯ ಮೇಲೆ 
ಪ್ರಭಾವ ಬೀರುವ ಅಂಶಗಳಾಗಿವೆ. ಸಮಸ್ಥಿತಿಯ ಮೇಲೆ ಈ ಮೂರು ಅಂಶಗಳ 
ಪರಿಣಾಮಗಳನ್ನು ಗುಣಾತ್ಮಕವಾಗಿ ತಿಳಿದುಕೊಳ್ಳಲು ಸಹಕಾರಿಯಾದ ವ್ಯಾಪಕ 
ತತ್ನವೊಂದನ್ನು ಫ್ರೆಂಚ್‌ ವಿಜ್ಞಾನಿ ಲಿಷಟಲಿಯೆ ಎಂಬಾತನು ಪ್ರತಿಪಾದಿಸಿದನು. ಆ 
ತಜ್ಯವನ್ನು ಹೀಗೆ ನಿರೂಪಿಸಬಹುದು. 

“ಸಮಸ್ಸಿ ತಿಯಲ್ಲಿರುವ ವ್ಯೂಹವೊಂದನ್ನು ಹೊರಗಿನ ಒತ್ತಾಯಕ್ಕೆ ಅಂದರೆ ಒತ್ತಡ 
ಅಥವಾ ತಾಪ ಅಥವಾ ಸಾರತೆಗಳ ಬದಲಾವಣೆಗೆ ಗುರಿಪಡಿಸಿದಾಗ, ಆಂತರಿಕ 
ಹೊಂದಾಣಿಕೆ ಮಾಡಿಕೊಳ್ಳುವ ಮೂಲಕ ಸಮಸ್ಥಿತಿಯು ಆ ಒತ್ತಾಯದ ಪರಿಣಾಮವನ್ನು 
ನಿವಾರಿಸುವ ದಿಕ್ಕಿನಲ್ಲಿ ಹೊರಳುತ್ತದೆ.” 


5೦, ಸಂಶ್ಲೇಷಣೆಗೆ ಲಿಷಟಲಿಯೆಯ ತತ್ವದ ಅನ್ವಯ 


280, +0, ಮಾ 2580, AH= — Qk 


ಸಲ್ಪರ್‌ ಟ್ರೆ ಟ್ರೈಆಕ್ಸೈ ಡ್‌ ಸಂಶ್ಲೇಷಣೆಯು ಬಹಿರುಷ್ಟಕ ಹಿಮ್ಮರಳುವ ಕ್ರಿಯೆಯಾಗಿದೆ. 
ಅದು ಸಮಸ್ಥಿತಿ ತಲುಪಿದಾಗ. ಸಾರತೆ, ಒತ್ತಡ ಮತ್ತು ತಾರ ಗಳಲ್ಲಿ ಬದಲಾವಣೆ 
ಮಾಡಿದರೆ ಸ ಸಮಸ್ಥಿತಿಯ ಮೇಲೆ ಆಗುವ ಪರಿಣಾ ಮವನ್ನು ಲಿಷಟಲಿಯೆಯ ತತ್ವದ 
ಸಹಾಯದಿಂದ ಊಹಿಸಬಹುದಾಗಿದೆ. 


1. ಸಾರತೆಯಲ್ಲಿ ಬದಲಾವಣೆಯ ಪರಿಣಾಮ 

ಸಮಸ್ಥಿತಿಯಲ್ಲಿರುವ ಮಿಶ್ರಣಕ್ಕೆ ಅದರದೇ ಆದ ಒಂದು ಘಟಕವನ್ನು ಸೇರಿಸಿದರೆ 
ಆ ಘಟಕದ ಸಾರತೆ ಹೆಚ್ಚುತ್ತದೆ. ಲಿಷಟಲಿಯೆಯ ತತ್ವದ ಪ್ರಕಾರ ಆ ಘಟಕದ ಸಾರತೆ 
ಕಡಿಮೆ ಮಾಡುವ ದಿಕ್ಕಿನಲ್ಲಿ ಸಮಸ್ಥಿತಿ ಹೊರಳುತ್ತದೆ. ಅಂದರೆ ಸೇರಿಸಿದ ಘಟಕವನ್ನು 


ಕ್ರಿಯೆ ಉಪಯೋಗಿಸಿಕೊಳ್ಳುವ ದಿಕ್ಕಿನಲ್ಲಿ ಅದು ಹೊರಳುವುದು. $0, ಅಥವಾ ೦ 
ಸೇರಿಸಿದರೆ ಸಮಸ್ಥಿತಿಯು ಬಲ ದಿಕ್ಕಿಗೆ ಹೊರಳಿ ಹೆಚ್ಚು ಸಲ್ಫರ್‌ ಟ್ರೈಆಕ್ಸೈಡ್‌ 
ತಯಾರಾಗುತ್ತದೆ. ಸಮಸ್ಥಿತಿಯ ಮಿಶ್ರಣದಿಂದ 5೦, ಉತ್ಪನ್ನವನ್ನು ಸೂಕ್ತ ವಿಧಾನದಿಂದ 
ಬೇರ್ಪಡಿಸಿದರೆ, ೫. ಕೂಡ ಸ ಆ ಟು ಬಲದಿಕ್ಕಿಗೆ ಹೊರಳಿ ಮತ್ತಷ್ಟು $0, 
ತಯಾರಾಗುತ್ತದೆ. 


ರಾಸಾಯನಿಕ ಸಮಸ್ಥಿತಿ 229 


2. ಒತ್ತಡದ ಬದಲಾವಣೆಯ ಪರಿಣಾಮ 

ಸಮಸ್ಥಿತಿಯಲ್ಲಿರುವ ಮಿಶ್ರಣದ ಒತ್ತಡ ಹೆಚ್ಚಿಸಿದರೆ ಲಿಷಟಲಿಯೆಯ ತತ್ವದಂತೆ 
ಒತ್ತಡ ಕಡಿಮೆಯಾಗುವ, ದಿಕ್ಕಿನಲ್ಲಿ ಸಮಸ್ಥಿತಿ ಹೊರಳುತ್ತದೆ. 

ಅನಿಲಗಳ ಚಲನ ಸೆದ್ಧಾಂತದ ಮೇರೆಗೆ ಅಣುಗಳ ಒಟ್ಟು ಸಂಖ್ಯೆ ಕಡಿಮೆಯಾದರೆ 
ಒತ್ತಡ ಕಡಿಮೆಯಾಗುವುದು. ಆ ದಿಕ್ಕಿನಲ್ಲಿ ಕ್ರಿಯೆ ಜರುಗುವ "ಪ್ರವೃತ್ತಿ "ಹೊಂದಿರುವುದು. 

ಮೇಲಿನ ಸಮೀಕರಣದಲ್ಲಿ 

ಎಡ ಬದಿಯಲ್ಲಿರುವ ಮೋಲ್‌ಗಳ ಸಂಖ್ಯೆ - 2 +1 = 3 

ಬಲ ಬದಿಯಲ್ಲಿರುವ ಒಟ್ಟು ಮೋಲ್‌ಗಳ ಸಂಖ್ಯೆ ವ 

ಸಮಸ್ಥಿತಿಯು ಬಲ ದಿಕ್ಕಿಗೆ ಹೊರಳಿದರೆ ಅಣುಗಳ ಒಟ್ಟು ಸಂಖ್ಯೆ ಕಡಿಮೆಯಾಗುವುದು. 
ಆದ್ದರಿಂದ ಒತ್ತಡವು ಕಡಿಮೆಯಾಗುತ್ತದೆ. ಈ ಕಾರಣದಿಂದಾಗಿ ಮಿಶ್ರಣದ ಒತ್ತಡ 


ಹೆಚ್ಚಿಸಿದಾಗ ಸಮಸ್ಥಿತಿಯು ಬಲದಿಕ್ಕಿಗೆ ಹೊರಳಿ $0, ಉತ್ಪನ್ನ ಅಧಿಕವಾಗುವುದು. 


ಪದ ಬದಲಾವಣೆಯ ಪರಿಣಾಮ 

50, ಸಂಶ್ಲೇಷಣೆಯು ಬಹಿರುಷ್ಟಕ ಕ್ರಿಯೆಯಾಗಿದೆ. ಆದ್ದರಿಂದ ಹಿಮ್ಮುಖ ಕ್ರಿಯೆಯು 
ಅಂತರುಷ್ಟಕ ಕ್ರಿಯೆ ಆಗಿರುತ್ತದೆ. 

ತಾಪವನ್ನು ಏರಿಸಿದರೆ ಲಿಷಟಲಿಯೆಯ ತತ್ವಕ್ಕನುಸಾರವಾಗಿ ತಾಪವನ್ನು ಇಳಿಸುವ 
(ಹೀರಿಕೊಳ್ಳುವ) ದಿಕ್ಕಿನಲ್ಲಿ ಸಮಸ್ಥಿತಿ ಹೊರಳಬೇಕು, ಆದ್ದರಿಂದ ಹೆಚ್ಚು. ತಾಪದಲ್ಲಿ 
ಹಿಮ್ಮುಖ ಕ್ರಿಯೆ ಜರು ಗುವುದು. "ಇದು $0, ಯ ಉತ್ತತಿಗೆ ಪ್ರತಿಕೂಲವಾದುದು. 
ಕಡಿಮೆ ತಾಪ ಅನುಕೂಲವಾದುದಾದರೂ, ಅದು ತೀರಾ ಕಡಿಮೆಯಾದರೆ ಮುಮ್ಮುಖ 
ಕ್ರಿಯೆ ಅತ್ಯಂತ ನಿಧಾನವಾಗಿ ಸಾಗುವುದು. ಆದ್ದರಿಂದ 5೦, ಸಂಶ್ಲೇಷಣೆಗೆ ಅನುಕೂಲತಮ 
ತಾಪ ಬೇಕು. 723 ಕೆಲ್ವಿನ್‌ ತಾಪ ಯೋಗ್ಯವೆಂದು ಕಂಡು ಬಂದಿದೆ. 
ನೈಟ್ರಿಕ್‌ ಆಕ್ಸೈಡ್‌ ಸಂಶ್ಲೇಷಣೆಗೆ ಲಿಷಟಲಿಯೆ ತತ್ಪದ ಅನ್ವಯ 

ಅಧಿಕ ತಾಪದಲ್ಲಿ ನೈಟ್ರೋಜನ್‌ ಮತ್ತು ಹೈಡ್ರೋಜನ್‌ಗಳು ಸಂಯೋಜಿಸಿ ನೈಟ್ರಿಕ್‌ 
ಆಕ್ಸೈಡನ್ನು ನೀಡುತ್ತವೆ. ಇದು ಅಂತರುಪ್ಹಕ ಕ್ರಿ ಕಯ. 

N, + 0==2NO AH=QM 


ಈ ಕ್ರಿಯೆಯು ಸಮಸ್ಥಿತಿಗೆ ತಲುಪಿದಾಗ, ಒತ್ತಡ, ತಾಪ ಮತ್ತು ಸಾರತೆಗಳ 
ಪರಿಣಾಮಗಳನ್ನು ಲಿಷಟಲಿಯೆ ತತ್ವದ ಅನ್ವಯ ಊಹಿಸಬಹುದಾಗಿದೆ. 


1. ಒತ್ತಡದ ಪರಿಣಾಮ 
ಈ ಕ್ರಿಯೆಯಲ್ಲಿ ಪ್ರತಿವರ್ತಕ ಮತ್ತು ಉತ್ಪನ್ನಗಳ ಮೋಲ್‌ಗಳ ಸಂಖ್ಯೆಗಳು 
ಸಮನಾಗಿರುವುವು (68 - 0). ಲಿಷಟಲಿಯೆ ತತ್ವದ ಪ್ರಕಾರ, ಸಮಸ್ಥಿತಿಯ ಮೇಲೆ ಒತ್ತಡದ 
ಪರಿಣಾಮವಿರುವುದಿಲ್ಲ. 
ಪದ ಪರಿಣಾಮ 
ಈ ಕ್ರಿಯೆಯು ಅ೦ತರುಷ್ಣಕ ಕ್ರಿಯೆ. ಸಮಸ್ಥಿತಿಯಲ್ಲಿ ತಾಪವನ್ನು ಹೆಚ್ಚಿಸಿದಲ್ಲಿ ಕ್ರಿಯೆಯು 


230 ರಸಾಯನ ವಿಜ್ಞಾನ 


ತಾಪ ಹೀರಿಕೆಯ ದಿಕ್ಕಿಗೆ ಹೊರಳಬೇಕು. ಆದ್ದರಿಂದ ಸಮಸ್ಥಿತಿಯು ಬಲದಿಕ್ಕಿಗೆ, ಅಂದರೆ 
ನೈಟ್ರಿಕ್‌ ಆಕ್ಸೈಡ್‌ ಉತ್ಪನ್ನವಾಗುವ ದಿಕ್ಕಿಗೆ ಚಲಿಸುತ್ತದೆ. ಲಿಷಟಲಿಯೆ ತತ್ವಕ್ಕೆ ಅನುಗುಣವಾಗಿ 
ನೈಟ್ರಿಕ್‌ ಆಕ್ಸೈಡ್‌ ಸಂಶ್ಲೇಷಣೆಯಲ್ಲಿ, ಅಧಿಕ ತಾಪವನ್ನು ಉಪಯೋಗಿಸಿದರೆ ಹೆಚ್ಚು 
No ಉತ್ಪನ್ನವಾಗುತ್ತದೆ. ನೈಟ್ರಿಕ್‌ ಆಕ್ಸೈಡ್‌ ಉತ್ಪಾದನೆಯ ಬರ್ಕ್‌ಲ್ಯಾಂಡ್‌ ಮತ್ತು 
ಐಡ್‌ ವಿಧಾನದಲ್ಲಿ ವಿದ್ಯುಚ್ಚಾಪವನ್ನು ಬಳಸಿ ಸಂಶ್ಲೇಷಣೆಗೆ ಅಗತ್ಯವಿರುವ ಅಧಿಕ ತಾಪವನ್ನು 
ಪಡೆಯುತ್ತಾರೆ. 

ಸಮಸ್ಥಿತಿಗೆ ತಲುಪಿದಾಗ ತಾಪವನ್ನು ಕಡಿಮೆ ಮಾಡಿದಲ್ಲಿ ಕ್ರಿಯೆಯು ಎರುದ್ಧ 
ದಿಕ್ಕಿಗೆ ಹೊರಳುತ್ತದೆ. ಇದರಿಂದ ಸಂ ವಿಭಜಿಸಿ, ನೈಟ್ರೋಜನ್‌ ಮತ್ತು ಆಕ್ಷಿಜನ್‌ 
ಕೊಡುತ್ತವೆ. ಇದು ಸಂಶ್ಲೇಷಣೆಗೆ ಪ್ರೋತ್ಸಾಹದಾಯಕ ಸ್ಥಿತಿಯಲ್ಲ. 
ಸಾರತೆಯ ಪರಿಣಾಮ 

ಸಮಸ್ಥಿತಿಗೆ ಬ೦ದಾಗ, ಯಾವುದಾದರೊಂದು ಫ್ರತಿವರ್ತಕ (ನೈಟ್ರೋಜನ್‌ ಅಥವಾ 
ಆಕ್ಸಿಜನ್‌)ವನ್ನು ಸೇರಿಸಿದರೆ, ಲಿಷಟಲಿಯೆ ತತ್ವದ ಪ್ರಕಾರ ಅವುಗಳ ಸಾರತೆಯನ್ನು 
ಕಡಿಮೆಗೊಳಿಸುವ ದಿಕ್ಕಿಗೆ ಕ್ರಿಯೆ ಹೊರಳಬೇಕು. ಆದ್ದರಿಂದ ಕ್ರಿಯೆಯು ಮುಮ್ಮುಖದಲ್ಲಿ 
ಸಾಗಿ ಹೆಚ್ಚು ೫೦ ಸಂಶ್ಲೇಷಿತವಾಗುವುದು. 


ಬಿಡಿಸಿದ ಲೆಕ್ಕಗಳು 
1. ನಿಶ್ಚಿತ ತಾಪದಲ್ಲಿ, ಓಮ್ಮರಳುವ ಕ್ರಿಯೆಯೊಂದರಲ್ಲಿ ಮುಮ್ಮುಖ ಮತ್ತು ಹಿಮ್ಮುಖ 


೬ 
ಕ್ರಿಯೆಗಳ ವೇಗ ಸ್ಥಿರಾಂಕಗಳು 1.125 ೬107 ಮತ್ತು 7.510” ಆಗಿದ್ದರೆ, ಸಮಸ್ಥಿತಿ 


ಛು 
ಸಿರಾಂಕವನು ಲೆಕ್ಕ ಹಾಕಿ. 


ಎ pt 
ಮುಮ್ಮುಖ ಕ್ರಿಯಾವೇಗ ಸ್ಥಿರಾಂಕ 
ಸಮಸ್ಥಿತಿ ಸ್ಲಿರಾಂಕ ಎ 
ಕ ಹಿಮ್ಮುಖ ಕ್ರಿಯಾವೇಗ ಸ್ಥಿರಾಂಕ 


i ಸಕ! PRS ್ಥ 


2. 523K ತಾಪದಲ್ಲಿ POP, + €1, ಹಿಮ್ಮರಳುವ ಕ್ರಿಯೆಯ ಸಮಸ್ಥಿತಿ 
ಸ್ಥಿರಾಂಕ ಹಯ ಬೆಲೆಯು 5873105 7301 Mm” ಆಗಿದ್ದರೆ, ಅದೇ ತಾಪದಲ್ಲಿ 
ಕ್ರಿಯೆಯ ಸ್ಯ ಬೆಲೆಯೆಷ್ಟು? 

ಸ್ಸ ಇ ಹ್ಮ (RT) 

ಈ ಕ್ರಿಯೆಯಲ್ಲಿ An=2-1=1 
| 

ಆದ್ದರಿ೦ದ K, 7ಓೃ (8?) 


5873105 8314 ೫6523 
ಗಾ (mol ಗಾ) (JK mol") (K) 


ರಾಸಾಯನಿಕ ಸಮಸ್ಥಿತಿ 231 


2.552 Im” 


2.552 Nm”? ಅಥವಾ Pa 


3. 1 ಲೀಟರ್‌ ಗಾತ್ರದ ಮುಚ್ಚಿದ ಪಾತ್ರೆಯಲ್ಲಿ ಒಂದು ಮೋಲ್‌ P೦1; ಅನ್ನು ನಿಶ್ಚಿತ 
ತಾಪದಲ್ಲಿ ಕಾಯಿಸಿದಾಗ, ಅದು 40% ವಿಯೋಜನೆಗೊಂಡರೆ, ಸಮಸ್ಯಿತಿ ಸ್ಥಿರಾಂಕವನ್ನು 
ಲೆಕ್ಕ ಹಾಕಿ. 
ವಿಯೋಜನಾಂಶ x= 40% ಇ 0.4 (ಅಂದರೆ 1 ಮೋಲ್‌ P೦1ನಲ್ಲಿ 0.4 
ಮೋಲ್‌ ವಿಯೋಜನೆಯಾಗಿದೆ ಎಂದು ಅರ್ಥ.) 


ಪ್ರಾರಂಭ | 0 0 
ವಿಯೋಜನಾ ಕ್ರಿಯೆ PC 80೮ + Cl, 
ಸಮಸ್ಥಿತಿ] 0 ಜಃ ' 
ey 1-0.4 0.4 0.4 
0.6 04 04 
ಮೋಲ್‌ ಸಾರತೆ = ಅಸಾತ ರ ಅತ 
] ] 1 
ರಂ. [7೮1,1[೮1,) 
ಸಮಸ್ಥಿತಿ ಸ್ಥಿರಾಂಕ ಜ್‌ ಗ್‌ 
0.4 x 0.4 
RY: 
= 0.267 


4. 6.24 mol ಹೈಡ್ರೋಜನ್‌ ಮತ್ತು 6.05 ೫೬01 ಅಯೋಡಿನ್‌ ಅನ್ನು ಸೀಲ್‌ ಮಾಡಿದ 
ಕೊಳವೆಯಲ್ಲಿ 630 K ಯಲ್ಲಿ ಕಾಯಿಸಲಾಯಿತು. ಸಮಸ್ಥಿತಿಯಲ್ಲಿ 1.25 mಂ। ಮುಕ್ತ 
ಅಯೋಡಿನ ಉಳಿದರೆ, ಸಮಸ್ಥಿತಿ ಸ್ಥಿರಾಂಕ ಓೃ ಯನ್ನು ಲೆಕ್ಕ ಹಾಕಿ. 


x ಮೋಲ್‌ ಟೈ ಅನಿಲವು » ಮೋಲ್‌ [ನೊಂದಿಗೆ ವರ್ತಿಸಿದರೆ 2: ಮೊಲ್‌ 
81 ಉತ್ಪತ್ತಿಯಾಗುತ್ತದೆ. ಪ್ರಾರಂಭ 6.24 mol 6.05 mol 
H + L<= 2H 
ಸಮಸ್ಥಿತಿ (6.24 - x) (605 - ಖ 
ಸಮಸ್ಥಿತಿಯಲ್ಲುಳಿದ 
ಮುಕ್ತ "ಅಯೋಡಿನ್‌ (6.05 — x) 3= 1.25 mol 


ಹಹ = 4.8 mol 
2% = 9.6 mol 


2x 


ಹ 


3 (HI]” 
ಸಮಸ್ಥಿತಿ ಸ್ಥಿರಾಂಕ ಹ್‌ 7-187 
್ನ 2 


232 ರಸಾಯನ ವಿಜ್ಞಾನ 


ತ (9.6) 
 (6.24-4.8)(6.05 - 4.8) 


(9.6) 
= 1.14%1.25 


5. ನಿರ್ದಿಷ್ಟ ತಾಪ ಮತ್ತು ಒತ್ತಡಗಳಲ್ಲಿ 6.15 ಮೋಲ್‌ ಸ; ಮತ್ತು 10 ಮೋಲ್‌ 


= 5] 


1) ಅನ್ನು 14m ಗಾತ್ರದ ಮುಚ್ಚಿದ ಪಾತ್ರೆಯಲ್ಲಿ ಕಾಯಿಸಿದಾಗ, 4 ಮೋಲ್‌ 
ಅಮೋನಿಯಾ ಉತ್ಪತ್ತಿಯಾಯಿತು. ಅಮೋನಿಯಾ ಸಂಶ್ಲೇಷಣೆಯ ಸಮಸ್ಥಿತಿ ಸ್ಥಿರಾಂಕ 
ಹ ಯನ್ನು ಲೆಕ್ಕ ಹಾಕಿ. 


ಪ್ರಾರಂಭ 6.15 mol 101001 
ಜ್ರ... + 3H, ಸರಾ 21, 
ವರ್ತಿಸುವ X 3x 2X 


ಮೋಲ್‌ 


ಖಚಿತಾನುಪಾತತೆಯ ಪ್ರಕಾರ, 1 ಇಂ1ನೈಟ್ರೋಜನ್‌, 3 mಂ। ಹೈಡ್ರೋಜನ್‌ ಜತೆಗೆ 
ವರ್ತಿಸಿ 2 ೫:1 ಅಮೋನಿಯಾ ನೀಡುತ್ತದೆ. ಆದ್ದರಿಂದ, x 1೫01 ಜೃ ಅನಿಲವು 
3x mol H, ೮: ೨ದ ಜತೆಗೆ ವರ್ತಿಸಿದರೆ 2% mol NH, ಉತ್ಪತ್ತಿಯಾಗಬೇಕು. 
2X =4 mol 
x =2 mol 


ಇದರ ಅರ್ಥ, ಸಮಸ್ಥಿತಿಯಲ್ಲಿ 21801 N, ಅನಿಲವು 6 701 ಅನಿಲದ 
ಜತೆಗೆ ವರ್ತಿಸಿ 4 701111, ಕೊಡುತ್ತದೆ. 


N, + 30, ಮಾ 2NH, 


ಈಸ ಹತ್ತೆ (6.15-2) (10-6) 4 
ಸಮಸ್ಸಿತಿ ಸ್ಲಿರಾ೦ಂಕ ಹೈ ಇಷ ಹ ಗ 
ಇ [N2][H2] 
4? 
್‌ (415)(4) 
= 6.02x10° 


ರಾಸಾಯನಿಕ ಸಮಸ್ಥಿತಿ 233 


MN UW ಜಂ ತಾತಾ 


ಪ್ರಶ್ನೆಗಳು 


ಒಂದು ಅಂಕದ ಪ್ರಶ್ನೆಗಳು 
ಹಿಮ್ಮರಳುವ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ. 


. ಕ್ರಿಯಾವೇಗದ ಮೂಲಮಾನ ಯಾವುದು? 


Kp ಮತ್ತು ಹೈಗಳ ಸಂಬಂಧ ಬರೆಯಿರಿ. 


, ರಾಶಿಕ್ರಿಯಾ ನಿಯಮವನ್ನು ನಿರೂಪಿಸಿ. 
. ಲಿಷಟಲಿಯೆಯ ತತ್ವವನ್ನು ನಿರೂಪಿಸಿ. 


ಎರಡು ಅಂಕದ ಪ್ರಶ್ನೆಗಳು 


ಕ್ರಿಯೆಯ ದರದ ಮೇಲೆ ಪ್ರಭಾವ ಬೀರುವ ಅಂಶಗಳಾವುವು? 
. ರಾಸಾಯನಿಕ ಸಮಸ್ಥಿತಿಯ ವಿಶಿಷ್ಟ ಲಕ್ಷಣಗಳೇನು? 


26m” ಮುಚ್ಚಿದ ಪಾತ್ರೆಯಲ್ಲಿ 6.88 ಅಮೋನಿಯಾ ಇದೆ. ಅದರ 
ಸಕ್ರಿಯರಾಶಿಯೆಷು? [(ಉ. 0.2 mol dm] 


. 201 (1 4 1ಈ ಹಿಮ್ಮರಳುವ ಕ್ರಿಯೆಗೆ ಹ್ಯ ಇಓ, ಏಕೆ? 


ಒ೦ದು ಹಿಮ್ಮರಳುವ ಕ್ರಿಯೆಯಲ್ಲಿ ಮುಮ್ಮುಖ ಕ್ರಿಯಾವೇಗ ಸ್ಥಿರಾ೦ಕ 32x10 


ಹಾಗೂ ಹಿಮ್ಮುಖ ಕ್ರಿಯಾವೇಗ ಸ್ಥಿರಾಂಕ 0.8%x10 ಆಗಿದ್ದರೆ ಆ ಕ್ರಿಯೆಯ 
ಸಮಸ್ಥಿತಿ ಸ್ಥಿರಾ೦ಕವೆಷ್ಟು? [ಉ. 40] 


. 796 & ತಾಪದಲ್ಲಿ PC, 801 + ೮ ಕ್ರಿಯೆಯ ಸಮಸ್ಥಿತಿ ಸ್ಥಿರಾಂಕ 


ಜಿ ಯ ಬೆಲೆ 58x10 1701/73. ಅದೇ ತಾಪದಲ್ಲಿ ಓ್ಯ ಯ ಬೆಲೆಯನ್ನು 


ಲೆಕ್ಕ ಹಾಕಿ. (R 8.314 JK” 'mol”') (w. Kp =2.55Pa] 


111. ನಾಲ್ಕು ಅಂಕದ ಪ್ರಶ್ನೆಗಳು ಮತ್ತು ಲೆಕ್ಕಗಳು 


ಕ 


ಈ ಕೆಳಗಿನವುಗಳನ್ನು ವಿವರಿಸಿ 
ಕ್ರಿಯಾ ವೇಗ 
1. ಕ್ರಿಯಾ ವೇಗ ಸ್ಥಿರಾಂಕ 


. ಲಿಷಟಲಿಯೆಯ ತತ್ತವನ್ನು ನಿರೂಪಿಸಿರಿ. ನೈಟ್ರಿಕ್‌ ಆಕೆ ಕ್ಸೈಡ್‌ ಸಂಶ್ಲೇಷಣೆಯ ಮೇಲೆ 


ತಾಪದ ಬದಲಾವಣೆಯ "ಪರಿಣಾಮ ಚರ್ಚಿಸಿರಿ. 

2HIS——H,+1, ಈ ಸಮಸ್ಥಿತಿಗೆ ಜೈ ಸಮೀಕರಣ ಸಾಧಿಸಿ. 
ANNO ಈ ಹಿಮ್ಮರಳುವ ಕ್ರಿಯೆಯಲ್ಲಿ A, 8, ೮, D ಎಲ್ಲವೂ 
ಅನಿಲಗಳಾಗಿವೆ. ನೈ ಮತ್ತು ಓಗೆ ಸಮೀಕರಣ ಬರೆಯಿರಿ. ಈ ಕ್ರಿಯೆಯಲ್ಲಿ 
ಹ, ಹಾಗೂ ಓ ಸಂಬಂಧದ ಸಮೀಕರಣ ಬರೆಯಿರಿ. 


234 ರಸಾಯನ ವಿಜ್ಞಾನ 


2677 ಮುಚ್ಚಿದ ಪಾತ್ರೆಯಲ್ಲಿ 2 ಮೋಲ್‌ ಅಮೋನಿಯಾ ತೆಗೆದುಕೊಂಡು 


ಕಾಯಿಸಿದರೆ ಸಮಸ್ಥಿತಿ ಮಿಶ್ರಣದಲ್ಲಿ 0.6 ಮೋಲ್‌ ನೈಟ್ರೋಜನ್‌ ಇರುವುದು. 
ಸಮಸ್ಥಿತಿ ಸ್ಥಿರಾಂಕ ಎಷ್ಟು?) [ಉ. 0.3417] 


ಒಂದು ಮುಚ್ಚಿದ ಪಾತ್ರೆಯಲ್ಲಿ. 0.8 mol dm” ಸಾರತೆಯಷ್ಟು ಸಿ ಮತ್ತು 
0.8 mol dm” ಸಾರತೆಯಷ್ಟು 8 ಅನ್ನು ತೆಗೆದುಕೊಂಡು ಕ್ರಿಯೆ ಪ್ರಾರಂಭಿಸಿದರೆ 
A+B C+D ಈ ಹಿಮ್ಮರಳುವ ಕ್ರಿಯೆ ನಡೆಯುವುದು. ಸಮಸ್ಥಿತಿಯಲ್ಲಿ 
€ಯ ಮೋಲ್‌ ಸಾರತೆ 0.6 79016” ಆಗಿದ್ದರೆ, ಸಮಸ್ಥಿತಿ ಸ್ಥಿರಾಂಕದ ಬೆಲೆಯನ್ನು 


ಲೆಕ್ಕ ಹಾಕಿರಿ. [ಉ: 9] 
773 £ ತಾಪದಲ್ಲಿ ಹೈಡ್ರೋಜನ್‌ ಅಯೋಡೈಡ್‌ ವಿಭಜನೆಯ ಸಮಸ್ಥಿತಿ ಸ್ಥಿರಾಂಕ 


0.16. ಸಮಸ್ಥಿತಿ ಮಿಶ್ರಣದಲ್ಲಿ 0.08 mಂ! am” ಹೈಡ್ರೋಜನ್‌ ಅಯೋಡೈಡ್‌ 
ಇದ್ದರೆ ಹೈಡ್ರೋಜನ್‌ ಮತ್ತು ಅಯೋಡೀನ್‌ಗಳ ಮೋಲ್‌ ಸಾರತೆಗಳನ್ನು ಲೆಕ್ಕ 


ಹಾಕಿರಿ. [ಉ. 0.032 mol dm] 
ಒಂದು ರಾಸಾಯನಿಕ ಬದಲಾವಣೆಯಲ್ಲಿ 30ನೇ ನಿಮಿಷದ ಆರಂಭದಲ್ಲಿ ಒಂದು 


ಪ್ರತಿಕಾರಕದ ಮೋಲ್‌ ಸಾರತೆ 2.0345 1301677. 30 ನಿಮಿಷ 30 ಸೆಕೆಂಡ್‌ನ 


ಅಂತ್ಯದಲ್ಲಿ ಅದು 2 7೦16: ಆಗಿದ್ದರೆ ಆ ಕ್ರಿಯೆಯ ವೇಗವೆಷ್ಟು? 


[ಉ. 0.00115 mol dm” 57] 


. ಸಲ್ಪರ್‌ ಟ್ರೈಆಕ್ಸೈಡ್‌ ಸಂಶ್ಲೇಷಣೆಯ ಕ್ರಿಯೆಯಲ್ಲಿ () ತಾಪ ಮತ್ತು (1) ಒತ್ತಡಗಳ 


ಪರಿಣಾಮವನ್ನು ಲಿಷಟಲಿಯೆ ತತ್ವದ ಆಧಾರದಲ್ಲಿ ಚರ್ಚಿಸಿ. 


. 100 ವಾಯುಮಾನ ಒತ್ತಡದಲ್ಲಿ 3 ಮೋಲ್‌ ಹೈಡ್ರೋಜನ್‌ ಮತ್ತು 1 ಮೋಲ್‌ 


ನೈಟ್ರೋಜನ್‌ ಮಿಶ್ರಣದಲ್ಲಿ ಸಮಸ್ಥಿತಿ ತಲುಪಿದಾಗ 0.5 ಮೋಲ್‌ ಅಮೋನಿಯಾ 
ತಯಾರಾಗಿದ್ದರೆ, ಓ್ಯ ಕಂಡುಹಿಡಿಯಿರಿ. [ಉ. 2.6133x 10°] 


. 2H13~—H,+1, 700 ಕೆಲ್ವಿನ್‌ ತಾಪದಲ್ಲಿ ಈ ಹಿಮ್ಮರಳುವ ಕ್ರಿಯೆಯ 


ಹ. 0.25. ಒಂದು ಪ್ರಯೋಗದಲ್ಲಿ ಮುಚ್ಚಿದ ಪಾತ್ರೆಯಲ್ಲಿ ಹೈಡ್ರೋಜನ್‌ 
ಅಯೋಡೈಡ್‌ನ್ನು 700 ಕೆಲ್ವಿನ್‌ಗೆ: ಕಾಯಿಸಿದಾಗ 1 ಮೋಲ್‌ ಹೈಡ್ರೋಜನ್‌ 
ಅಯೋಡೈಡ್‌ ವಿಭಜನೆಯಾಗದೆ ಉಳಿಯಿತು. ಹಾಗಾದರೆ ಪ್ರಾರಂಭದಲ್ಲಿ ಎಷ್ಟು 
ಮೋಲ್‌ ಗ ತೆಗೆದುಕೊಳ್ಳಲಾಗಿತ್ತು? [ಉ. 2] 


. ನಿಶ್ಚಿತ ತಾಪದಲ್ಲಿ 24m ಗಾತ್ರದ ಮುಚ್ಚಿದ ಪಾತ್ರೆಯಲ್ಲಿ 1 mಂ P೦1; ಅನ್ನು 


ಕಾಯಿಸಲಾಯಿತು. ಸಮಸ್ಥಿತಿಗೆ ಬಂದಾಗ P೦5, 40% ವಿಯೋಜನೆಯಾಗಿದ್ದರೆ, 


ಮಸ್ಥಿತಿ ಸ್ಥಿರಾಂಕ ಓ ಯನ್ನು ಲೆಕ್ಕ ಹಾಕಿ. [ಉ: 0.133] 


PA 


ರಾಸಾಯನಿಕ ಸಮಸ್ಥಿತಿ "735 


13, 


+! 16, 


, 717K ತಾಪದಲ್ಲಿ 15 ಮೋಲ್‌ ಹೈಡ್ರೋಜನ್‌ 5.2 ಮೋಲ್‌ ಅಯೋಡಿನ್‌ನೊಂದಿಗೆ 


ವರ್ತಿಸಿ, 10 ಮೋಲ್‌ ಹೈಡ್ರೋಜನ್‌ ಅಯೋಡೈಡನ್ನು ನೀಡಿದರೆ, ಸಮಸ್ಥಿತಿ 


ಸ್ಥಿರಾಂಕವೆಷ್ಟು? (ಉ: K, = 50] 
, 773 Kಯಲ್ಲಿ ಈ ಕೆಳಗಿನ ಕ್ರಿಯೆಗಳ ಸಮಸ್ಥಿತಿ ಸ್ಥಿರಾಂಕ ಹ ಯ ಬೆಲೆಗಳು 


ಅನುಕ್ರಮವಾಗಿ (1 0.019 ಮತ್ತು (1) 602x105 ಆಗಿದ್ದರೆ, ಅವುಗಳ 
ಓ ಯನ್ನು ಲೆಕ್ಕ ಹಾಕಿ. 
i  2HI=——H,+L 


ii N,+3H, 


4 


2NH, [ಉ: (10.019ಮತ್ತು (i) 1.495 x10] 
473 £ ಯಲ್ಲಿ, 1 : 3 ರ ನಿಷ್ಪತ್ತಿಯಲ್ಲಿ ಮಿಶ್ರಿಸಿದ ೫) ಮತ್ತು ಗಗಳ ಮಿಶ್ರಣದ 
ಸಮಸ್ಥಿತಿಯ ಒತ್ತಡವು 100 ವಾಯುಮಾನವಾಗಿದ್ದು, ಅಮೋನಿಯಾದ ಆಂಶಿಕ 
ಒತ್ತಡವು 6.67 ವಾಯುಮಾನವಾಗಿದೆ. ಅಮೋನಿಯಾ ಸಂಶ್ಲೇಷಣೆಯ ಸಮಸ್ಥಿತಿಗೆ 
ಹ. ಮತ್ತು K, ಗಳನ್ನು ಲೆಕ್ಕ ಹಾಕಿ. 


(ಉ: K,=8.384x103 ಮತ್ತು ಓ್ಯ =5.56x10°] 


523K ಯಲ್ಲಿ PC PCL + ಲ ಕ್ರಿಯೆಯ ಸಮಸ್ಥಿತಿ ಸ್ಥಿರಾಂಕವು 0.82 


ಅದೇ ತಾಪದಲ್ಲಿ 5 ವಾಯುಮಾನ ಒತ್ತಡದಲ್ಲಿ ವಿಯೋಜನಾಂಶವನ್ನು ಲೆಕ್ಕ 
ಹಾಕಿ. [ಉ: 37.5%] 


ಇಡಿ 


236 ರಸಾಯನ ವಿಜ್ಞಾನ 


ಅಧ್ಯಾಯ-12 


ಮೇಲೆ ಕೆ ರಸಾಯನ ಶಾಸ್ತ (Surface Chemistry) 
ಷ್ಠ 
ಅಧಿಶೋಷಣ (Adsorption) 


ಚತುರ್‌ ವೇಲೆನ್ಸೀಯ ನಿಕ್ಕೆಲ್‌ ಲೋಹವನ್ನು ಪರಿಗಣಿಸುವಾ. ಲೋಹದ 
ಒಳಗಡೆಯಿರುವ ಪರಮಾಣುಗಳ ವೇಲೆನ್ನಿಗಳು ಸಂತೃಪ್ಪವಾಗಿರುವುದನ್ನು ಗಮನಿಸಿ. 
ಆದರೆ ಮೇಲ್ಮೈಯಲ್ಲಿರುವ ನಿಕೆಲ್‌ ಪರಮಾಣುಗಳ ಮೂರು ದಿಕ್ಕುಗಳಲ್ಲಿ ಮಾತ್ರ 
ಇತರ ೫1ಪರಮಾಣುಗಳಿವೆ. ನಾಲ್ಕನೇ ದಿಕ್ಕಿನಲ್ಲಿ ಅಂದರೆ ಮೇಲ್ಬಾಗದ ಸಂಯೋಗತ್ವ 
ಬಲಗಳು ಸಂತೃಪ್ತವಾಗಿಲ್ಲ. ಸೂಕ್ತ ವಾಹಿಯ ಅಣುಗಳು ನಿಕೆಲ್‌ನ ಮೇಲ್ಮೈ ಸಂಪರ್ಕಕ್ಕೆ 
ಬಂದದೆ, ಅಲ್ಲಿರುವ ಅಸಂತ್ಯಪ್ತ ಶೇಷ ವೇಲೆನ್ಸಿಗಳು (unsatisfied residual valency 
10095), ಅನಿಲಾಣುಗಳನ್ನು ಆಕರ್ಷಿಸಿ ಹಿಡಿದಿಟ್ಟುಕೊಳ್ಳುತ್ತವೆ. ಇದರಿಂದಾಗಿ ಅನಿಲದ 

ಸಾರತೆಯು ಇತರೆಡೆಗಳಿ ಗಿಂತ ನಿಕ್ಕೆಲ್‌ನ ಮೇಲ್ಮೈಯಲ್ಲಿ "ಹೆಚ್ಚಿರುತ್ತದೆ. 

ಘನವು ತನ್ನ ಸಂ ಪರ್ಕಕ್ಕೆ ಬಂದ ಅನಿಲ ಅಥವಾ ದ್ರವದ. ಅಣುಗಳನ್ನು ಆಕರ್ಷಿಸಿ. 
ತನ್ನ ಮೇಲ ಯಲ್ಲಿ ಹಿಡಿದಿಟ್ಟುಕೊಳ್ಳುವ ವಿದ್ಯಮಾನವನ್ನು "ಅಧಿಶೋಷಣ' "ಎನು ತ್ತಾರೆ. 


ಅಸಂತೃಪ್ತ ಶೇಷಬಲಗಳು ಅನಿಲ ಅಣುಗಳು ಅಧಿಶೋಷಿತವಾಗಿರುವುದು 
Flesh: LoTR ಫಿಶ್ತು | 
jp pred pane | ಸ ಹ ಜ್‌ 
ಗಳು ಟ್‌ ಆ ಆ 
ತ Mohs i —Ni—Ni—Ni—Ni— 
—Ni—Ni—Ni—Ni— —Ni—Ni—Ni—Ni— 


ಅಧಿಶೋಷಣವು ಒಂದು ಮೇಲ್ದೆ ಕ ವಿದ್ಯಮಾನ (surface phenomenon) ಎ೦ಬುದು 
ಸುಸ್ಪಷ್ಟ ಯಾವ ವಸ್ತುವಿನ ಮೇಲ್ಮೈಯಲ್ಲಿ ಅಧಿಶೋಷಣ ನಡೆಯುವುದೋ, ಅದನ್ನು 
ಅಧಿಶೋಷಕ (೩6500010ವೆನ್ನುತ್ತಾರೆ. ಯಾವ ವಸ್ತುವು ಅಧಿಶೋಷಿತವಾಗುವುದೋ 
ದನ್ನು ಅಧಿಶೋಷ್ಯ (೩5010೩10) ಎನ್ನುತ್ತಾರೆ. ಉದಾಹರಣೆ : (1) ಪಟುಗೊಳಿಸಿದ 
ಇದ್ದಿಲು (೩00೪೩606 ೦೩0೦೫) - ಇದರ ಮೇಲೆ ನೈಟ್ರೋಜನ್‌ ಅನಿಲವು 


ಅಧಿಶೋಷಣ 237 


ಅಧಿಶೋಷಣಗೊಳ್ಳುವುದು. ಇದರಲ್ಲಿ ಇದ್ದಿಲು ಹೊ ಹಾಗೂ ನೈಟ್ರೋಜನ್‌ 
ಅನಿಲವು ಅಧಿಶೋಷ್ಯ. (1) ಸಿಲಿಕಾಜೆಲ್‌ ನೀ ಅಧಿಶೋಷಿಸುವುದು. ಇದರಲ್ಲಿ 
ಸಿಲಿಕಾಜೆಲ್‌ ಅಧಿಶೋಷಕ ಹಾಗೂ les ಬೀ 

ಕೆಲವೊಮ್ಮೆ ಅನಿಲ ಅಥವಾ ದ್ರವದ ಅಣುಗಳು ಘನ ರದ ಮೇಲ್ಮೆ ಯಲ್ಲಿ 
ಶೋಷಿತ ವಾಗುವುದಲ್ಲದೆ, ರ 9 ಹೊಕ್ಕು ಪಸರಿಸುತ್ತವೆ. ಈ ವಿದ್ಯಮಾನವನ್ನು 
ಅವಶೋಷಣ (೩bsorptiಂn) ಎನ್ನುತ್ತಾ ಉದಾ: ನಿರ್ಜಲ. ಕ್ಯಾಲ್ಷಿಯಂ. ಕ್ಲೋರೈಡ್‌ 
ನೀರಾವಿಯನ್ನು ಹೀರುತ್ತದೆ ಶೋನ ಆದುದರಿಂದ ಅದನು ೬ ಶುಷಕಾರಳವಾಗ 
ಬಳಸುತ್ತಾರೆ. 


ಅಧಿಶೋಷಣ ಮತ್ತು ಅವಶೋಷಣಗಳಿಗಿರುವ ವ್ಯತ್ಯಾಸಗಳು 
ಅಧಿಶೋಷಣ ಮತ್ತು ಅವಶೋಷಣ ಕ್ರಿಯೆಗಳೆರಡರಲ್ಲೂ ಶೋಷಣ (೩08೪08) 
ನಡೆಯುತ್ತವೆಂಬುದನ್ನು ಗಮನಿಸಿ. 


1. ಶೋಷಿತ ವಸ ಸ್ತುವಿನ ಅಣುಗಳು | 1. ಶೋಷಿತ ವಸ್ತುವಿನ ಅಣುಗಳು 


ಅಧಿಶೋಷಕ ವಸ್ತುವಿನ ಮೇಲ್ಮೈಯಲ್ಲಿ 
ಮಾತ್ರ ಇರುತ್ತವೆ. 
2. ಅಧಿಶೋಷಕದ ಮೇಲ್ಮೈಯಲ್ಲಿ 
ಶೋಷಿತ ವಸ್ತುವಿನ ಸಾರತೆ ಇತರೆಡೆ 
ಗಳಿಗಿಂತ ಹೆಚ್ಚು. 


3. ಅಧಿಶೋಷಕದ ಮೇಲ್ಮೈಯು 
ಶೋಷಿತ ವಸ್ತುವಿನ ಅಣುಗಳನ್ನು ಭೌತಿಕ 
ಅಥವಾ ರಾಸಾಯನಿಕ ಬಂಧಗಳಿಂದ 
ಹಿಡಿದಿಟ್ಟಿರುತ್ತದೆ. 

4. ಅಧಿಶೋಷಣೆಯು ಅಧಿಶೋಷಕ 
ಮತ್ತು ಅಧಿಶೋಷ್ಠದ ಸ್ವಭಾವಗಳ ಮೇಲೆ 
ಅವಲಂಬಿತ. 

5.* ಮೇಲೆ ಮೈ ವಿಸ್ತೀರ್ಣದ ಅವಲಂಬಿತ 
ಉದಾ: (1) ಹೈಡ್ರೋಜನ್‌ ಅನಿಲವು 
ನಿಕೆಲ್‌ ಲೋಹದ ಮೇಲೆ ಅಧಿಶೋಷಣ 
ಗೊಳ್ಳುತ್ತದೆ. 

(i) ಅಸಿಟಿಕ್ಸ್‌ ಆಮ್ಲವು ಇದ್ದಿಲಿನ ಮೇಲೆ 
ಅಧಿಶೋಷಿಸುತ್ತದೆ. 


ಶೋಷಕದ ಮೇಲ್ಮೈಯಲ್ಲಿ ಮಾತ್ರವಲ್ಲದೆ 
ಪದರಗಳಲ್ಲೂ ಹೆಡಕ್ಕರುತ್ತವೆ. 

ಡೆ ಶೋಷಿತ ವಸ್ತುವು” ಶೋಷಕದ 
ಒಳಪದರಗಳಲ್ಲೆಲ್ಲ ವ್ಯಾಪಿಸುವುದರಿಂದ 
ಅದರ ಸಾರತೆಯು ಎಲ್ಲ ಭಾಗಗಳಲ್ಲಿ 
ಹೆಚ್ಚು ಕಡಿಮೆ ಸಮನಾಗಿರುತ್ತದೆ. 

3. ಶೋಷಕವು ಅಣುಗಳನ್ನು ಲೋಮ 
ನಾಳ ಬಲ (Capillory force) ಗಳಿಂದ 
ಹಿಡಿದಿಟ್ಟಿರುತ್ತವೆ. | 


4. ಅವಶೋಷಣೆಯು ವಿಶಿಷ್ಠವಲ್ಲ. ಅದು 
ಅಣುಗಳ ಸ್ವಭಾವದ ಮೇಲೆ ಅವಲಂಬಿತ 
ವಲ್ಲ. ' 

5. ಗಾತ್ರದ ಅವಲಂಬಿತ ಫಿದಾ: 
() ಬ್ರೆಡ್‌ ಅನ್ನು ಹಾಲಿಗೆ ಅದ್ದಿದಾಗ, 
ಅದು ಹಾಲನ್ನು ಹೀರುತ್ತದೆ. 
(1) ನಿರ್ಜಲ ಕ್ಯಾಲ್ಸಿಯಂ 

ನೀರಾವಿಯನ್ನು ಅವಶೋಷಿಸ3ಈ 


ರೈಡ್‌ 


(* ಈ ಲಕ್ಷಣವನ್ನು ಆಧರಿಸಿ ಶೋಷಣೆಯು ಅಧಿಶೋಷಣೆಯೇ ಅವಶೋಷಣೆಯೇ 


ಎಂದು ನಿರ್ಧರಿಸಬಹುದು.) 


238 ರಸಾಯನ ವಿಜ್ಞಾನ 


; - R 
ಸ ಒಕೆ 
ಜ್‌. 


ಭೌತ ಅಧಿಶೋಷಣ (Physical Adsorption or Physisorption) 

ಅನಿಲದ ಅಣುಗಳು ಅಂತರಾಣ್ಣಿಕ ವಾನ್‌ಡರ್‌ವಾಲ್ಟ್‌ ಆಕರ್ಷಣೆಯಿಂದ ಘನದ 
ಮೇಲ್ಮೈ ಯಲ್ಲಿ ಅಧಿಶೋಷಣೆಗೊಳ್ಳುವುದನ್ನು ಭೌತ ಅಧಿಶೋಷಣವೆನ್ನು ತ್ತಾರೆ. ಈ ಬಗೆಯ 
ಅಧಿಕನೀಷಣವು ಸರ್ವೇ ಸಾಮಾನ್ಯ ಬಡ ರೀತಿಯಲ್ಲಿ ಅಧಿಕೋಷೂನ ಮೇಲ್ಮೈ ಯಲ್ಲಿ 
ಅಧಿಶೋಷ್ಯದ ಸಾಂದೀಕರಣವೆಂದರೂ ತಪ್ಪಾಗಲಾರದು. ಭೌತ ಅಧಿಶೋಷಣದಲ್ಲಿ 
ಅಧಿಶೋಷಕ ಮತ್ತು ಅಧಿಶೋಷ್ಯದ ನಡುವೆ ರಾಸಾಯನಿಕ ಬಂಧಗಳೇರ್ಪಡುವುದಿಲ್ಲ. 
ರಾಸಾಯನಿಕ ಅಧಿಶೋಷಣ (Chemical Adsorption) 
ಅಥವಾ ರಸಶೋಷಣ (Chemisorption) 

ರಾಸಾಯನಿಕ ಅಧಿಶೋಷಣೆಯಲ್ಲಿ ಅಧಿಶೋಷಕ ಮತ್ತು ಅಧಿಶೋಷ್ಯದ ನಡುವೆ 
ವೇಲೆನೀಯ ಬಲಗಳು ಭಾಗವಹಿಸುತ್ತವೆ. ಅಂದರೆ - ಇಲೆಕ್ಟಾನುಗಳ ವರ್ಗಾವಣೆಯಾಗಿ 
ರಾಸಾಯನಿಕ ಬಂಧವೇರ್ಪಡುತ್ತದೆ. ಈ ಬಗೆಯ Sದಿಶೊಷಣೆಯು ಭೌತಿಕ 
ಅಧಿಶೋಷಣೆಯಷ್ಟು ಸಾಮಾನ್ಯವಲ್ಲದಿದ್ದರೂ, ಕೈಗಾರಿಕಾ ಮಹತ್ವ ಪಡೆದ ಅನೇಕ 
ವಿಜಾತೀಯ ವೇಗವರ್ಧನ ಕ್ರಿಯೆಗಳು ಈ ವರ್ಗಕ್ಕೆ ಸೇರುತ್ತವೆ. 


ಭೌತ ಮತ್ತು ರಾಸಾಯನಿಕ ಅಧಿಶೋಷಣಗಳಿಗಿರುವ ವ್ಯತ್ಯಾಸಗಳು 


ಭೌತ ಅಧಿಶೋಷಣ ರಾಸಾಯನಿಕ ಅಧಿಶೋಷಣ 


1. ಅಧಿಶೋಷಕ ಮತ್ತು ಅಧಿಶೋಷ್ಯದ 
ನಡುವಣ ಆಕರ್ಷಣೆಯು ದುರ್ಬಲವಾದ 
ವಾನ್‌ ಡರ್‌ ವಾಲ್ಟ್‌ ಬಲಗಳಿಂದಾಗಿದೆ. 
2. ಕಡಿಮೆ ತಾಪದಲ್ಲಿ ನಡೆಯುತ್ತದೆ. ತಾಪ 
ಹೆಚ್ಚಿದಂತೆ ಅಧಿಶೋಷಣೆಯ ಪ್ರಮಾಣ 
ಕಡೆಮೆಯಾಗುತ್ತದೆ. 

ಚ ಅಧಿಶೋಷಣವು ಬಹುಪದರ 
(multilayers) ಅಧಿಶೋಷಣ. 

4. ಅಧಿಶೋಷಣವು ಹಿಮ್ಮರಳುವ 
(reversible) ವಿದ್ಯಮಾನ. 

ಧ್ಯ ಅಧಿಶೋಷಣೋಷ್ಣವು ಕಡಿಮೆ. 

(~ 40 kJ/mol ಗಿಂತಲೂ ಕಡಿಮೆ) 
6. ಕ್ರಿಯಾವೇಗವು ಅಧಿಕವಿರುವುದರಿಂದ 
ಸಂತುಲನ ಸ್ಥಿತಿಯನ್ನು ಬೇಗ 
ತಲುಪುತ್ತದೆ. 

fp ಕಡಿಮೆ ತಾಪದಲ್ಲಿ ಸಾಮಾನ್ಯವಾಗಿ 
ಎಲ್ಲ ಅನಿಲಗಳು ಘನ ವಸ್ತುವಿನ ಮೇಲೆ 
ಭೌತ ಅಧಿಶೋಷಣೆಗೊಳ್ಳುತ್ತವೆ. 

ಉದಾ: (1) ಪಟುಗೊಳಿಸಿದ ಕಾರ್ಬನ್‌ 
ಮೇಲೆ ನೈಟ್ರೋಜನ್‌ ಅನಿಲದ 
ಅಧಿಶೋಷಣ. 


1. ಅಧಿಶೋಷಕ ಮತ್ತು ಅಧಿಶೋಷ್ಯದ 
ನಡುವಣ ಆಕರ್ಷಣೆಯು ಪ್ರಬಲವಾದ 
ರಾಸಾಯನಿಕ ಬಂಧದಿಂದಾಗಿದೆ. 

2. ಅಧಿಕ ತಾಪದಲ್ಲಿ ನಡೆಯುವುದು. 
ತಾಪ ಹೆಚ್ಚಾದಂತೆ ಅಧಿಶೋಷಣೆಯ 
ಪ್ರಮಾಣ ಹೆಚ್ಚುತ್ತದೆ. 

3. ಅಧಿಶೋಷಣವು ಏಕಪದರಕ್ಕೆ 
(monolayer) ಸೀಮಿತ. 

4. ಅಧಿಶೋಷಣವು ಹಿಮ್ಮರಳದ 
(irreversible) ವಿದ್ಯಮಾನ. 

5. ಅಧಿಶೋಷಣೋಷ್ಟವು 80 kJ/mol 
ಗಿಂತಲೂ ಅಧಿಕ. 

6. ಕ್ರಿಯಾವೇಗ ಕಡಿಮೆಯಿರುವುದರಿಂದ 
ಸಂತುಲನ ಸ್ಥಿತಿಯನ್ನು ನಿಧಾನವಾಗಿ 
ತಲುಪುತ್ತದೆ. 

74 ಅಧಿಶೋಷಣವು ಅತ್ಯಂತ ' 
ವೆಶಿಷ್ಟವಾದುದು. ಅಧಿಶೋಷ್ಯಗಳು ಕೆಲವು 
ಆಯ್ದ ಅಧಿಶೋಷಕಗಳ ಮೇಲೆ ಮಾತ್ರ 
ಅಧಿಶೋಷಣೆಗೆ ಒಳಗಾಗುತ್ತವೆ. 

ಉದಾ: (1 ಕಾದ ಟಂಗ್‌ಸ್ಟನ್‌ ಲೋಹದ 
ಮೇಲೆ ಆಕ್ಷಿಜನ್‌ನ ಅಧಿಶೋಷಣ. 


ಅಧಿಶೋಷಣ 239 


ಅಧಿಶೋಷಣದ ಪ್ರಮಾಣದ ಮೇಲೆ ಪ್ರಭಾವ ಬೀರುವ ಅಂಶಗಳು 

|. ಅಧಿಶೋಷಕದ ಸ್ವರೂಪ : ಅಧಿಶೋಷಣವು ಒಂದು ಮೇಲೆ ೈ ಪ್ರಕ್ರಿಯೆ. ಆದ್ದರಿಂದ 
ಅಧಿಶೋಷಕದ ಮೇಲ್ವೈ ವಿಸ್ತಾರ ಹೆಚ್ಚಿದಂತೆಲ್ಲ ಅಧಿಶೋಷಣೆಯ ಪ್ರಮಾಣ ಹೆಚ್ಚುತ್ತದೆ. 
ಉದಾ: ಹೆಚ್ಚು ರಂಧ್ರಗಳಿಂದ ಸಂರಚಿತವಾದ ಅಥವಾ ನುಣ್ಣನೆಂಯ 
ಪುಡಿರೂಪ ದಲ್ಲಿರುವ ಅಧಿಶೋಷಕದ ಮೇಲ್ಮೈ ವಿಸೀರ್ಣವು ಹೆಚ್ಚಿರುತ್ತದೆ. ಅಂತಹ 
ವಸ್ತುಗಳ ಶೋಷಣ ದಕ್ಷತೆಯು ಅಧಿಕವಾಗಿರುತ್ತದೆ. ಉದಾ: - ತೆಂಗಿನ ಚಿಪ್ಪಿನ 
ಇದ್ದಿಲು (coconut shell charcoal), ಅಲುಮಿನಾ (A120), ಸಿಲಿಕಾ (8103), 
ಜಿಯೊಲೈಟ್‌ (Zeolite) ಇತ್ಯಾದಿಗಳು ಉತ್ತಮ ಅಧಿಶೋಷಕಗಳು. 

2. ಅಧಿಶೋಷ್ಯದ ಲಕ್ಷಣ : ಸುಲಭವಾಗಿ ದ್ರವೀಕರಿಸಬಹುದಾದ ಅನಿಲಗಳು 
(easily liquefiable gases) ಅಧಿಕ ಪ್ರಮಾಣದಲ್ಲಿ ಅಧಿಶೋಷಿತವಾಗುತ್ತವೆ. ಉದಾ: 
"ಖಾಯಂ' ಅನಿಲಗಳೆನಿಸಿದ್ದ ಗ). ೫), ೦ ಮುಂತಾದ ಅನಿಲಗಳು ಅತ್ಯಲ್ಪ 
ಪ್ರಮಾಣದಲ್ಲಿ ಅಧಿಶೋಷಿತವಾಗುತ್ತವೆ. ಆದರೆ ಅಧಿಕ ಸಂಧಿಸ್ಥ ತಾಪ (Citical 
temperature) ವಿರುವ, ಸಂಲಬ”ವಾಗಿ  ದ್ರವೀಕರಿಸಬಹುದಾದ 
NH, 5೦), HCl, ೦೦), SO, ಮುಂತಾದ ಅನಿಲಗಳು ಸೂಕ್ತ ಅಧಿಶೋಷಕದ 
ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಅಧಿಶೋಷಿತವಾಗುತ್ತವೆ. 

3. ತಾಪ : ಅಧಿಶೋಷಣವು ಒಂದು ರ್‌ ಕ್ರಿಯ (exothermic reaction). 
ಲಷಟಲಿಯೆ ತತ್ನ್ಸದ ಪ್ರಕಾರ, ತಾಪ ಹೆಚ್ಚಿದಂತೆ, ಅಧಿಶೋಷಣದ ಪ್ರಮಾಣವು 
ಕಡಿಮೆಯಾಗುತ್ತದೆ. ಇದು ಭೌತ ಅಧಿಶೋಷಣದಲ್ಲಿ ಯಾವಾಗಲೂ ಸತ್ಯ. 

4. ಒತ್ತಡ: ಸ್ಥಿರ ತಾಪದಲ್ಲಿ ಒತ್ತಡ ಹೆಚ್ಚಿದಂತೆಲ್ಲ ಅಧಿಶೋಷಣದ ಪ್ರಮಾಣ ಹೆಚ್ಚುತ್ತಾ 
ಹೋಗಿ ಒಂದು ಪರ್ಯಾಪ್ತ" ಮಿತಿಯನ್ನು ತಲುಪುತ್ತದೆ. ಅನಂತರ ಅದರ ಪ್ರ ಪ್ರಮಾಣ 
ಹೆಚ್ಚದೆ ಸ್ಥಿರವಾಗಿರುವುದು. 


ಹ ಸಮತಾಪಿ (Adsorption Isotherm) 


pe 
§" ks 


ಮೇಲೆ ನೈಟ್ರೋಜನ್‌ ಅನಿಲದ ಅಧಿಶೋಷಣೆಯ ಸಮತಾಪಿ ರೇಖೆಗಳನ್ನು ಚಿತ್ರದಲ್ಲಿ 
ಗಮನಿಸಿ. ಕಡಿಮೆ ಒತ್ತಡದಲ್ಲಿ ಅಧಿಶೋಷಣದ ಪ್ರಮಾಣವು ಒತ್ತಡಕ್ಕೆ ಅನುಲೋಮವಾಗಿ 
ಬದಲಾಗುವುದನ್ನು ಹಾಗೂ ಅಧಿಕ ಒತ್ತಡದಲ್ಲಿ ಅಧಿಶೋಷಣವು ಒಂದು ಮಿತಿಯನ್ನು 
ತಲುಪಿದ ನಂತರ ಸ್ಥಿರವಾಗಿ ಉಳಿಯುವುದನ್ನು ಸಮತಾಪಿ ರೇಖೆಗಳಲ್ಲಿ ಕಾಣಬಹುದು. 
'ಫ್ರಾಯಿಂಡ್‌ಲಿಕ್‌ ಅಧಿಶೋಷಣ ಸಮತಾಪಿ 
(Freundlich Adsorption Isotherm) 

ಸ್ಥಿರೋಷ್ಟದಲ್ಲಿ ಅಧಿಶೋಷಣದ ಪ್ರಮಾಣ (೩) ಮತ್ತು ಒತ್ತಡ (೫ಕ್ಕೆ ಇರುವ 
ಸಂಬಂಧವನ್ನು ಫ್ರಾಯಿಂಡ್‌ಲಿಕ್‌ ಅಧಿಶೋಷಣ ಸಮತಾಪಿಯಿಂದ ತಿಳಿಯಬಹುದು. 
ಅಧಿಶೋಷಣೆಯ ಪರಿಮಾಣ ಅಧಿಶೋಷಕದ ರಾಶಿಯನ್ನು ಅವಲಂಬಿಸಿರುತ್ತದೆ. 
೫ ಹಾಗೂ ಣಗಳು ಅನುಕ್ರಮವಾಗಿ ಅಧಿಶೋಷಣ ಪರಿಮಾಣ ಮತ್ತು ಅಧಿಶೋಷ್ಯದ 


ರಾಶಿಯಾಗಿದೆಯೆನ್ನೋಣ. ಆಗ ಇವುಗಳ ಅನುಪಾತ ೧. ಒತ್ತಡದ ನಿರ್ದಿಷ್ಟ 
ಘಾತಕ್ಕೆ ಅನುಲೋಮ ಸಂಬಂಧ ಪಡೆದಿರುತ್ತದೆ. 

X ph 

m 


3ಎ ಇದನ್ನು ಫ್ರಾಯಿಂಡ್‌ಲಿಕ್‌ ಅಧಿಶೋಷಣ ಸಮೀಕರಣವೆನ್ನುವರು. ಇದರಲ್ಲಿ 


ಮತ್ತು n ಗಳು ಸ್ಥಿರಗಳು. ಈ ಸಮೀಕರಣವನ್ನು ನೇರವಾಗಿ ತಾಳೆ ನೋಡಲು 
ಕಠಿಣವಾದುದರಿಂದ, ರೇಖೀಯ ನಕಾಶೆ ಬರುವಂತೆ ಅದನ್ನು ಹೀಗೆ ಮಾರ್ಪಡಿಸಬಹುದು. 


ಇ ಗ ಶ್‌ 
IE n 


Jog Pte 


ha 


sr ಯ ವಿರುದ್ಧದ ನಕ್ಷೆ ಬಿಡಿಸಿದರೆ, ಸರಳರೇಖೆ 
| ಮೆ ಒತ್ತಡದಲ್ಲಿ ಹ ಬಿಂದುಗಳೂ ಸರಳರೇಖೆಯಲ್ಲಿವೆ. ಆದರೆ 


ಲ್ಯಾಂಗ್‌ಮ್ಯೂರ್‌ ಅಧಿಶೋಷಣ ಸಮತಾಪಿ 
(Langmuir Adsorption Isotherm) 
ಲ್ನಾಂಗ್‌ಮ್ಕೂರ್‌ನ ಅಭಿಪ್ರಾಯದಂತೆ 
1. ಘನವಸ್ತು ವಿನ ಮೇಲ್ಮೈ ಯಲ್ಲಿ ಅನಿಲವೊಂದು ಅಧಿಶೋಷಿತವಾಗುವಾಗ ಅದು 
ಏಕಾಣು. ದಪ್ಪಕ್ಕಿಂತ ಹೆಚ್ಚಿನ 'ದಪ್ಪದ ಇ ಪದರವಾಗಿರಲಾರದು. 
2. ಅಧಿಶೋಷಿತ ಅಣುಗಳ "ನಡುವೆ ಕ್ರಿಯೆ ಜರುಗುವುದಿಲ್ಲ. 
3. ಅಧಿಶೋಷಣೆಯಾಗುವಾಗ ವಿರುದ್ಧವಾದ ವಿದ್ಯಮಾನಗಳು ಏಕಕಾಲದಲ್ಲಿ ನಡೆಯುತ್ತವೆ: 
( ಘನವಸ್ತುವಿನ ಮೇಲ್ಮೈಯಲ್ಲಿ ಅನಿಲಾಣುಗಳು ಸಾಂದ್ರೀಕರಿಸುವುದು 
(ಅಧಿಶೋಷಣೆ) ಮತ್ತು (1) ಘನವಸ್ತುವಿನ ಮೇಲೆ ಮೈಯಿಂದ ಅಧಿಶೋಷಿತ ಅಣುಗಳು 
ವಿಶೋಷಣೆಗೊಳ್ಳುವುದು. ಸ೦ತುಲನ ಸ್ಥಿತಿಯನ್ನು ತಲುಪಿದಾಗ ಇವೆರಡೂ ಕ್ರಿಯೆಗಳ 
ವೇಗ ಒಂದೇ ಆಗಿರುತ್ತದೆ. ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಲ್ಯಾಂಗ್‌ಮ್ಯೂರ್‌ 
ಈ ಕೆಳಗಿನ ಸಮತಾಪಿ ಸಮೀಕರಣವನ್ನು ನೀಡಿದನು. 


ಅಧಿಶೋಷಣದ ಪ್ರಮಾಣ ಜಃ ಜ್ಯ ಮಸ ಇಲ್ಲಿ k| ಮತ್ತು ಗಳು ಸ್ಥಿರಾ೦ಕಗಳು. 

ಲ್ಯಾಂಗ್‌ಮ್ಯೂರ್‌ ಸಮತಾಪಿ ಸಮ್ಮೀಕರಣವು ಕಡಿಮೆ ಮತ್ತು ಅಧಿಕ ಒತ್ತಡಗಳೆರಡರಲ್ಲೂ 
ಅಧಿಶೋಷಣ ವರ್ತನೆಯನ್ನು ವಿವರಿಸಬಲ್ಲುದು. ಈ ದೃಷ್ಟಿಯಲ್ಲಿ ಅದು ಫ್ರಾಯಿಂಡ್‌ಲಿಕ್‌ 
ಸಮೀಕರಣಕ್ಕಿಂತ ಉತ್ತಮವಾದುದು. ಆದರೆ ಬಹು ಅಣುಪದರದ ಅಧಿಶೋಷಣಕ್ಕೆ 


ಈ ಸಿದ್ಧಾ ೦ತವು ಉಪಯುಕ್ತವಲ್ಲ. 


ಅಧಿಶೋಷಣದ ಉಪಯುಕ್ತತೆ 

|. ವಿಷಾನಿಲಗಳನ್ನು ಅಧಿಶೋಷಿಸಲು, ಅನಿಲ ಮುಸುಕು (8೩5 mak)ಗಳಲ್ಲಿ 
ಪಟುಗೊಳಿಸಿದ ಕಾರ್ಬನ್‌ ಅಧಿಶೋಷಕವನ್ನು ಬಳಸುತ್ತಾರೆ. 

2. ಅಧಿಕ ನಿರ್ವಾತ ಪ್ರದೇಶವನ್ನು ಸೃಷ್ಟಿಸುವಲ್ಲಿ ದ್ರವವಾಯುವಿನಲ್ಲಿ ತಂಪಾಗಿಸಿದ 
ಕಾರ್ಬನ್‌ ಅನ್ನು ಬಳಸುತ್ತಾರೆ. 

3. ಸಕ್ಕರೆಯ ಉತ್ಪಾದನೆಯಲ್ಲಿ ಸಾರೀಕೃತ ಕಬ್ಬಿನ ರಸವನ್ನು ನಿರ್ವರ್ಣಗೊಳಿಸಲು 
ಪದುಗೊಳಿಸಿದ "ಇದ್ದಿಲನ್ನು ಉಪ ಪಯೋಗಿಸುತ್ತಾರೆ. 

4. ವಿಜಾತೀಯ ವೇಗವರ್ಧನೆಯನ್ನು ಅರ್ಥೈಸುವಲ್ಲಿ ಅಧಿಶೋಷಣ ಪ್ರಕ್ರಿಯೆ ಹಿರಿದಾದ 
ಪಾತ್ರವಹಿಸುತ್ತದೆ. 

5, ಜಿಯೋಲೈಟ್‌ (20018೬) ವಿಧಾನದಲ್ಲಿ ಗಡಸುನೀರನ್ನು ಲ್‌ 
ಅಯಾನು-ವಿನಿಮಯಕಾರಕ ಅಧಿಶೋಷಕ ವಸ್ತುಗಳನ್ನು ಬಳಸುತ್ತಾರೆ. 

6. ಅಲುಮಿನಾ ಮತ್ತು ಸಿಲಿಕಾ ಜೆಲ್‌ಗಳನ್ನು ಕೋಣೆಯೊಳಗಿನ ನೀರಾವಿಯನ್ನು 
ಅಧಿಶೋಷಿಸಿ, ಆರ್ದ್ರತೆಯನ್ನು ನಿಯಂತ್ರಿಸಲು ಉಪಯೋಗಿಸುತ್ತಾರೆ. 

7. ಅಧಿಶೋಷಣ ತತ್ವವನ್ನು ವರ್ಣಲೇಖನ(chromatography) ವಿಧಾನದಿಂದ 
ಕೆಲವೊಂದು ಮಿಶ್ರಣದಲ್ಲಿರುವ ಘಟಕಗಳನ್ನು ಬೇರ್ಪಡಿಸುವಲ್ಲಿ ಬಳಸುತ್ತಾರೆ. 


242 ರಸಾಯನ ವಿಜ್ಞಾನ 


ಹ್‌ 4 


ವೇಗವರ್ಧನೆ (Catalysis) 
ತಾನು ಯಾವುದೇ ರಾಸಾಯನಿಕ ಬದಲಾವಣೆಯಾಗದೆ ರಾಸಾಯನಿಕ ಕ್ರಿಯೆಯ 
ವೇಗವನ್ನು ಬದಲಾಯಿಸುವ ವಸ್ತುವಿಗೆ ವೇಗವರ್ಧಕವೆನ್ನುವರು. ಕ್ರಿಯೆಯ ವೇಗವನ್ನು 
ಬದಲಾಯಿಸುವ ವಿದ್ಯಮಾನಕ್ಕೆ “ವೇಗವರ್ಧನೆ' ಎನ್ನುವರು. 
ಸಾಮಾನ್ಯವಾಗಿ ಕ್ರಿಯೆಯ ವೇಗವನ್ನು ವರ್ಧಿಸಲು ವೇಗವರ್ಧಕವನ್ನು ಬಳಸುತ್ತಾರೆ. 


ಕ್ರಿಯೆಯ ವೇಗವನ್ನು ಹೆಚ್ಚಿಸುವ ವೇಗವರ್ಧಕಕ್ಕೆ "ಧನ ವೇಗವರ್ಧಕ” (positive 


catalyst) ಎನ್ನುತ್ತಾರೆ. ಹಚ್ಚಿನ ವೇಗವರ್ಧಕಗಳು ಈ ಗುಂಪಿಗೆ ಸೇರುತ್ತವೆ. 
ವೇಗವರ್ಧಕವೆಂದು ಹೇಳಿದರೆ ಧನ ವೇಗವರ್ಧಕವೆಂದೇ ಅರ್ಥೈಸಬೇಕು. 

ಉದಾ: 2KC10, > 2KC1 + 30, T 

ಮೇಲಿನ ಉಷ್ಣ ವಿಭಜನಾ ಕ್ರಿಯೆಯು ವೇಗವರ್ಧಕವಿಲ್ಲದಿದ್ದರೆ ನಿಧಾನಗತಿಯಲ್ಲಿ 
ಸಾಗುತ್ತದೆ. MnO, ಅನ್ನು ವೇಗವರ್ಧಕವಾಗಿ ಬಳಸಿದರೆ ಕ್ರಿಯೆಯ ವೇಗ ಗಣನೀಯವಾಗಿ 
ಹೆಚ್ಚುತ್ತದೆ. 

ಕೆಲವೊಮ್ಮೆ ಉದ್ದೇಶ ಪೂರ್ವಕವಾಗಿ ಕ್ರಿಯೆಯ ವೇಗವನ್ನು ನಿಯಂತ್ರಿಸಬೇಕಾಗುತ್ತದೆ. 


ಕ್ರಿಯೆಯ ವೇಗವನ್ನು ಕಡಿಮೆ ಮಾಡುವ ವೇಗವರ್ಧಕಕ್ಕೆ “ಮಣ ವೇಗವರ್ಧಕ” (negative 


catalyst) ಅಥವಾ ವೇಗನಿರೋಧಕ (18810110) ಎನ್ನಲಾಗುತ್ತದೆ. 

ಉದಾ: 200, > 2H,0 + ೦, 

ಮೇಲಿನ ಕ್ರಿಯೆಯ ವೇಗವನ್ನು ನಿಯಂತ್ರಿಸಲು ಸಾರರಿಕ್ತ ಸಲ್ಫ್ಯೂರಿಕ್‌ ಆಮ್ಲ 
ಅಥವಾ ಗ್ರಿಸರೀನನ್ನು ಯಣ ವೇಗವರ್ಧಕವನ್ನಾಗಿ ಉಪಯೋಗಿಸುವರು. 


ವೇಗವರ್ಧನೆಯ ವಿಧಗಳು 


1. ಸಜಾತೀಯ ವೇಗವರ್ಧನೆ (Homogeneous Catalysis) 
ವೇಗವರ್ಧಕ ಮತ್ತು ಎಲ್ಲ.ಪ್ರತಿವರ್ತಕ (76೩0tan!)ಗಳು ಒಂದೇ ಭೌತಸ್ಥಿತಿಯಲ್ಲಿದ್ದರೆ, 

ಅ೦ತಹ ವೇಗವರ್ಧನೆಯನ್ನು ಸಜಾತೀಯ ವೇಗವರ್ಧನೆ ಎನ್ನುವರು. 
ಉದಾ: 

i ಕೋಷ್ಟಕ ವಿಧಾನದಿಂದ ಸಲ್ಫ್ಯೂರಿಕ್‌ ಆಮ್ಲ ತಯಾರಿಸುವಾಗ ಸಲ್ಫರ್‌ ಡೈಆಕ್ಸೈಡ್‌ 
ಅನಿಲವನ್ನು ಉತ್ಕರ್ಷಿಸಲು, ನೈಟ್ರಿಕ್‌ ಆಕ್ಸೈಡ್‌ ಅನಿಲವನ್ನು ವೇಗವರ್ಧಕವಾಗಿ 
ಬಳಸುತ್ತಾರೆ. No ಅನಿಲ 

PT ಭಾರ್ಮಾ250, 

ಅನಿಲ ಅನಿಲ 

॥. ಮೀಥೈಲ್‌ ಅಸಿಟೇಟ್‌ ಅನ್ನು ಜಲವಿಶ್ಲೇಷಣೆ ಗೈಯುವಾಗ ಹೈಡ್ರೋಕ್ಲೋರಿಕ್‌ ಆಮ್ಲ 
ದ್ರಾವಣವನ್ನು ವೇಗವರ್ಧಕವನ್ನಾಗಿ ಬಳಸುತ್ತಾರೆ. 

11೮1 ದ್ರಾವಣ 
CH,COOCH, + H,O CH,COOH + CH,OH 


ದ್ರವ ದ್ರವ 


ಅಧಿಶೋಷಣ 243 


2. ವಿಜಾತೀಯ ವೇಗವರ್ಧನೆ (Heterogeneous Catalysis) 
ವೇಗವರ್ಧಕ ಮತ್ತು ಪ್ರತಿವರ್ತಕಗಳು ಬೇರೆಬೇರೆ ಭೌತ ಸ್ಥಿತಿಗಳಲ್ಲಿದ್ದರೆ, ಅಂತಹ 
ವೇಗವರ್ಧನೆಯನ್ನು ವಿಜಾತೀಯ ವೇಗವರ್ಧನೆ ಎನ್ನುವರು. ಈ ವರ್ಗದ 
ವೇಗವರ್ಧನೆಯಲ್ಲಿ ಸಾಮಾನ್ಯವಾಗಿ ವೇಗವರ್ಧಕವು ಘನರೂಪದಲ್ಲಿಯೂ ಪ್ರಶಿವರ್ತಕಗಳು 
ಅನಿಲ ಅಥವಾ ದ್ರವರೂಪದಲ್ಲೂ ಇರುತ್ತವೆ. 
ಉದಾ: 
i ಹೇಬರನ ವಿಧಾನದ ಅಮೋನಿಯಾ ಸಂಶ್ಲೇಷಣೆಯಲ್ಲಿ ಪ್ರತಿವರ್ತಕಗಳು 
ಅನಿಲರೂಪದಲ್ಲಿಯೂ, ವೇಗವರ್ಧಕವು ಘನರೂಪದಲ್ಲೂ ಇವೆ. 


Fe ಘನ 
N, + 3H, ಮಾ 2NH, 
ಅನಿಲ ಅನಿಲ 
ii ದ್ರವ ತೈಲಗಳನ್ನು ಹೈಡ್ರೋಜನೀಕರಿಸುವಾಗ, ತೈಲವು ದವರೂಪದಲ್ಲೂ, ಹೈಡ್ರೋಜನ್‌ 
ಅನಿಲ ರೂಪದಲ್ಲೂ ಹಾಗೂ ವೇಗವರ್ಧಕವು ಘನರೂಪದಲ್ಲೂ ಇವೆ. 
Ni ಘನ 
ಕೊಬು 


ಬ 


ತೈಲ +, 


ದವ ಅನಿಲ 


ವಿಜಾತೀಯ ವೇಗವರ್ಧನೆಯು ಔದ್ಯಮಿಕ ರಸಾಯನ ವಿಜ್ಞಾನದಲ್ಲಿ ಮಹತ್ವದ 
ಸ್ಥಾನ ಪಡೆದಿದೆ. ಕಾರಣ - ಅನೇಕ ಪ್ರಮುಖ ರಾಸಾಯನಿಕ ಸಂಯುಕ್ತಗಳನ್ನು 
ಸಂಶ್ಲೇಷಿಸುವಾಗ ವಿಜಾತೀಯ ವೇಗವರ್ಧನೆ ವಿಧಾನವನ್ನು ಬಳಸುತ್ತಾರೆ. 


ವೇಗವರ್ಧಕದ ಸಾಮಾನ್ಯ ಲಕ್ಷಣಗಳು 

|. ವೇಗವರ್ಧಕವು ರಾಸಾಯನಿಕ ಕ್ರಿಯೆಯ ವೇಗವನ್ನು ಮಾತ್ರ ಬದಲಾಯಿಸುತ್ತದೆ. 
ಕ್ರಿಯೆಯ ಅಂತ್ಯದಲ್ಲಿ ವೇಗವರ್ಧಕದ ದ್ರವ್ಯರಾಶಿ ಮತ್ತು ರಾಸಾಯನಿಕ 
ಸಂಯೋಜನೆಯಲ್ಲಿ ಯಾವ ಬದಲಾವಣೆಯೂ ಆಗುವುದಿಲ್ಲ. 

2. ಕೇವಲ ಅಲ್ಪಪ್ರಮಾಣದ ವೇಗವರ್ಧಕವು ಕ್ರಿಯಾವೇಗವನ್ನು ಗಣನೀಯವಾಗಿ 
ಹೆಚ್ಚಿಸಬಲ್ಲದು. ಏಕೆಂದರೆ ವೇಗವರ್ಧಕವು ತಾನು ಸ್ವತಃ ಕ್ರಿಯೆಯಲ್ಲಿ 
ಭಾಗವಹಿಸುವುದಿಲ್ಲ. 

3. ಹಿಮ್ಮರಳುವ ರಾಸಾಯನಿಕ ಕ್ರಿಯೆಯಲ್ಲಿ ವೇಗವರ್ಧಕವು ಸಮಸ್ಥಿತಿಯನ್ನು 
ಬದಲಾಯಿಸಲಾರದು. ಅಂತಹ ಕ್ರಿಯೆಯಲ್ಲಿ ವೇಗವರ್ಧಕವು ಮುಮ್ಮುಖ ಹಾಗೂ 
ಹಿಮ್ಮುಖ ಕ್ರಿಯೆಗಳೆರಡರ ವೇಗವನ್ನೂ ಒಂದೇ ಪ್ರಮಾಣದಲ್ಲಿ ಹೆಚ್ಚಿಸುವುದರಿಂದ 
ಸಮತೋಲನ ಸ್ಥಿತಿಯು ತ್ವರಿತವಾಗಿ ತಲುಪುವುದು. 

4. ವೇಗವರ್ಧಕವು ಸ್ವತಃ ಕ್ರಿಯೆಯನ್ನು ಪ್ರಾರಂಭಿಸಲಾರದು. ತಂತಾನೆ ನಡೆಯುವ 
ಕ್ರಿಯೆಯ ವೇಗವನ್ನು ಮಾತ್ರ ಅದು ಹೆಚ್ಚಿಸಬಲ್ಲುದು. 

5. ಪ್ರತಿಯೊಂದು ವೇಗವರ್ಧಕಕ್ಕೂ ತನ್ನದೇ ಆದ ಪ್ರಶಸ್ತ ತಾಪ (Optimum 


244 ರಸಾಯನ ವಿಜ್ಞಾನ 


!ಆmpೀrature) ಇರುತ್ತದೆ. ಆ ತಾಪ ಮಿತಿಯಲ್ಲಿ ವೇಗವರ್ಧಕದ ದಕ್ಷತೆ ಗರಿಷ್ಠವಿರುತ್ತದೆ. 

6. ವೇಗವರ್ಧಕವು ಒಂದು ರಾಸಾಯನಿಕ ಕ್ರಿಯೆಯ ಉತ್ಪನ್ನಗಳನ್ನು ಬದಲಾಯಿಸ 
ಲಾರದು. (ಗಮನಿಸಿ: ಇದಕ್ಕೆ ಅಪವಾದಗಳಿವೆ.) 

ಕ್ಕೆ ವೇಗವರ್ಧಕಕ್ಕೆ ವಿಶಿಷ್ಟತೆ (50601010) ಇದೆ. ನಿರ್ದಿಷ್ಟ ರಾಸಾಯನಿಕ ಕ್ರಿಯೆಗೆ 
ವೇಗವರ್ಧಕವಾಗಿ ವರ್ತಿಸುವ ವಸ್ತುವು ಎಲ್ಲ ಕ್ರಿಯೆಗಳಿಗೂ ವೇಗವರ್ಧಕ 
ವಾಗಲೇಬೇಕಿಲ್ಲ. 

8. ವೇಗವರ್ಧಕದ ಬದಲಾವಣೆಯಿಂದ ಉತ್ಪನ್ನಗಳು ಬದಲಾಗಬಹುದು. ಉದಾ: 
C೦ ಮತ್ತು ಗಳು ವಿಭಿನ್ನ ವೇಗವರ್ಧಕಗಳ ಸಮ್ಮುಖದಲ್ಲಿ ಬೇರೆಬೇರೆ 
ಉತ್ಪನ್ನಗಳನ್ನು ನೀಡುತ್ತವೆ. 
ಉದಾ: C೦+H, —“ HCHO 


CO +2H; ES , CH,OH 


COBH MSH HHO 


ವೇಗವರ್ಧಕ ನಂಜುಗಳು ( Catalytic Poisons) 
ಕೆಲವೊಮ್ಮೆ ಪ್ರತಿವರ್ತಕ ಅನಿಲಗಳಲ್ಲಿರುವ ಅಶುದ್ಧ ಅಣುಗಳು ಅತ್ಯಲ್ಪ 

ಪ್ರಮಾಣದಲ್ಲಿದ್ದರೂ, ವಿಷದಂತೆ ವರ್ತಿಸಿ ವೇಗವರ್ಧಕದ ಪಟುತ್ತವನ್ನು ಗಣನೀಯವಾಗಿ 

ಕುಗ್ಗಿಸುತ್ತವೆ. ವೇಗವರ್ಧಕದ ದಕ್ಷತೆಯನ್ನು ಕುಂಠಿತಗೊಳಿಸುವ ಅಥವಾ ನಾಶಮಾಡುವ 
ಅಂತಹ ಅಶುದ್ಧತಾ ಅಣುಗಳನ್ನು "ವೇಗವರ್ಧಕ ನಂಜು” ಅಥವಾ "ವೇಗವರ್ಧನ 
ವಿಷಕಾರಕ' ಗಳೆಂದು ಕರೆಯುವರು. 

ಉದಾ: 

: ಹೇಬರನ ವಿಧಾನದಿಂದ ಅಮೋನಿಯಾ ಸಂಶ್ಲೇಷಣೆ ಮಾಡುವಾಗ, 
ಕ್ರಿಯಾಕಾರಕಗಳಲ್ಲೊಂದಾದ ಹೈಡ್ರೋಜನ್‌ ಅನಿಲದಲ್ಲಿ, ೮೦ ಅನಿಲವು ಅತ್ಯಲ್ಪ 
ಪ್ರಮಾಣದಲ್ಲಿ ಬೆರಕೆಯಾಗಿದ್ದರೂ, ಅದು ನೀ ವೇಗವರ್ಧಕಕ್ಕೆ ವಿಷಕಾರಕವಾಗಿ 
ಪರಿಣಮಿಸುತ್ತದೆ. 

॥. ಕಾ೦ಟಾಕ್ಟ್‌ ವಿಧಾನದಲ್ಲಿ ಔದ್ಯಮಿಕ ಪ್ರಮಾಣದ ಸಲ್ಫ್ಯೂರಿಕ್‌ ಆಮ್ಲ ತಯಾರಿಕೆಯಲ್ಲಿ, 
5೦, ಪ್ರತಿವರ್ತಕದಲ್ಲಿ ಅತ್ಕಲ್ಪ ಪ್ರಮಾಣದಲ್ಲಿ ಆರ್ಸೆನಿಕ್‌ ಅಶುದ್ಧತೆಯಿದ್ದರೂ, 
ಅದು P೬ವೇಗವರ್ಧಕವನ್ನು ನಿಸತ್ತಗೊಳಿಸುತ್ತದೆ. 


ವೇಗವರ್ಧಕ ಉತ್ತೇಜಕಗಳು (Catalytic Promoters or Activators) 
ವೇಗವರ್ಧನೆ ಕ್ರಿಯೆಗಳಲ್ಲಿ ವೇಗವರ್ಧಕದ ಪಟುತ್ತವನ್ನು ಹೆಚ್ಚಿಸಲು ಅದರೊಂದಿಗೆ 
ಅಲ್ಪಪ್ರಮಾಣದಲ್ಲಿ "ಉತ್ತೇಜಕ' ವೆಂಬ ಇನ್ನೊಂದು ವಸ್ತುವನ್ನು ಬಳಸುತ್ತಾರೆ. ಉತ್ತೇಜಕವು 
ಸ್ವತಃ ವೇಗವರ್ಧಕವಲ್ಲ. ಅದನ್ನು ವೇಗವರ್ಧಕಕ್ಕೆ “ವೇಗವರ್ಧಕ' ವೆಂದು ಹೇಳಬಹುದು. 
ಉದಾ: ಅಮೋನಿಯಾ ಸಂಶ್ಲೇಷಣೆಯಲ್ಲಿ ನೀ ವೇಗವರ್ಧಕದ ಜತೆಗೆ ಮೊಲಿಬ್ಬಿನಮ್‌ 
ಅಥವಾ ಜK20 ಮತ್ತು ೦, ಮಿಶ್ರಣವನ್ನು ಉತ್ತೇಜಕವಾಗಿ ಬಳಸುತ್ತಾರೆ. 


ಅಧಿಶೋಷಣ 245 


Fe 
N, + 3H, eee 2111, 
(Mo) 


ಸ್ವಯಂ ವೇಗವರ್ಧನೆ (Aಟtಂ catalysis) 

ರಾಸಾಯನಿಕ ಕ್ರಿಯೆಯೊಂದರಲ್ಲಿ ಉತ್ಪನ್ನವಾದ ವಸ್ತುಗಳಲ್ಲೊಂದು ಸ್ವತ: 
ವೇಗವರ್ಧಕವಾಗಿ ವರ್ತಿಸಿದರೆ, ಆ ವಿದ್ಯಮಾನವನ್ನು ಸ್ವಯಂ ವೇಗವರ್ಧನೆ ಅಥವಾ 
ಸ್ಪವೇಗವರ್ಧನೆ ಎನ್ನುತ್ತಾರೆ. 

ಉದಾ:- ಆಮ್ಲೀಯ ಪೊಟ್ಯಾಸಿಯಮ್‌ ಪರ್ಮ್ಯಾಂಗನೇಟ್‌ ದ್ರಾವಣವು ಬೆಚ್ಚಗಿನ 
ಆಕ್ಸಾಲಿಕ್‌ ಆಮ್ಲವನ್ನು €೦, ಆಗಿ ಉತ್ಕರ್ಷಿಸುವ ಕ್ರಿಯೆಯು ಸ್ವಯಂವೇಗ ವರ್ಧನೆಗೆ 
ಉತ್ತಮ ಉದಾಹರಣೆಯಾಗಿದೆ. 

21470] + 5೦೦; + 16H* — , 2Mn** +10CO, *8ಗ,0 

ಪ್ರಾರಂಭದಲ್ಲಿ ಕ್ರಿಯೆಯು ನಿಧಾನಗತಿಯಲ್ಲಿ ಜರಗುತ್ತದೆ. ಪೊಟ್ಯಾಸಿಯಮ್‌ 
ಪರ್ಮ್ಯಾಂಗನೇಟಿನ ನೇರಳೆಬಣ್ಣ ನಿರ್ವರ್ಣವಾಗಬೇಕಾದರೆ ಸ್ವಲ್ಪ ಸಮಯ ಹಿಡಿಯುತ್ತದೆ. 
ತದನಂತರ, ನೇರಳೆ ಬಣ್ಣ “ಬಲುಬೇಗ ಮಾಯವಾಗುವುದು. ಏಕೆಂದರೆ ಕ್ರಿಯ 
ಪ್ರಾರಂಭವಾದ ಮೇಲೆ ಉತನ್ನ ವಾಗುವ 11/5೦, ನಲ್ಲಿರುವ ಸ್ಟ 2* ಅಯಾನುಗಳು 
ಮುಂದೆ ಸ್ವಯಂವೇಗ ರಃ ಕಾರ್ಯನಿರ್ವಹಿಸುವುವು. 


ಕಿಣ್ಣನ ವೇಗವರ್ಧನೆ (Enzyme Catalysis) 

ರಾಸಾಯನಿಕ ಕಿಣ್ವಗಳು (ಎನ್‌ಜೈಮುಗಳು) ಅನೇಕ ಜೈವಿಕ ಕ್ರಿಯೆಗಳಲ್ಲಿ 
ವೇಗವರ್ಧಕಗಳಾಗಿ ಪಾತ್ರವಹಿಸುತ್ತವೆ. ಅವುಗಳನ್ನು ಜೈವಿಕ ವೇಗವರ್ಧಕ 
(biological catalysts) ಅಥವಾ ಎನ್‌ಜೈಮ್‌ ವೇಗವರ್ಧಕಗಳನ್ನುವರು. ಎನ್‌ಜೈಮ್‌ 
ವೇಗವರ್ಧನೆಯು ಸಜಾತೀಯ ವರ್ಗಕ್ಕೆ ಸೇರುತ್ತದೆ. ಏಕೆಂದರೆ ಪ್ರತಿವರ್ತಕ 
(substrate) ಮತ್ತು ಎನ್‌ಜೈಮ್‌ (ವೇಗವರ್ಧ ಕ)ಗಳೆರಡೂ ಜಲೀಯ ದ್ರಾವಣ (೩೧೦೦೪5 
solution) ರೂಪದಲ್ಲಿರುತ್ತವೆ. ಎನ್‌ಜೈಮುಗಳ ಬಗ್ಗೆ ಬೆರಗು ಹುಟ್ಟಿಸುವ ಸಂಗತಿ 


ಏನೆಂದರೆ (1 ಅವು ಕ್ರಿಯಾವೇಗವನ್ನು [05 ರಿಂದ 105 ಪಟ್ಟು ಹೆಚ್ಚಿಸುತ್ತವೆ! ಮತ್ತು 


(1) ಅವು ತಮ್ಮ ವರ್ತನೆಯಲ್ಲಿ ಅತಿವಿಶಿಷ್ಟತೆ (high specificity) ತೋರುತ್ತವೆ. 

ಎನ್‌ಜೈ ಮುಗಳು ಬೃಹತ್‌ ಪನ ಅಣುಗಳು. ಅವುಗಳಲ್ಲಿ ಒಂದು ಅಥವಾ 
ಹೆಚ್ಚು ಸಂಖ್ಯೆಯ ಕ್ರಿಯಾಸ್ಥಾನ (೩೦0೪6 site) ಗಳಿದ್ದು, ಅಲ್ಲಿ ಪ್ರತಿವರ್ತಕ ಅಣು 
(substrate) ವಿನೊಂದಿಗೆ ಕ್ರಿಯೆ ನಡೆಯುತ್ತದೆ. ಕ್ರಿಯೆಯಲ್ಲಿ ಮೊದಲು ದೊರೆತ 
ಎನ್‌ಜೈಮ್‌ ಸಬ್‌ಸ್ಟೇಟ್‌ ಸಂಕೀರ್ಣವು ವಿಭಜನೆ ಹೊಂದಿ ಫಲಿತವಸ್ತು (೧೯೦೮೬೦೪ 
ದೊರೆಯುತ್ತದೆ. 


E + ಮಾನಾ ES ES RE + P 
ಎನ್‌ಜೈಮ್‌ ಸಬ್‌ಸ್ಟೇಟ್‌ ಸಂಕೀರ್ಣ ಸಂಕೀರ್ಣ ಎನ್‌ಜೈಮ್‌ ಫಲಿತ ವಸ್ತು 
(ಪ್ರತಿವರ್ತಕ) 


246 ರಸಾಯನ ವಿಜ್ಞಾನ 


ಕಿಣ್ವ ವೇಗವರ್ಧಕದ ಮುಖ್ಯ ಲಕ್ಷಣಗಳು 


I. 


೫ 


ಕಿಣ್ವಗಳು ಕಲಿಲ ರೂಪದಲ್ಲಿರುತ್ತವೆ. 
ಕಿಣ್ವಗಳ ವಿಶಿಷ್ಟತೆ (specificity: ಯಾವುದೇ ಕಿಣ್ವವು ಒಂದು ನಿರ್ದಿಷ್ಟ ಕ್ರಿಯೆಗೆ 
ಮಾತ್ರ ವೇಗವರ್ಧಕವಾಗಬಲ್ಲುದು. ಇದನ್ನು 'ಬೀಗ ಮತ್ತು ಕೀಲಿಕ್ಕೆ' ಸಿದ್ಧಾ ೦ತದಿಂದ 
ವಿವರಿಸುವರು. 
ಉದಾಹರಣೆಗಳು: 
ಸೋಯಾ ಬೀನ್ಸ್‌ನಲ್ಲಿರುವ ಯೂರೇಸ್‌ ಕಿಣ್ವವು ಕ್ರಿಯಾ ಮಿಶ್ರಣದ ಹತ್ತು ಮಿಲಿಯ 
ಭಾಗದಲ್ಲಿ ಕೇವಲ ಒಂದು ಭಾಗವಿದ್ದರೂ, ಯೂರಿಯಾದ ಜಲವಿಶ್ಲೇಷಣೆ 
(hydrolysis) ಕ್ರಿಯೆಯಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ವೇಗವರ್ಧನೆ 
ಮಾಡಬಲ್ಲುದು. 
ಯೂರೇಸ್‌ 

ಜರದ ರಟ * ಚಟ NEC, 
ಆದರೆ, ಯೂರೇಸ್‌ ಕಿಣ್ವವು ಮೀಥೈಲ್‌ ಯೂರಿಯಾ ಅಥವಾ ಇತರ ಅಮೈಡುಗಳ 
ಜಲವಿಶ್ಲೇಷಣೆಯಲ್ಲಿ ವೇಗವರ್ಧಕವಾಗಲಾರದು. 


i ಮಾನವ ಜೀರ್ಣಾಂಗ ವ್ಯೂಹದಲ್ಲಿರುವ “ಅಮಿಲೇಸ್‌' ಕಿಣ್ವವು ಪಿಷ್ಟವನ್ನು ಗ್ಲೂಕೋಸ್‌ 


ಆಗಿ ಪರಿವರ್ತಿಸುವುದು. ಪಿಷ್ಟ ಮತ್ತು ಸೆಲ್ಕುಲೋಸ್‌ಗಳ ಸಂರಚನೆಯಲ್ಲಿ 
ಸಾಮ್ಯತೆಯಿದ್ದರೂ, ಅಮಿಲೇಸ್‌ ಕಿಣ್ವವು ಸೆಲ್ಕುಲೋಸ್‌ನ ಮೇಲೆ ಯಾವ 
ಪ್ರಭಾವವನ್ನೂ ಬೀರಲಾರದು. ಆದ್ದರಿಂದಲೇ; ಮನುಷ್ಯರು ಬಟಾಟೆಯಲ್ಲಿರುವ 
ಪಿಷ್ಟವನ್ನು ಜೀರ್ಣಿಸಬಲ್ಲರು. ಆದರೆ ಹುಲ್ಲಿನಲ್ಲಿರುವ ಸೆಲ್ಯೂಲೋಸನ್ನು 
ಜೀರ್ಣಿಸಲಾರರು! 

ಪ್ರಶಸ್ತ ಉಷ್ಣತಾ ಮಿತಿಯಲ್ಲಿ (298 £ - 310%) ಕಿಣ್ವಗಳು ಗರಿಷ್ಠ ದಕ್ಷತೆಯನ್ನು 
ತೋರಿಸುತ್ತವೆ. 

ಕಿಣ್ವದ ಅಣುಗಳು ಸೂಕ್ಷ್ಮ ಸ್ವರೂಪದವು. ತಾಪವನ್ನು ಹೆಚ್ಚಿಸಿದರೆ, ಕಿಣ್ವ ಮತ್ತು 
ಸಬ್‌ಸ್ಟೇಟುಗಳ ನಡುವೆ ಸಂಘಟ್ಟಣೆಗಳು ಹೆಚ್ಚಿ ಕ್ರಿಯಾವೇಗ ಹಚ್ಚಬೇಕಲ್ಲವೇ? 
ಆದರೆ ಈ ಪ್ರವೃತ್ತಿ ಅನಿಯಮಿತವಾಗಿ ಮುಂದುವರಿಯಲು ಸಾಧ್ಯವಿಲ್ಲ. ತಾಪವು 
ಹೆಚ್ಚಿದಂತೆ ಕಿಣ್ವದ ಅಣುಗಳು ಹೆಚ್ಚು ಶಕ್ತಿಯನ್ನು ಹೀರಿಕೊಳ್ಳುತ್ತವೆ. ಆಗ ಕಿಣ್ವದ 
ಅಣುಗಳ ಆಂತರಿಕ ಬಂಧಗಳ ಕ೦ಪನಶಕ್ತಿ (vibrational energy) ಯು ಹೆಚ್ಚುವುದ 
ರಿಂದ ದುರ್ಬಲ ಬಂಧಗಳು ಒಡೆಯುತ್ತವೆ. ಆದ್ದರಿಂದ ಕಿಣ್ಣದ ತ್ರಿ ಆಯಾಮದ 
ಸಂರಚನೆಯು "ಗುಣನಾಶನ' ಹೊಂದುತ್ತದೆ. ಅಂದರೆ - ಕಿಣ್ವವು ತನ್ನ ಲಕ್ಷಣವನ್ನು 
ಕಳೆದುಕೊಂಡು ಕ್ರಿಯಾಹೀನವಾಗುತ್ತದೆ. 
ಕಿಣ್ವಗಳ ಕಾರ್ಯದಕ್ಷತೆಯು ದ್ರಾವಣದ pಗೆ ಮೇಲೆ ಅವಲಂಬಿತವಾಗಿದೆ. 
ಕಿಣ್ವಗಳು pಗ ಮೌಲ್ಯಕ್ಕೆ ಸೂಕ್ಷ್ಮ ಸ೦ವೇದಿಗಳು. ಅವು ಅತಿ ಕಿರಿದಾದ "ಪ್ರಶಸ್ತ pಗ 
ಮಿತಿ'ಯಲ್ಲಿ ಕ್ರಿಯಾಶೀಲವಾಗಿರುತ್ತವೆ. ದ್ರಾವಣವನ್ನು ಆಮ್ಲೀಯ ಅಥವಾ 
ಪ್ರತ್ಯಾಮ್ಲೀಯಗೊಳಿಸಿದರೆ ಕಿಣ್ವವು ತನ್ನ ಸಮ ವಿನ್ಯಾಸ (conformation)ವನ್ನು 
ಕಳೆದುಕೊಂಡು ಗುಣನಾಶನ (4ಂಗ೩tಟr) ಹೊಂದುತ್ತದೆ. ಕಾರಣವೇನೆಂದರೆ ಕಿಣ್ವಗಳು 
ಇತರ ಪ್ರೋಟೀನುಗಳಂತೆ ಅಮೈನೋ ಆವಮ್ಲಗಳಿಂದಾಗಿವೆ. pಗೆ ಬದಲಾವಣೆಯಾದರೆ, 


ಅಧಿಶೋಷಣ 247 


ಸಬ್‌ಸ್ಟ್ರೇಟ್‌ ಭಾಜಿ ಅಮೈ ನೋ ಆಮ್ಲಗಳ 8-ಗುಂಪುಗಳ ಅಯಾನೀಕರಣ 
ಹಾಗೂ ಹೈಡ್ರೋಜ ws ಸ್ವರೂಪ ಬದಲಾಗುತ್ತದೆ. ಕಿಂಭಾಸ್ಟ್ರಾನದ 
ಟಗ ಇ. ಬದಲಾವಣೆಯು ಕಿಣ್ವ-ಸಬ್‌ಸ್ಟೇಟ್‌ ಸಂಕೀರ್ಣದ ರಚನೆಯ 
ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. oH ಮೌಲ್ಯ ಸ್ವ ಸ್ವಲ್ಪ ವಿಚಲಿತವಾದರೂ 
ಕ್ರಿಯಾಸ್ಥಾನದ ವೇಗವರ್ಧಕದ ಕಾರ್ಯಕ್ಷಮತೆ ಗಣನೀಯವಾಗಿ ಕಡಿಮೆಯಾಗುತ್ತದೆ. 

5, ಇತರ ವೇಗವರ್ಧಕಗಳಂತೆ, ಜೈವಿಕ 'ವೇಗವರ್ಧಕಗಳಲ್ಲಿ “ನಂಜುಕಾರಕ' ಮತ್ತು 
"ಉತ್ತೇಜಕ'ಗಳು ಪ ಪಾತ್ರವಹಿಸುತ್ತವೆ. 


ಕಿಣ್ಣನ ವೇಗವರ್ಧನೆಗೆ ಪ್ರಾತಿನಿಧಿಕ ಉದಾಹರಣೆಗಳು 

|. ಕಾಕಂಬಿಯಿಂದ ಆಲ್ಕೋಹಾಲ್‌ ಪಡೆಯುವ ಹುದುಗುವಿಕೆ (fermentation) 
ಕ್ರಿಯೆಯಲ್ಲಿ ಇನ್ಪರ್ಟೀಸ್‌ ಎಂಬ ಕಿಣ್ವವು ಸುಕ್ರೋಸನ್ನು ಗ್ಲೂಕೋಸ್‌ ಮತ್ತು 
ಫ್ರಕ್ಟೋಸ್‌ ಗಳೆಂಬ "ಏಕಶರ್ಕರಗಳನ್ನಾಗಿ ಪರಿವರ್ತಿಸುವಲ್ಲಿ ಭೂ ಕಾರ್ಯ 
ನಿರ್ವಹಿಸುತ್ತದೆ. 

2. ಲ್ಯಾಕ್ಟೇಸ್‌ ಕಿಣ್ವವು ಲ್ಯಾಕ್ಟೋಸ್‌ ಅನ್ನು ಗ್ಲೂಕೋಸ್‌ ಮತ್ತು ಗ್ಯಾಲಕ್ಟೋಸ್‌ ಗಳಿಗೆ 
ಪರಿವರ್ತಿಸುತ್ತದೆ. 

3. ಮಾಲ್ಬೇಸ್‌ ಕಣ್ಣವು ಮಾಲ್ಫೋಸನ್ನು ಗ್ಲೂಕೋಸ್‌ಗೆ ಪ ಪರಿವರ್ತಿಸುತ್ತದೆ. 

4. ಪೆಪ್ಸಿನ್‌ ಎಂಬ “5ಣವು ಸಂಕೀರ್ಣ. ಪ್ರೋಟೀನ್‌ಗಳನ್ನು ಸರಳ ಪ್ರೋಟೀನುಗಳಾಗಿ 
ಒಡೆಯುವಲ್ಲಿ ವೇಗವರ್ಧಕವಾಗಿ ವರ್ತಿಸುತ್ತದೆ. 


ಪಟುಕೇ೦ದ್ರಗಳು (Active Centres) 

ಒಂದು ವೇಗವರ್ಧಕದ ಮೇಲ್ಮೈಯಲ್ಲಿ ಎಲ್ಲ ಸ್ಥಳಗಳಲ್ಲೂ ಕ್ರಿಯಾಕ್ಷಮತೆ 
ಏಕಪ್ರಕಾರವಾಗಿರುವುದಿಲ್ಲ. ವೇಗವರ್ಧಕದ ಮೇಲ್ಮೈಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದರೆ 
ಅದರಲ್ಲಿ ಉಬ್ಬು ತಗ್ಗುಗಳು, ಸ್ಪಟಿಕಗಳಲ್ಲಿನ ಬಿರುಕುಗಳು, ಸ್ಪಟಿಕಗಳ ನಡುವಿನ ಎಲ್ಲೆಗಳು 
ಗ್‌ ಮತ್ತು ಬದಿಮೂಲೆಗಳು (edges), ಸ್ಥಾನಚ್ಯು ತಿಯೇ ಮುಂತಾದ 
ನ್ಯೂನತೆಯ ಸ್ಥಳಗಳಲ್ಲಿ ವೇಗವರ್ಧನೆಯ ಚಟುವಟಿಕೆ "ಹೆಚ್ಚಿರುತ್ತದೆ. ಇವುಗಳನ್ನು 
ಪಟುಕೇರಿಡಗಳು ಎಂದು ಕರೆಯುತ್ತಾರೆ. ಕಾರಣ - ಪಟುಕೇಂದಗಳಲ್ಲಿ ಮುಕ್ತ ವೇಲೆನ್ಸಿ 
(free valency)Mಯನ್ನು ಹೊಂದಿದ ಪರಮಾಣುಗಳಿರುತ್ತವೆ ಮತ್ತು ಅವು ಅತೃಪ್ತ ಶೇಷ 
ಸಂಯೋಗತ್ವ ಬಲ (unsatisfied valence forces) ಗಳನ್ನು ಹೊಂದಿರುತ್ತವೆ. ಆದುದರಿಂದ 
ಈ ಕೇಂದ್ರಗಳು ಪ್ರತಿವರ್ತಕಗಳನ್ನು ಆಕರ್ಷಿಸಿ ಬಂಧಿಸಿಡಬಲ್ಲವು. 


ವೇಗವರ್ಧನೆಯ ಕ್ರಿಯಾತಂತ್ರ (Mechanism of Catalysis) 
ವಿಜಾತೀಯ ವೇಗವರ್ಧನೆಯ ಕ್ರಿಯಾತಂತ್ರವನ್ನು ಅಧಿಶೋಷಣ ಸಿದ್ಧಾಂತದ 

ಅನ್ವಯ ವಿವರಿಸಬಹುದು. 

1. ಪ್ರತಿವರ್ತಕ ಅಣುಗಳು ವೇಗವರ್ಧಕದ ಮೇಲ್ಮೈಯಲ್ಲಿ ಆಕರ್ಷಣಬಲಗಳಿಂದ 
ಅಧಿಶೋಷಣೆಗೊಳ್ಳುತ್ತವೆ. ಇದು ರಾಸಾಯನಿಕ ಅಧಿಶೋಷಣೆ. ಮೇಲೆ ಮೈಯಲ್ಲಿ 
ಪ್ರತಿವರ್ತಕಗಳ ಸಾರತೆ ಹೆಚ್ಚುತ್ತದೆ. 


248 ರಸಾಯನ ವಿಜ್ಞಾನ 


2. ಪ್ರತಿವರ್ತಕ ಅಣುಗಳು ಅಕ್ಕಪಕ್ಕದಲ್ಲಿ ಅಧಿಶೋಷಣೆ ಹೊಂದಿದ್ದರೆ ಹಾಗೂ ಪರಸ್ಪರ 
ಸರಿಯಾದ ಸ್ಥಾನವಿನ್ಯಾಸದಲ್ಲಿದ್ದರೆ ಅವುಗಳ ನಡುವೆ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ. 
ಅಧಿಶೋಷಣವು ಬಹಿರುಷ್ಟಕ ಕ್ರಿಯೆಯಾದುದರಿ೦ದ ಶಾಖ ಬಿಡುಗಡೆಯಾಗುತ್ತದೆ. 
ಈ ಶಾಖ ಶಕ್ತಿಯು ಪ್ರತಿವರ್ತಕ ಅಣುಗಳನ್ನು ಉತ್ತೇಜಿಸುತ್ತವೆ. ಉತ್ತೇಜಿತ ಪ್ರತಿವರ್ತಕ 
ಅಣುಗಳು ವೇಗವರ್ಧಕದೊಡನೆ ಉತ್ಪರ್ಜಿತ ಅಧಿಶೋಷಣ ಸಂಕೀರ್ಣ 
(activated adsorption complex)ವನ್ನು ನೀಡುತ್ತವೆ. ರಾಸಾಯನಿಕ ಅಧಿಶೋಷಣ 
ಶಕ್ತಿಗಳು ಪ್ರಬಲವಾಗಿದ್ದು, ಅವು ಅಧಿಶೋಷಿತ ಅಣುಗಳ ಬಂಧವನ್ನು ಸಡಿಲ 
ಗೊಳಿಸುತ್ತವೆ. ಆದ್ದರಿಂದ ಉತ್ಪರ್ಜಿತ ಅಧಿಶೋಷಣ ಸಂಕೀರ್ಣವು ನಿಯತ ವೇಗದಲ್ಲಿ 
ವಿಭಜನೆಗೊಂಡು, ಉತ್ಪನ್ನಗಳು ದೊರೆಯುತ್ತವೆ. 

3. ಉತ್ಪನ್ನಗೊ೦ಡ ಅಣುಗಳು ಮೇಲ್ಮೈಯಲ್ಲಿ ಖಾಯಂ ಆಗಿ ನೆಲೆಗೊಳ್ಳುವುದಿಲ್ಲ. 
ಅವು ವೇಗವರ್ಧಕದ ಮೇಲ್ಮೈಯಿಂದ ಕೂಡಲೇ ವಿಶೋಷಣ (desorption) 
ಗೊಳ್ಳುತ್ತವೆ. ಆಗ ವೇಗವರ್ಧಕದ ಮೇಲ್ಮೈ ಮುಕ್ತಗೊಳ್ಳುವುದರಿಂದ, ಅದು ಮತ್ತೆ 
ಪ್ರತಿವರ್ತಕಗಳ ಅಧಿಶೋಷಣೆಗೆ ಲಭ್ಯವಾಗುತ್ತವೆ. 
ಮೇಲೆ ವಿವರಿಸಿದ ರೀತಿಯಲ್ಲಿ ವೇಗವರ್ಧಕದ ಮೇಲ್ಮೈಯಲ್ಲಿ ಪ್ರತಿವರ್ತಕಗಳ 

ಅಧಿಶೋಷಣೆಯಿಂದ ಸಾರತೆ ಹೆಚ್ಚುವುದು, ಉತ್ತರ್ಜಿತ ಸಂಕೀರ್ಣ ರೂಪುಗೊಳ್ಳುವುದು 

ಹಾಗೂ ಅಸ್ಥಿರ ಸಂಕೀರ್ಣದ ವಿಭಜನೆ - ಇವುಗಳು ಪುನರಾವರ್ತಿಸುವುದರಿಂದ 
ಕ್ರಿಯಾವೇಗ ಹೆಚ್ಚುವುದು. 


ಅಧಿಶೋಷಣ ಸಿದ್ಧಾಂತವು ಈ ಕೆಳಗಿನ ವಾಸ್ತವಾಂಶಗಳನ್ನು ವಿವರಿಸಬಲ್ಲದು 
‘1 ಅತಿ ನುಣುಪಾದ ಪುಡಿರೂಪದಲ್ಲಿರುವ ವೇಗವರ್ಧಕದ ಕ್ರಿಯಾಕ್ಷಮತೆ (ದಕ್ಷತೆಯು 
ಅಧಿಕ. ವೇಗವರ್ಧಕವನ್ನು ಪುಡಿಮಾಡುವುದರಿಂದ ಅದರ ಮೇಲ್ಮೈ ವಿಸ್ತಾರವು 
ಅಧಿಕಗೊಳ್ಳುತ್ತದೆ. ಅಧಿಶೋಷಣವು ಒಂದು ಮೇಲ್ಮೆ ಪ್ರಕ್ರಿಯೆಯಾಗಿರುವುದರಿಂದ, 
ವೇಗವರ್ಧಕದ ಮೇಲ್ಮೈಕ್ಷೇತವು ಹೆಚ್ಚಿದಂತೆಲ್ಲ ಅಸಂತೃಪ್ತ ಶೇಷಬಲಗಳು ಹೆಚ್ಚಿ, 
ಅಧಿಶೋಷಣದ ಪ್ರಮಾಣವೂ ಹೆಚ್ಚುತ್ತದೆ. 
2. ಉತ್ತೇಜಕವು ವೇಗವರ್ಧಕದ ಮೇಲ್ಮೈನ ಪಟುಕೇಂದ್ರಗಳಲ್ಲಿ ಅಧಿಶೋಷಣೆಗೊಂಡು 
ವೇಗವರ್ಧಕದ ದಕ್ಷತೆಯನ್ನು ಹೆಚ್ಚಿಸುತ್ತವೆ. 
3. ನಂಜುಕಾರಕಗಳು (ವಿಷಾಣುಗಳು) ಪಟುಕೇಂದ್ರಗಳ ಮೇಲೆ ಆದ್ಯತೆಯಲ್ಲಿ 
ಅಧಿಶೋಷಣೆಗೊಂಡು ಮೇಲ್ಮೈಯಲ್ಲೆಲ್ಲ ಆವರಿಸಿ ಅವುಗಳನ್ನು ನಿಷ್ಠಿಯಗೊಳಿಸುತ್ತವೆ. 
, ವಿಷಾಣುಗಳಿಗೆ ವೇಗವರ್ಧಕದ ಮೇಲ್ಮೈಯಲ್ಲಿ ಅಧಿಶೋಷಣಗೊಳ್ಳುವ ಒಲವು 
ಪ್ರತಿವರ್ತಕ ಅಣುಗಳಿಗಿಂತ ಹೆಚ್ಚಿಗೆ ಇರುವುದೇ ಇದಕ್ಕೆ ಕಾರಣ. ಇದು ವೇಗವರ್ಧಕದ 
ಕ್ರಿಯಾಶೀಲತೆಯನ್ನು ಕುಂದಿಸುತ್ತದೆ. 


ಕ್ರಿಯಾಪಥದ ಮೇಲೆ ವೇಗವರ್ಧಕದ ಪ್ರಭಾವ 

ವೇಗವರ್ಧಕಗಳನ್ನು ಉಪಯೋಗಿಸಿದರೆ, ರಾಸಾಯನಿಕ ಕ್ರಿಯೆ ನಡೆಯಲು ಕಡಿಮೆ 
ಪಟುಕರಣಶಕ್ತಿ (೩೦0೪೩೦೧ ೦7೦೪?) ಸಾಕಾಗುತ್ತದೆ. ಇದರಿಂದ ಉತ್ಪನ್ನಗಳು ಬೇಗ 
ಉಂಟಾಗುತ್ತವೆ. ಇದರ ಅರ್ಥ - ರಾಸಾಯನಿಕ ಕ್ರಿಯೆಯಲ್ಲಿ ವೇಗವರ್ಧಕಗಳು, 
ಕಡಿಮೆ ಪಟುಕರಣ ಶಕ್ತಿಯ ಬದಲಿ ಪಥವನ್ನು ತೋರಿಸುತ್ತವೆ. 


ಅಧಿಶೋಷಣ 249 


ವೇಗವರ್ಧಕ ರಹಿತ ಕ್ರಿಯೆ 
(ಪಟುಕರಣ ಶಕ್ತಿ ಹೆಚ್ಚು 


€ಗವರ್ಧಿತ ಕ್ರಿಯೆ 
(ಕಡಿಮೆ ಪಟುಕರಣ ಶಕ್ತಿ) 


ಉತ್ಪನ್ನಗಳು 
ಕ್ರಿಯಾಪ್ರಗತಿ ಸಕ್‌ 


ವೇಗವರ್ಧಕಗಳ ಕೈಗಾರಿಕಾನ್ವಯ 
(Industrial Applications of Catalysts) 


ವೇಗವರ್ಧಕಗಳು ಅನೇಕ ಕೈಗಾರಿಕಾ ವಿಧಾನಗಳಲ್ಲಿ ಮಹತ್ತರ ಪಾತ್ರವಹಿಸುತ್ತವೆ. 


ಅನೇಕ ಕೈಗಾರಿಕಾ ವಸ್ತುಗಳನ್ನು ಉತ್ಪಾದಿಸುವಲ್ಲಿ ವಿಜಾತೀಯ ವೇಗವರ್ಧನೆಯು 
ಬಳಕೆಯಾಗುತ್ತಿದೆ. ಇದಕ್ಕೆ ಕಾರಣ ವೇಗವರ್ಧಕಗಳನ್ನು ಕ್ರಿಯಾ ಉತ್ಪನ್ನಗಳಿಂದ 
ಸುಲಭವಾಗಿ ದೇರ್ಪಡಿಸಬಹುದು: ಔದ್ಯಮಿಕ ಉತ್ಪನ್ನ ಗಳೇ ಇಅಮಾಜಯಾ: ನೈಟ್ರಿಕ್‌ 
ಆಮ್ಲ. ಸಲೂ ರಿಕ್‌ ಆಮ್ಲ, ಈಥೀನ್‌, ಪಾಲಿಥೀನ್‌. ಪಾಲಿಸ್ಸೆ 4ರೀನ್‌ - ಇತ್ಯಾದಿಗಳನ್ನು 
ಪಡೆಯುವಾಗ ಒಂದಲ್ಲ. ಒ೦ದು ಹಂತದಲ್ಲಿ, ವೇಗವರ್ಧಕವನ್ನು ಬಳಸುತ್ತಾರೆ. 


| 


ಹೇಬರನ ವಿಧಾನದಿಂದ ಅಮೋನಿಯಾವನ್ನು ಸಂಶ್ಲೇಷಿಸುವಾಗ, ನೈಟ್ರೋಜನ್‌ 
ಮತ್ತು ಹೈಡ್ರೋಜನ್‌ ಅನಿಲಗಳನ್ನು ಹ 200ರಷ್ಟು ಒತ್ತಡದಲ್ಲಿ 770K 


ನಲ್ಲಿರುವ ಕಬ್ಬಿಣದ ರಜಗಳ ವೇಗವರ್ಧಕದ ಮೇಲೆ ಹಾಯಿಸುತ್ತಾರೆ. ಈ ಕ್ರಿಯೆಯಲ್ಲಿ 
ಮೊಲಿಬ್ಬಿನಮ್‌ ಅನ್ನು ಉತ್ತೇಜಕವಾಗಿ ಬಳಸಲಾಗುತ್ತದೆ. 


N, +3H, —FE5 2NH, 
“ Mo) 
ಅಮೋನಿಯಾವು ಅತ್ಯುಪಯುಕ್ತವಾದ ನಿರವಯವ ರಾಸಾಯನಿಕ ವಸ್ತುಗಳಲ್ಲೊಂದು. 
ಅದನ್ನು ರಸಗೊಬ್ಬರಗಳು, ಸ್ಫೋಟಕಗಳು, ನೈಟ್ರಿಕ್‌ ಆಮ್ಲ - ಮುಂತಾದವುಗಳ 
ಉತ್ಪಾದನೆಯಲ್ಲಿ ಬಳಸುತ್ತಾರೆ. 


. ಕಾ೦ಟಾಕ್ಟ್‌ ವಿಧಾನ (contact process) ದಿಂದ ಸಲ್ಫ್ಯೂರಿಕ್‌ ಆಮ ಉತ್ಪಾದನೆಯ 


ಪ್ರಧಾನ ಕ್ರಿಯೆಯಲ್ಲಿ ಅಥವಾ 7೦, ಅನ್ನು ವೇಗವರ್ಧಕವನ್ನಾಗಿ ಬಳಸಲಾಗುತ್ತದೆ. 
॥। ಅಥವಾ ೫೦, 
250, + 0, ಇರಾ 260, 
720 

ಸಲ್ಫ್ಯೂರಿಕ್‌ ಆಮ್ಲವನ್ನು ರಸಗೊಬ್ಬರಗಳು ಮತ್ತು ರಾಸಾಯನಿಕ ವಸ್ತುಗಳನ್ನು 
ತಯಾರಿಸಲು ಬಳಸುತ್ತಾರೆ. 
ಓಸ್ವಾಲ್ಡ್‌ ವಿಧಾನದಿಂದ ನೈಟ್ರಿಕ್‌ ಆಮ್ಲ ಉತ್ಪಾದನೆಯ ಪ್ರಮುಖ ಹಂತವಾದ 
ಅಮೋನಿಂಯಾ ಅನಿಲದ ಉತ್ಕರ್ಷಣೆಯಲ್ಲಿ ೫ಃ - 88 ತ೦ಂತಿಜಾಲರಿಯ 
ವೇಗವರ್ಧಕವನ್ನು ಬಳಸಲಾಗುತ್ತದೆ. 


250 ರಸಾಯನ ವಿಜ್ಞಾನ 


ANH +50, ೫೯೨83 , (No +6H,0 


ಜರಾ 

ನೈಟ್ರಿಕ್‌ ಆಮ್ಲವು ಒಂದು ಪ್ರಮುಖ ನಿರವಯವ ಆಮ್ಲ. ಅದನ್ನು ರಸಗೊಬ್ಬರ, 
ವರ್ಣದ್ರವ್ಯ ಔಷಧ ಮತ್ತು ಸ್ಫೋಟಕಗಳ ಉತ್ಪಾದನೆಯಲ್ಲಿ ಬಳಸ "ಲಾಗುತ್ತದೆ. 

ಶೆ ಹೈಡ್ರೋಜನ್‌ ಅನಿಲವನ್ನು 433 Kನಲ್ಲಿರುವ "ನಿಕ್ಕೆಲ್‌ ಪುಡಿ ವೇಗವರ್ಧಕದ 
ಸಮ್ಮುಖದಲ್ಲಿ ಅಪರ್ಯಾಪ್ತ ತೈಲಕ್ಕೆ (ವನಸ್ಪತಿ ಎಣ್ಣೆ) ಹಾಯಿಸುವುದರಿಂದ, 
ಹೈಡ್ರೋಜನ್‌ ಸಂಕಲನಗೊಂಡು ತೈಲವು ಪರ್ಯಾಪ್ತ ಘನ ಕೊಬ್ಬಾಗಿ 
ಪರಿವರ್ತಿತವಾಗುತ್ತದೆ. 

ತೈಲ * ೫2 ನ್ಯಾ ಘನಕೊಬ್ಬು 

. ಮೊಲಾಸಿಸ್‌ (ಕಾಕಂಬಿ)ನಿಂದ ಆಲ್ಕೋಹಾಲ್‌ ಉತ್ಪಾದನೆಯ ಹಂತದಲ್ಲಿ ಇನ್ವರ್ಟೇಸ್‌ 
ಮತ್ತು ರ್ಳುಮೇಸ್‌ ಕಿಣ್ವಗಳು (ಜೈ ವಿಕ ವೇಗವರ್ಧಕಗಳು) ಬಳಕೆಯಾಗುತ್ತವೆ. 


ಇನ್ಪರ್ಟೇಸ್‌ 
Cl. pa HO-—— CH ಲ್ಕ ಸ್‌ ೬6 : ೫ 1. 


612 
ಕಾಕಂಬಿಯಲ್ಲಿರುವ ಗ್ಲೂಕೋಸ್‌ ಫ್ರುಕ್ಟೋಸ್‌ 
ಸುಕ್ರೋಸ್‌ 
ರ್ಭುಮೇಸ್‌ 
CBO, a CH OH: ಒಟ್ಟ 
ಆಲ್ಕೋಹಾಲ್‌ 


. ಔದ್ಯಮಿಕ ಪ್ರಮಾಣದಲ್ಲಿ ಮೆಥೆನೋಲ್‌ ಸಂಶ್ಲೇಷಣೆ ಮಾಡುವಾಗ ಜಲಾನಿಲ 
(watergas) ಮತ್ತು ಹೈಡ್ರೋಜನ್‌ ಅನಿಲಗಳ ಮಿಶ್ರಣವನ್ನು ವಾತಾವರಣದ 
ಇನ್ನೂರರಷ್ಟು ಒತ್ತಡದಲ್ಲಿ 573 Kನಲ್ಲಿಟ್ಟಿರುವ 710 ಮತ್ತು €1೦;ಗಳ ಮೇಲೆ 
ಹಾಯಿಸುತ್ತಾರೆ. 


ZnO + Cr,0, 
CU +H, + ME OR 
ಜಲಾನಿಲ ಮೆಥೆನೋಲ್‌ 


ಮೆಥೆನೋಲ್‌ ಒಂದು ಉತ್ತಮ ಔದ್ಯಮಿಕ ದ್ರಾವಕ. ಅದನ್ನು ಪ್ಲಾಸ್ಟಿಕ್ಕುಗಳು ಮತ್ತು 
ಅ೦ಟುಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. 
ಈ ಮೇಲಿನವುಗಳು ಕೆಲವು ಉದಾಹರಣೆಗಳು ಮಾತ್ರ. ಪೆಟ್ರೋಲಿಯಮ್‌ನಲ್ಲಿರುವ 


ಉದ್ದ ಸರಣಿಯ ಸಂಯುಕ್ತ (long chain compounds) ಗಳನ್ನು ಛಿದ್ರಗೊಳಿಸಿ 
(cracking) ಉಪಯುಕ್ತ ಚಿಕ್ಕ ಸಂಯುಕ್ತಗಳನ್ನು ತಯಾರಿಸುವಲ್ಲಿ, ಸಂಶ್ಲೇಷಿತ ಗ್ಯಾಸೊಲಿನ್‌ 
ಉತ್ಪಾದನೆಯಲ್ಲಿ, ಹಾಗೂ ರೀಗ್ಗರ್‌-ನಟ್ಟಾ ವೇಗವರ್ಧಕವನ್ನು ಬಳಸಿ ಈಥೀನ್‌ 
ಅನ್ನು ಪಾಲಿಥೀನ್‌ ಆಗಿ ಪಾಲಿಮರೀಕರಿಸುವಲ್ಲಿ - ಹೀಗೆ ಇನ್ನೂ ಮುಂತಾದ ಕೈಗಾರಿಕಾ 
ಕ್ರಿಯೆಗಳಲ್ಲೂ ವೇಗವರ್ಧಕದ ಬಳಕೆ ಉಲ್ಲೇಖನಾರ್ಹ. 


ಅಧಿಶೋಷಣ 251 


ಪ್ರಶ್ನೆಗ ಳು 


ಅಧಿಶೋಷಣ 
1. ಒಂದು ಅಂಕದ ಪ್ರಶ್ನೆಗಳು 
1. ವ್ಯಾಖ್ಯಿಸಿರಿ 
ಅ. ಅಧಿಶೋಷಣ ಆ. ಅವಶೋಷಣ 
ಇ. ಭೌತ ಅಧಿಶೋಷಣ ಈ. ರಾಸಾಯನಿಕ ಅಧಿಶೋಷಣ 
ಉ. ಅಧಿಶೋಷ್ಯ ಊ. ಅಧಿಶೋಷಕ 


2, 


ಈ ಕೆಳಗಿನವುಗಳಿಗೆ ಗಣಿತೋಕ್ತಿಗಳನ್ನು ಬರೆಯಿರಿ 
ಅ. ಫ್ರಾಯಿಂಡ್‌ಲಿಕ್‌ ಅಧಿಶೋಷಣ ಸಮತಾಪಿ 
ಬಿ. ಲ್ಯಾಂಗ್‌ಮ್ಯೂರ್‌ ಅಧಿಶೋಷಣ ಸಮತಾಪಿ 


IL ಎರಡು ಅಂಕದ ಪ್ರಶ್ನೆಗಳು 


I. 
Pk 


ಅಧಿಶೋಷಣಕ್ಕೂ ಅವಶೋಷಣಕ್ಕೂ ಇರುವ ವ್ಯತ್ಯಾಸಗಳೇನು? 

ಅಧಿಶೋಷಣ ಮತ್ತು ಅವಶೋಷಣಗಳಿಗೆ ತಲಾ ಒಂದು ಉದಾಹರಣೆ ನೀಡಿ 
ವಿವರಿಸಿ. 

ಅಧಿಶೋಷ್ಯ ಮತ್ತು ಅಧಿಶೋಷಕ ಪದಗಳ ವ್ಯತ್ಯಾಸವನ್ನು ಸೋದಾಹರಣವಾಗಿ 
ವಿವರಿಸಿ. 


4. ಅಧಿಶೋಷಣ ಪ್ರಮಾಣದ ಮೇಲೆ ಪ್ರಭಾವ ಬೀರುವ ಭೌತಿಕ ಅಂಶಗಳಾವುವು? 


ಅಧಿಶೋಷಣದ ಉಪಯೋಗಗಳಾವುವು? 

ವೈಜ್ಞಾನಿಕ ಕಾರಣ ಕೊಡಿ: 

i:  ಪಟುಗೊಳಿಸಿದ ಕಾರ್ಬನ್‌ ಅನ್ನು ಅನಿಲ ಮುಸುಕುಗಳಲ್ಲಿ ಬಳಸುತ್ತಾರೆ. 
ii  ರಸಶೋಷಣವು ಏಕಾಣುಪದರಕ್ಕೆ ಸೀಮಿತ. 


111. ನಾಲ್ಕು ಅಂಕದ ಪ್ರಶ್ನೆಗಳು 


I. 


ಭೌತ ಅಧಿಶೋಷಣಕ್ಕೂ ರಾಸಾಯನಿಕ ಅಧಿಶೋಷಣಕ್ಕೂ ಇರುವ ವ್ಯತ್ಯಾಸ 
ಗಳಾವುವು? 

ಫ್ರಾಯಿಂಡ್‌ಲಿಕ್‌ ಅಧಿಶೋಷಣ ಸಮತಾಪಿಯನ್ನು ವಿವರಿಸಿ. 

ಒತ್ತಡ ಮತ್ತು ತಾಪಗಳು ಅಧಿಶೋಷಣೆಯ ಪ್ರಮಾಣವನ್ನು ಹೇಗೆ ಬದಲಾಯಿಸುತ್ತವೆ 
ಎಂದು ವಿವರಿಸಿ. 

ಲ್ಯಾಂಗ್‌ಮ್ಯೂರ್‌ ಅಧಿಶೋಷಣ ಸಮತಾಪಿಯನ್ನು ವಿವರಿಸಿ. 

ಫ್ರಾಯಿಂಡ್‌ಲಿಕ್‌ ಮತ್ತು ಲ್ಯಾಂಗ್‌ಮ್ಯೂರ್‌ ಅಧಿಶೋಷಣ ಸಮತಾಪಿಗಳನ್ನು 
ತುಲನಾತ್ಮಕವಾಗಿ ವಿವರಿಸಿ. 


232 ರಸಾಯನ ವಿಜ್ಞಾನ 


ಕೆ 
3. 
4. 


ವೇಗವರ್ಧನೆ 
ಒಂದು ಅಂಕದ ಪ್ರಶ್ನೆಗಳು 


ವ್ಯಾಖ್ಯಿಸಿ 

ಅ. ವೇಗವರ್ಧಕ ಟ್ರ ವೇಗವರ್ಧನೆ 

ಇ. ಧನ ವೇಗವರ್ಧಕ ಈ, ಯಣ ವೇಗವರ್ಥಕ 

ಉ. ಜೈವಿಕ ವೇಗವರ್ಥಕ ಊ. ಸಜಾತೀಯ ವೇಗವರ್ಧನೆ 


ಯ. ವಿಜಾತೀಯ ವೇಗವರ್ಧನೆ ಖೂ. ವೇಗವರ್ಧಕ ಉತ್ತೇಜಕ 
ಎ. ವೇಗವರ್ಧಕ ನಂಜುಕಾರಕ ಏ. ಪಟುಕೇಂದಗಳು 
ಸ್ವಯಂ ವೇಗವರ್ಧನೆ ಎಂದರೇನು? ಉದಾಹರಣೆ ಕೊಡಿ. 
ವೇಗವರ್ಧನೆಯ "ಪ್ರಶಸ್ತ ತಾಪ ಮಿತಿ” ಎಂದರೇನು? 

ಸಮಸ್ಥಿತಿಯ ಸ್ಥಾನದ ಮೇಲೆ ವೇಗವರ್ಧಕದ ಪ್ರಭಾವವೇನು? 


I. ಎರಡು ಅಂಕಗಳ ಪ್ರಶ್ನೆಗಳು 


ಕ 


ಸ 


pe 


Ak 


ಧನ ವೇಗವರ್ಧಕಕ್ಕೂ ಜಾಡಿ ವರ್ಧಕಕ್ಕೂ ಇರುವ ವ್ಯತ್ಯಾಸವನ್ನು 

ಡಹರಣೆಿಕೂಡ್‌' ವಿವರಿಸಿ. 

ಸಜಾತೀಯ ವೇಗವರ್ಧನೆಗೂ ವಿಜಾತೀಯ ವೇಗವರ್ಧನೆಗೂ ಇರುವ ವ್ಯತ್ಯಾಸವನ್ನು 

ಉದಾಹರಣೆಗಳೊಂದಿಗೆ ವಿವರಿಸಿ. 

ಕಿಣ್ಣನ ವೇಗವರ್ಧನೆಯ ವಿಶಿಷ್ಟ ಲಕ್ಷಣಗಳಾವುವು? 

ಹೇಬರನ ವಿಧಾನದಲ್ಲಿ ಅಮೋನಿಯಾ ಸಂಶ್ಲೇಷಿಸುವಾಗ ಯಾವ ವೇಗವರ್ಧಕ 

ಬಳಸುತ್ತಾರೆ? 

ಕಿಣ್ವನ ಪೇಗವರ್ಧನೆಗೆ ಎರಡು ಉದಾಹರಣೆಗಳನ್ನು ನೀಡಿ. 

ಪ್ರಾ “ಕಳಗಿನ ರಾಸಾಯನಿಕ ಕ್ರಿಯೆಗಳಲ್ಲಿ ಯಾವ ವೇಗವರ್ಧಕವನ್ನು ಬಳಸುತ್ತಾರೆ? 

i. ಎಣ್ಣೆಗಳ ಹೈಡ್ರೋಜನೀಕರಣ 

ij. ಕಾಂಟಾಕ್ಟ್‌ ಬತ $0,ನ ಆಕ್ಷಿಡನ (ಸಲ್ಫ್ಯೂರಿಕ್‌ ಆಮ್ಲ ಉತ್ಪಾದನೆ) 

iii ಹೇಬರನ ವಿಧಾನದಿಂದ ಅಮೋನಿಯಾ ಸಂಶ್ಲೇಷಣೆ 

iv, ಓಸ್ವಾಲ್ಡ್‌ ವಿಧಾನದಿಂದ ಅಮೋನಿಯಾ ಅನಿಲದ ಉತ್ಕರ್ಷಣೆ (ನೈಟ್ರಿಕ್‌ 
ಆಮ್ಲ ಉತ್ಪಾದನೆ) 


111. ನಾಲ್ಕು ಅಂಕದ ಪ್ರಶ್ನೆಗಳು 


| 


ಪ 
ತ್ಕ 


ವೇಗವರ್ಧನೆಯ ಅಧಿಶೋಷಣ ಸಿದ್ಧಾಂತವನ್ನು ವಿವರಿಸಿ. 

ವೇಗವರ್ಧಕದ ಸಾಮಾನ್ಯ ಲಕ್ಷಣಗಳಾವುವು? 

ಅಧಿಶೋಷಣ ಸಿದಾಂತದಿಂದ ಈ ಕೆಳಗಿನವುಗಳನ್ನು ಹೇಗೆ ವಿವರಿಸುವಿರಿ? 
i. ಉತ್ತೇಜಕವು ವೇಗವರ್ಧಕದ ದಕ್ಷತೆಯನ್ನು ಹೆಚ್ಚಿಸುತ್ತದೆ. 

ii  ನಂಜುಕಾರಕವು ವೇಗವರ್ಧಕದ ದಕ್ಷತೆಯನ್ನು ತಗ್ಗಿಸುತ್ತದೆ. 


4. ವೇಗವರ್ಧಕದ ಔದ್ಯಮಿಕ ಉಪಯೋಗಗಳನ್ನು ಉದಾಹರಣೆಗಳೊಂದಿಗೆ ವಿವರಿಸಿ. 


ವಿಜಾತೀಯ ವೇಗವರ್ಧನೆಯ ಕ್ರಿಯಾತಂತ್ರವನ್ನು ವಿವರಿಸಿ. 


U0 


ಅಧಿಶೋಷಣ 253 


ಅಧ್ಯಾಯ — 13 


ಕಾರ್ಬನಿಕ ರಸಾಯನ ಶಾಸ್ತ್ರದ ಉದ್ದೇಶ 
ಮತ್ತು ವ್ಯಾಪ್ತಿ 


ರಸಾಯನಶಾಸ್ತ್ರವು ಪ್ರಪಂಚದಲ್ಲಿರುವ ವಸ್ತುಗಳ ಸ್ವರೂಪ, ರಚನೆ, ಲಕ್ಷಣಗಳು 
ಹಾಗೂ ಅವುಗಳು ಹೊಂದುವ ಪರಿವರ್ತನೆಗಳ "ಅಧ್ಯಯನವಾಗಿದೆ... ನಮ್ಮ 
ಸುತ್ತಮುತ್ತಲಿರುವ ವಸ್ತುಗಳು ದೊರೆಯುವ ಗಾಂ ಆಧಾರದ ಮೇಲೆ 
ರಸಾಯನಶಾಸ್ತ್ರ ವನ್ನು ಸಾವಯವ ರಸಾಯನಶಾಸ್ತ್ರ (Organic Chemistry) ಮತ್ತು 
ನಿರವಯವ ರಸಾಯನಶಾಸ್ತ್ರ (Inorganic Chemistry) ಎಂದು ವರ್ಗೀ ಕರಿಸಲಾಗಿದೆ.. 


ಜೈವಿಕ (ಪ್ರಾಣಿ ಮತ್ತು ಸಸ್ಯ)ಗಳ ಮೂಲದಿಂದ ಉತ್ಪತ್ತಿಯಾಗುವ ಹಾಲು, 
ಸಕ್ಕರೆ, ಕೊಬ್ಬು, ಪ್ರೊಟೀನ್‌ ಧಾ ವಸ್ತುಗಳನ್ನು ಸಾವಯುವ. ಸಂಯುಕ್ತಗಳೆಂದೂ, 
ಅವುಗಳ ಅಧ್ಯಯನವನ್ನು ಸಾವಯುವ `ಕಾಯನಶಾಸ ಸ್ತವೆಂದೂ ಕರೆಯುತ್ತಿದ್ದರೆ, 
ನಿಸರ್ಗದಲ್ಲಿ ನಮ್ಮ ಸುತ್ತಮುತ್ತ ಇರುವ ಕಲ್ಲು, ಮಣ್ಣು” ತಾಮ್ರ, ಕಬ್ಬಿಣ, ನೀರು 
ಇತ್ಯಾ ದಿಗಳು ನಿರವಯವ `ಸಂಯುಕಗಳೆಂದೂ, ಅವುಗಳ ಅಧ್ಯ ಯನವನ್ನು "ನಿರವಯವ 
ರಸಾಯನಶಾಸ್ತ್ರವೆಂದೂ ಕರೆಯುತ್ತಿದ್ದರು. 


1828ರ ವರೆಗೂ ಸಾವಯವ ಸಂಯುಕ್ತಗಳನ್ನು ಪ್ರಯೋಗಶಾಲೆಯಲ್ಲಿ ಸಂಶ್ಲೇಷಿಸಲು 
ಸಾಧ್ಯವಾಗಿರಲಿಲ್ಲ. ಬರ್ಜಿಲಿಯಸ್‌ ಎ೦ಬ ವಿಜ್ಞಾನಿಯು ಇವುಗಳ ಉತ್ಪನ್ನಕ್ಕೆ ಜೀವಿಯಲ್ಲಿ 
ಇರುವ ಒಂದು ರೀತಿಯ ವಿಶಿಷ್ಟವಾದ ಜೈವಿಕಶಕ್ತಿಯು ಅವಶ್ಯಕವೆಂದು 
ಪ್ರತಿಪಾದಿಸಿದ್ದನು. ಇದನ್ನು ಜೀವಶಕ್ತಿ ಸಿದ್ಧಾಂತ (Vital Force Theory)ವೆ೦ದು 
ಕರೆಯುತ್ತಿದ್ದರು. 


ಆದರೆ 1828ರಲ್ಲಿ ಮೋಲರ್‌ (Wohle)ಎ೦ಂಬ ಜರ್ಮನ್‌ ವಿಜ್ಞಾನಿಯು ಮೊತ್ತ 
ಮೊದಲ ಬಾರಿಗೆ ಯೂರಿಂಶಾ ಎ೦ಬ ಸಾವಂತುವ ಸಂಯುಕ್ತವನನ್ನ 
ಪ್ರಯೋಗಶಾಲೆಯಲ್ಲಿ ನಿರವಯವ ವಸ್ತುವಾದ ಅಮೋನಿಯಮ್‌ ಸಯಸೇಟನ್ನು 
ಕಾಯಿಸಿ ತಯಾರಿಸಿದನು. | 


ಕಾಯಿಸು 
111,೮೫೦ —™ H,N-CO-NH, 


ಅಮೋನಿಯಂ ಯೂರಿಯಾ 
ಸಯನೇಟ್‌ 


254 ರಸಾಯನ ವಿಜ್ಞಾನ 


ಅಲ್ಲಿಯವರೆಗೆ ಯೂರಿಯಾ ಎಂಬ ಸಾವಯವ ಸಂಯುಕ್ತವು ಪ್ರಾಣಿಗಳಲ್ಲಿ 
ಮಾತ್ರ ಉತ್ಪತ್ತಿಯಾಗುವುದು ಎಂಬ ಭಾವನೆಯಿತ್ತು. ಆದರೆ ಪ್ರಯೋಗಶಾಲೆಯಲ್ಲಿ 
ಯಾವುದೇ ಜೈವಿಕ ಶಕ್ತಿಯ ಅವಶ್ಯಕತೆಯಿಲ್ಲದೇ ಯೂರಿಯಾವನ್ನು ತಯಾರಿಸಲು 
ಸಾಧ್ಯವಾದುದರಿಂದ ಅಲ್ಲಿಯವರೆಗೆ ನಂಬಿದ್ದ ಜೀವಶಕ್ತಿ ಸಿದ್ಧಾಂತದಲ್ಲಿ ಜನರು 
ಎಶ್ವಾಸ ಕಳೆದುಕೊಂಡರು. 1845ರಲ್ಲಿ ಕೋಬೆ(1:0106)ಎ೦ಬ ವಿಜ್ಞಾನಿಯು ಅಸಿಟಿಕ್‌ 
ಆಮ್ಲವನ್ನು ಅವುಗಳಲ್ಲಿರುವ ಧಾತುಗಳಾದ ೮.೫ ಮತ್ತು ೦ಗಳಿಂದ ತಯಾರಿಸಿದನು. 
ಇದರೊಂದಿಗೆ ಜೀವಶಕ್ತಿ ಸಿದ್ಧಾಂತವನ್ನು ಸಂಪೂರ್ಣವಾಗಿ ತಿರಸ್ಕರಿಸಲಾಯಿತು. 
ಹೀಗಾಗಿ ಸಾವಯವ ಸಂಯುಕ್ತಗಳಿಗೆ ಹೊಸ ವ್ಯಾಖ್ಯೆ ರೂಪಿಸಬೇಕಾಯಿತು. 


ಮುಂದೆ ಎಲ್ಲಾ ಸಾವಯವ ಸಂಯುಕ್ತಗಳಲ್ಲಿ ಕಾರ್ಬನ್‌ನ ಇರುವಿಕೆಯನ್ನು 
ಪತ್ತೆ ಹಚ್ಚಲಾಯಿತು. ಆದ್ದರಿಂದ ಎಲ್ಲ ಸಾವಯವ ಸಂಯುಕ್ತಗಳು ವಾಸ್ತವವಾಗಿ 
ಕಾರ್ಬನ್‌ ಸಂಯುಕ್ತಗಳು. ಈ ಕಾರಣದಿಂದ ಕಾರ್ಬನ್‌ ಸಂಯುಕ್ತಗಳ ಅಧ್ಯಯನದ 
ಸಾವಯವ ರಸಾಯನಶಾಸ್ತ್ರದ ಶಾಖೆಯನ್ನು ಕಾರ್ಬನಿಕ ರಸಾಯನಶಾಸ್ತ್ರವೆಂದು 
ಕರೆಯಲಾಗುತ್ತದೆ. ಸಾವಯವದ ಸಂಯುಕ್ತಗಳಲ್ಲಿ ಕಾರ್ಬನ್‌ ಅಲ್ಲದೆ ಹೈಡ್ರೋಜನ್‌, 
ಆಕ್ಸಿಜನ್‌, ನೈಟ್ರೋಜನ್‌, ಸಲ್ಪರ್‌ ಮೊದಲಾದ. ಪರಮಾಣುಗಳಿರುತ್ತವೆ. ಆದ್ದರಿಂದ 
ಸಾವಯವ ರಸಾಯನಶಾಸ್ತ್ರವೆರದರೆ ಹೈಡ್ರೋಕಾರ್ಬನ್‌ ಮತ್ತು ಅವುಗಳನ್ನೊ ಳಗೊಂಡ 
ಸಂಯುಕ್ತಗಳ ಅಧ್ಯಯನವೆರಿದು ಕ ಗಾಮ ನ ಭವನ 
ಸಂಯುಕ್ತಗಳಾದ ಕಾರ್‌ ಡೈಲಕ್ಷೆ ಡ್‌. ಲೋಹೀಯ ಕಾರ್ಬೋನೇಟ್‌, ಕಾಬೈ ೯ಡ್‌, 
ಸಾಯನೈಡ್‌ ಮೊದಲಾದವುಗಳನ್ನು ಕಾರ್ಬನಿಕ ರಸಾಯನಶಾಸ್ತ್ರದಲ್ಲಿ ಅಧ್ಯಯನ 
ಮಾಡುವುದಿಲ್ಲ. ಇವುಗಳನ್ನು ನಿರವಯವ ಸಂಯುಕ್ತಗಳೆಂದು ಕರೆಯುಲಾಗುತ್ತದೆ. 


ಕಾರ್ಬನ್ನಿನ ರಸಾಂಶುನಶಾಸ ವನ್ನು ಒಂದು ಪ್ರತ್ಯೇಕ ಶಾಖೆಂರರಾಗಿ 
ಉಳಿಸಿಕೊಳ್ಳುವುದಕ್ಕೆ ಕಾರ್ಬನ್‌ ಸಲೆಯುಕ್ತಗಳಲ್ಲಿರುವ ಕೆಲವು ವಿಶಿಷ್ಟ ಲಕ್ಷಣಗಳು 
ಕಾರಣವಾಗಿವೆ. ಕಾರ್ಬನ್‌ ಪರಮಾಣುಗಳು. ಒಂದಕ್ಕೊಂದು ಕೊಂಡಿಯಂತೆ 
ಜೋಡಿಸಿಕೊಂಡು (ಕೇಟನೀಕರಣ) ಉದ್ದನೆಯ ಸರಪಳಿಗಳನ್ನು ನಿರ್ಮಿಸಿಕೊಳ್ಳಬಲ್ಲವು. 
ಸುಮಾರು 60-70 ಕಾರ್ಬನ್‌ ಪರಮಾಣುಗಳ ಸರಪಳಿಯ ಸಂ೦ಯುಕ್ತಗಳೂ ಇವೆ. 
ಅಲ್ಲದೆ ಪಾಲಿಮರ್‌ಗಳಲ್ಲಿ ಇನ್ನೂ ದೀರ್ಫಸರಪಳಿಗಳನ್ನು ಕಾಣಬಹುದು. ಈ 
ಮಾದರಿಯ ಸರಪಳಿಯಂತಹ ಸಂಯುಕ್ತಗಳು ಇತರ ಧಾತುವಿನಲ್ಲಿ ಕಂಡು ಬರುವದಿಲ್ಲ. 
(ಸಿಲಿಕಾನ್‌ ಧಾತು ಕೇವಲ ಸೀಮಿತ ಸಂಖ್ಯೆಯವರೆಗೆ ಸರಪಳಿಯಾಗಬಲ್ಲುದು). 
ಕಾರ್ಬನ್‌ ಈ ವಿಶಿಷ್ಟ ಲಕ್ಷಣದಿಂದಾಗಿ ಕಾರ್ಬನ್‌ ಸಂಯುಕ್ತಗಳ ಸಂಖ್ಯೆ 14 
ಮಿಲಿಯವನ್ನು ಮೀರಿದೆ. ಪ್ರತಿ ವರ್ಷ ಸಹಸ್ರಾರು ನೂತನ ಸಂಯುಕ್ತಗಳು 
ಸಂಶೋಧನೆಯಾಗುತ್ತಲೇ ಇವೆ. 


ಕಾರ್ಬನ್‌ ಧಾತುವಿನ ಸಂಯುಕ್ತಗಳ ಒಟ್ಟು ಸಂಖ್ಯೆ ಉಳಿದ ಎಲ್ಲಾ ಧಾತುಗಳ 
ಸಂಯುಕ್ತಗಳ ಒಟ್ಟುಸಂಖ್ಯೆಗಿಂತಲೂ ಮಿಕ್ಕಿದೆ. ಅಲ್ಲದೆ ಕಾರ್ಬನ್‌ ಸಂಯುಕ್ತಗಳ 
ಕೆಲವು ವಿಶಿಷ್ಟ ಗುಣ ಒಂದಕ್ಕೊಂದು ಹೋಲುತ್ತವೆ. ಆದರೆ ಇವುಗಳ ಮತ್ತು 
ನಿರವಯವ ಸಂಯುಕ್ತಗಳ ಭೌತಿಕ, ರಾಸಾಯನಿಕ ಗುಣಕ್ಕೂ ಯಾವ ಸಂಬಂಧವೂ 
ಇಲ್ಲ. ಈ ಎಲ್ಲಾ ಕಾರಣಗಳಿಂದ ಕಾರ್ಬನಿಕ ಸ೦ಯುಕ್ತಗಳ ಅಧ್ಯಯನವು ರಾಸಾಯನಿಕ 
ಶಾಸ್ತದ ಒಂದು ಪ್ರತ್ಯೇಕ ಶಾಖೆಯಾಗಿಯೇ ಮುಂದುವರಿಯಿತು. 


ಕಾರ್ಬನಿಕ ರಸಾಯನ ಶಾಸ್ತ್ರದ ಉದ್ದೇಶ ಮತ್ತು ವ್ಯಾಪ್ತಿ 255 


ಕಳೆದ ಒಂದು ಶತಮಾನದಲ್ಲಿ ಸಾವಯವ ರಸಾಯನ ಶಾಸ್ತ ದಲ್ಲಿನ 
ಸಂಶೋಧನೆಯು ಜನರ ಜೀವನಶೈಲಿಯನ್ನೇ ಬದಲಾಯಿಸಿದೆ. ಮೊದಲು ಸಸ್ಯ 
ಮತು ಪ್ರಾಣಿಗಳಿಂದ ನೇರವಾಗಿ ಪಡೆಯಲಾಗುತಿದ್ದ ಹಲವಾರು ವಸ್ತುಗಳನ್ನು ಇಂದು 
ಕೃತಕ ವಿಧಾನದಿಂದ ತಯಾರಿಸುತ್ತಿದ್ದಾರೆ. ಇಂತಹ ಕೃತಕವಾಗಿ ತಯಾರಿಸಿದ ವಸ್ತುಗಳನ್ನು 
ಮುಖ್ಯವಾಗಿ ಆಹಾರ, ವಸ್ತ್ರ ಇಂದನ, ಇರ್‌. ವರ್ಣದ್ರವ್ಯ ಮತ್ತು ವನಸತಿಗಾಗಿ 
ಬಳಸುತ್ತೇವೆ. ಇವುಗಳು ಮಾನವನ ಜೀವನಶೈಲಿ ಮತ್ತು ಆರೋಗ್ಯದ “ಮೇಲೆ 
ಪ್ರಭಾವ ಬೀರುವುದನ್ನು ಕಾಣುತ್ತೇವೆ. ವಿಜ್ಞಾನದ "ಇತರ ಶಾಖೆಗಳಾದ 
ಜೀವರಸಾಯನಶಾಸ್ತ್ರ @iocheitiistr). ಅಣುಜೀವಶಾಸ್ತ್ರ (Molecular biology), 
ತಳಿಶಾಸ್ತ್ರ (ಯ, ಜೀವತಂತ್ರಜ್ಞಾನಶಾಸ್ತ್ರ (Bio- i ಇತ್ಯಾದಿಗಳು 
ಕಾರ್ಬನಿಕ ರಸಾಂಶನಶಾಸ ಸದ ನಿಕಟವರ್ತಿ ಶಾಖೆಗಳಾಗಿವೆ. ಸಾನ 
ರಸಾಯನಶಾಸ್ತ್ರದ ಅಧ್ಯಯನ "ಮತ್ತು ಸಂಶೋಧನೆಗಳಿಂದ ಮಾನವನ ಜೀವನದ 
ಮೇಲೆ ಪ್ರಭಾವ ಬೀರಿದ ಕೆಲವು ಕಾರ್ಬನಿಕ ವಸ್ತುಗಳ ಉಪಯುಕ್ತತೆಗಳನ್ನು ಈ 
ಕೆಳಗೆ ಕೊಡಲಾಗಿದೆ. 


ಆಹಾರ: ಆಹಾರವು ಜೀವಕೋಟಿಯ ಪ್ರಾಥಮಿಕ ಅವಶ್ಯಕತೆ. ಆಹಾರದಲ್ಲಿರುವ 
ಮುಖ್ಯ ಅಂಗಾಂಶಗಳಾದ ಪ್ರೋಟೀನ್‌, ಕೊಬ್ಬು ಮತ್ತು ವಿಟಮಿನ್‌ಗಳು ಕಾರ್ಬನಿಕ 
ಸಂಯುಕ್ತಗಳು. ಆಹಾರಲ್ಲಿರುವ ಕಾರ್ಬೋಹೈಡ್ರೇಟ್‌ಗಳು ಶಕ್ತಿಯ ಆಕರಗಳಾಗಿವೆ. 
ಪ್ರೋಟೀನುಗಳು ಜೈವಿಕ ಕ್ರಿಯೆಗಳಲ್ಲಿ ಅತಿ ಮುಖ್ಯವಾಗಿ ಕಿಣ್ಣಗಳಾಗಿ, ಪ್ರತಿಕಾಯಗಳಾಗಿ, 
ವಾಹಕಗಳ ರಚನಾ ವಸ್ತುವಾಗಿ ಪಾತ್ರವಹಿಸುತ್ತವೆ. 


ಆಹಾರ ಪದಾರ್ಥಗಳ ಗುಣಮಟ್ಟ ವೃದ್ಧಿಸುವಲ್ಲಿ, ಪ ಪೌಷ್ಟಿಕತೆ ಹೆಚ್ಚಿಸ ಲು, ಸುವಾಸನೆ 
ನೀಡಲು ಮತ್ತು ದೀರ್ಫಕಾಲ ಕೆಡದಂತೆ ಕಾಪಾಡಲು ಅವುಗಳಿಗೆ ಹಲವಾರು 
ಸಂಯುಕ್ತಗಳನ್ನು ಸೇರಿಸುತ್ತಾರೆ. ಉದಾ: ವೆನಿಲಿನ್‌ ಮತ್ತು ಮೋನೋ ಸೋಡಿಯಂ 
ಗ್ಲುಟಮೇಟ್‌ಅನ್ನು ಪರಿಮಳ ಬರಲು ಆಹಾರಕ್ಕೆ ಸೇರಿಸುತ್ತಾರೆ. ಸೋಡಿಯಮ್‌ 
ಬೆಂಜೋಯೇಟನ್ನು ಆಹಾರ ಕೆಡದಂತೆ ಕಾಪಾಡಲು ಸಂರಕ್ಷಕವಾಗಿ (Preservative) 
ಉಪಯೋಗಿಸುತ್ತಾರೆ. 


ಇಂಧನ ಮತ್ತು ಸಾರಿಗೆ: ಸಾರಿಗೆಗೆ ಬೇಕಾದ ಇಂಧನದ ಮೂಲ ಪೆಟ್ರೋಲಿಯಮ್‌ 
ತೈಲ. ಅನೇಕ ಹೈಡ್ರೋಕಾರ್ಬನ್‌ಗಳ ಮಿಶ್ರಣದ ಕಚ್ಚಾ ಪೆಟ್ರೋಲಿಯಮ್‌ ತೈಲವನ್ನು 
ಸಂಸ್ಕರಿಸಿ, ಶುದ್ಧೀಕರಿಸಿ, ಅದರ ಘಟಕಗಳನ್ನು ಬೇರ್ಪಡಿಸಿದರೆ ಹಲವು ಅತ್ಯುಪಯುಕ್ತ 
ಸಂಯುಕ್ತಗಳು ದೊರಕುತ್ತವೆ. ಪೆಟ್ರೋಲಿಯಮ್‌ನಿಂದ ಪಡೆದ ಸೀಮೆಎಣ್ಣೆ, ಪೆಟ್ರೋಲ್‌, 
ಡೀಸೆಲ್‌ಗಳನ್ನು ಇಂಧನವಾಗಿ ಉಪಯೋಗಿಸಲಾಗುತ್ತದೆ ಪೆಟ್ರೋಲಿಯಮ್‌ನಲ್ಲಿರುವ 
ಇತರ ಘಟಕಗಳಾದ ಮಾರ್ದ್ರಕ ತೈಲ, ವ್ಯಾಸಲೀನ್‌, ಪ್ಯಾರಾಫೀನ್‌ ಮೊದಲಾದವುಗಳನ್ನು 
ಶೃಂಗಾರ ಸಾಧನಗಳು ಮತ್ತು ಬೂಟ್‌ ಪಾಲಿಷ್‌ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ. 
ಪೆಟ್ರೋಲಿಯಮ್‌ನಿಂದ ಪಡೆಯುವ ಬೆಂಜೀನ್‌, ಟಾಲೀನ್‌ ಮೊದಲಾದವುಗಳನ್ನು 
ಕೃತಕ ಬಣ್ಣಗಳು, ಔಷಧಿಗಳ ತಯಾರಿಕೆಯಲ್ಲಿ ಉಪಯೋಗಿಸಲಾಗುತ್ತದೆ. 


ವಾಹನಗಳಲ್ಲಿ ಪೆಟ್ರೋಲ್‌ ಬದಲಿಗೆ CNG (Compressed Natural Gas)ಯನ್ನು 
ಉಪಯೋಗಿಸುವುದರಿಂದ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಬಹುದು. ಸಾಪ 


256 ರಸಾಯನ ವಿಜ್ಞಾನ 


ಸಂಯುಕ್ತಗಳ ಆಕರಗಳಾದ ನೈಸರ್ಗಿಕ ಅನಿಲ ಮತ್ತು ಕಲ್ಲಿದ್ದಲುಗಳನ್ನು ಕೂಡ 
ವಿದ್ಯುಚ್ಛಕ್ತಿ ಉತ್ಪಾದಿಸಲು ಮತ್ತು ವಾಹನಗಳ ಇಂಧನಗಳಾಗಿ ಉಪಯೋಗಿಸುತ್ತಾರೆ. 


ಸ್ಫೋಟಕಗಳು: ಸ್ಫೋಟಕ ವಸ್ತುಗಳು ಹೆಚ್ಚಿನ ತಾಪದಲ್ಲಿ ಅಥವಾ ಯಂತ್ರಿಕ 
ಒತ್ತಡದಿಂದ ಸ್ಫೋಟಗೊಂಡಾಗ. ಶೀಘ್ರಗತಿಯಲ್ಲಿ ಅಧಿಕ ಗಾತ್ರದ ಅನಿಲ 
ಬಿಡುಗಡೆಯಾಗುವುದು. ಇಂತಹ ಸ್ಫೋಟಕಗಳನ್ನು ಕಲ್ಲುಬಂಡೆಯನ್ನು ಒಡೆಯಲು, 
ಮತ್ತು ಸೀಳುಕಾಲುವೆಗಳನ್ನು ನಿರ್ಮಿಸಲು ಉಪಯೋಗಿಸುವರು. ಪಕ: 
ರಸ್ತೆಗಳನ್ನು ನಿರ್ಮಿಸುವಾಗ ಟಿ.ಎನ್‌.ಟಿ.(INT). ಗ್ಲಿಸರಿನ್‌ ಟ್ರೈನೈಟ್ರೇಟ್‌, ಸೆಲ್ಯೂಲೋಸ್‌ 
ನೈಟ್ರೇಟ್‌ ಇತ್ಯಾದಿ ಕಾರ್ಬನಿಕ ಸಂಯುಕ್ತಗಳನ್ನು ಸ್ಫೋಟಕಗಳಾಗಿ ಉಪಯೋಗಿಸುತ್ತಾರೆ. 


ವರ್ಣದ್ರವ್ಯಗಳು: ಬಟ್ಟೆಗಳಿಗೆ ಬಣ್ಣಕೊಡುವ ಉದ್ದಿಮೆಯಲ್ಲಿ ಹಲವು ಕೃತಕ ಬಣ್ಣಗಳನ್ನು 
ಉಪಯೋಗಿಸಲಾಗುತ್ತದೆ. ಉದಾ: ಇಂಡಿಗೋ, ಮೀಥೈಲ್‌ ಆರೆಂಜ್‌, ಅಲಿಜರಿನ್‌ 
ಇತ್ಯಾದಿ. ಹಿಂದೆ "ಇಂಡಿಗೋವನ್ನು ಬಟ್ಟೆಗಳಿಗೆ ಬಣ್ಣ ಹಾಕಲು ಉಪಯೋಗಿಸುತ್ತದ್ದರು. 
ಈಗ ಕೃತಕವಾಗಿ ಸಂಶ್ಲೇಷಿಸಿದ ಇಂಡಿಗೋವನ್ನು ಉಪಯೋಗಿಸಲಾಗುತ್ತದೆ. 


ಸೋಪುಗಳು ಮತ್ತು ಮಾರ್ಜಕಗಳು: ಮಲಿನ ಬಟ್ಟೆಗಳನ್ನು ಸ್ವಚ್ಛಗೊಳಿಸಲು 
ಸಾಬೂನುಗಳು ಅಥವಾ ಮಾರ್ಜಕಗಳನ್ನು (Detergents) ಸಯ್‌ ಲಾಗುತ್ತದೆ. 
ಮುಖ್ಯವಾಗಿ ಸೋಡಿಯಮ್‌ ಲಾರೈಲ್‌ ಸಲೇಟ್‌, ಸೋಡಿಯಮ್‌ ಸ್ಟೀರೈಲ್‌ ಸಲೇಟು 
ಮೊದಲಾದವುಗಳು ಮಾರ್ಜಕಗಳಾಗಿ ಉಪಯೋಗಿಸುವ ವ ಸುಗಳು. ಎಲ್ಲ 
ಮಾರ್ಜಕಗಳು ಗಡಸುನೀರಿನಲ್ಲೂ ನೊರೆಕೊಡುತ್ತವೆ. 


ನೋದಕಗಳು (Propellents): ಕ್ಷಿಪಣಿಗಳ ಉಡಾವಣೆಗೆ ನೋದಕಗಳನ್ನು 
ಉಪಯೋಗಿಸುತ್ತಾರೆ. ಕ್ಷಿ ಕಿಪಣಿ ನೋದಕಗಳು ಇಂಧನ ಮತ್ತು ಉತ್ಕರ್ಷಣ ವಸ್ತುಗಳ 
ಮಿಶ್ರಣ. ಪಾಲಿಯುರಿಥೇನ್‌, ಸೀಮೆಎಣ್ಣೆ ಮೊದಲಾದ ಕಾರ್ಬನಿಕ "ಸಂಯುಕ್ತಗಳನ್ನು 
ದ್ರವೀಕರಿಸಿದ ಆಕ್ಷಿಜನ್‌ನೊಂದಿಗೆ ಉರಿಸಿದಾಗ ಅಗಾಧ ಗಾತ್ರದ ಅನಿಲ ಬಿಡುಗಡೆಯಾಗಿ 
ಒತ್ತಡದಿಂದ ಹೊರಹೊಮ್ಮುತ್ತದೆ. ಅದು ಕ್ಷಿಪಣಿಯನ್ನು ಮುನೂ ಕುವುದು. ಶುದ್ಧೀಕರಿಸಿದ 
ಪೆಡ್ರೋಲ್‌ ಮತ್ತು ದ್ರವೀಕರಿಸಿದ ಆಕ್ತಿಜನ್‌ ಮಿಶ್ರಣವನ್ನು ಸಹ ನೋದಕವಾಗಿ 
ಉಪಯೋಗಿಸುತ್ತಾರೆ. 


ಪಾಲಿಮರ್‌ಗಳು ಆಧುನಿಕ ಜನ ಜೀವನದ ಮೇಲೆ ಹೆಚ್ಚು ಪ್ರಭಾವಬೀರಿದ 
ಔದ್ಯಮಿಕ ರಾಸಾಯನಿಕ ಉತ್ಪನ್ನವಾಗಿವೆ. ಪ್ಲಾಸ್ಟಿಕ್‌, ಕೃತಕ ಬಟ್ಟೆಗಳು, ಕೃತಕ ರಬ್ಬರ್‌ಗಳು 
ಕೃತಕ ಪಾಲಿಮರ್‌ಗಳಿಗೆ ಉದಾಹರಣೆಗಳು. ಪಾಲಿಮರ್‌ಗಳನ್ನು ಹಲವಾರು 
ಗೃಹಬಳಕೆಯ ವಸ್ತುಗಳು, ವಾಹನದ ಬಿಡಿಭಾಗಗಳು, ವೈದ್ಯಕೀಯ ಮತ್ತು ಶಸ್ತ್ರಚಿಕಿತ್ಸಾ 
ಸಲಕರಣೆಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಪಾಲಿಯೆಸ್ಟರ್‌ ಬಟ್ಟೆಗಳು ತುಂಬಾ 
ಬಾಳಿಕೆ ಬರುತ್ತವೆ. ಟೆರಿಲಿನ್‌.. ದಾರವನ್ನು ನೈಸರ್ಗಿಕವಾಗಿ ದೊರೆಯುವ ರೇಶ್ಮೆ 
ಮತ್ತು ಹತ್ತಿದಾರದೊಂದಿಗೆ ಸೇರಿಸಿ ಮೆರಗಿನ "ಬಟ್ಟೆ ತಯಾರಿಸಬಹುದು. ನೈಸರ್ಗಿಕವಾಗಿ 
ದೊರೆಯುವ ರಬ್ಬರ್‌ಗಿ೦ತಲೂ ಉತ್ತಮವಾದ ಬ್ಯೂನಾ-5 ಎ೦ಬ ಕೃತಕ ರಬ್ಬರನ್ನು 
ಬ್ಯೂಟಾಡೈ ಯೀನ್‌' ಮಾನೋಮರ್‌ನಿಂದ ಉತ್ಪಾದಿಸಲಾಗುತ್ತದೆ. 


ಔಷಧಿಗಳು: ಹಲವಾರು ರೋಗಗಳಿಗೆ ಸೂಕ್ಷ್ಮಾಣು ಜೀವಿಗಳೇ ಕಾರಣವಾಗಿವೆ. 
ಅಂತಹ ಸೂಕ್ಷ್ಮಾಣುಜೀವಿಗಳನ್ನು ನಾಶಪಡಿಸಿ ರೋಗವನ್ನು ಗುಣಪಡಿಸಲು ರಾಸಾಯನಿಕ 


ಕಾರ್ಬನಿಕ ರಸಾಯನ ಶಾಸ್ತದ ಉದ್ದೇಶ ಮತ್ತು ವ್ಯಾಪ್ತಿ 257 


ವಸುಗಳಿಂದ ತಯಾರಿಸಿದ ಔಷಧಿಗಳು ಉಪಯುಕ್ತ. ರಸಾಯನ ಚಿಕಿತ್ಸೆಯಲ್ಲಿ 
ಉಪಯೋಗಿಸುವ ಔಷಧಿಗಳನ್ನು ದೇಹದ ಮೇಲೆ ಬೀರುವ ಪರಿಣಾಮಗಳನ್ನಾಧರಿಸಿ 
ವರ್ಗೀಕರಿಸಲಾಗಿದೆ. ನೋವುನಿವಾರಕವಾಗಿ ಉಪಯೋಗಿಸುವ ಆಸ್ಪಿರಿನ್‌, ಪ್ರತಿ 
ಜೈವಿಕವಾಗಿ ಉಪಯೋಗಿಸುವ ಪೆನ್ಸಿಲಿನ್‌, ತಾಪನಿವಾರಕವಾಗಿ ಉಪಯೋಗಿಸುವ 


ಪ್ಯಾರಾಸಿಟಮಾಲ್‌, ಮಲೇರಿಯಾ ನಿವಾರಕವಾಗಿ ಉಪಯೋಗಿಸುವ ಕ್ಷೋರೊಕ್ತಿನ್‌ 


ಹಾಗು ಸೋಂಕುನಾಶಕವಾಗಿ ಬಳಸುವ ಡೆಟ್ಟಾಲ್‌ ಇವೆಲ್ಲವೂ ರಾಸಾಯನಿಕವಾಗಿ 
ಸಾವಯವ ಸಂಯುಕ್ತಗಳು. 


ಒಂದು ಅಂಕದ ಪ್ರಶ್ನೆಗಳು 


|. ಕಾರ್ಬನಿಕ ರಸಾಯನ ಶಾಸ್ತವೆಂದರೇನು? 
2. ತಲಾ ಒಂದೊಂದು ಉದಾಹರಣೆ ಕೊಡಿ: 
ಅ. ನೋದಕ ಆ. ನೋವು ನಿವಾರಕ 
3. ಮೋನೋ ಸೋಡಿಯಮ್‌ ಗ್ಲುಟಮೇಟ್‌ ಎಂದರೇನು? ಅದನ್ನು ಏಕೆ 
ಬಳಸುತ್ತಾರೆ? 
ಜೀವಶಕ್ತಿ ಸಿದ್ಧಾಂತವೆಂದರೇನು? 
ವೋಲೆರನ ಯೂರಿಯಾ ಸಂಶ್ಲೇಷಣೆಯನ್ನು ಬರೆಯಿರಿ. 
ಕೇಟನೀಕರಣವೆಂದರೇನು? 


ಕಾರ್ಬನ್‌ ಸಂಯುಕ್ತಗಳ ಸಂಖ್ಯೆ ಅಕಾರ್ಬನಿಕ ಸಂಯುಕ್ತಗಳ ಸಂಖ್ಯೆಗಿಂತ 
ಹೆಚ್ಚಿರಲು ಕಾರಣವೇನು? 


8. ಟಿ.ಎನ್‌.ಟಿ. ಯ ಉಪಯೋಗವೇನು? 
9. ರಸಾಯನ ಚಿಕಿತ್ಸೆ ಎಂದರೇನು? 
10. ಮಲೇರಿಯಾ ನಿವಾರಕವಾಗಿ ಬಳಸುವ ಔಷಧಿಯೊಂದನ್ನು ಹೆಸರಿಸಿ. 


ಕ (ಛ್‌ 


Qu 


258 ರಸಾಯನ ವಿಜ್ಞಾನ 


ಅಧ್ಯಾಯ-14 


ಕಾರ್ಬನಿಕ ಸಂಯುಕ್ತಗಳ ಸಂಯೋಜನೆ 


ನಿಸರ್ಗದಲ್ಲಿ ಸಸ್ಯ ಮತ್ತು ಪ್ರಾಣಿಗಳಿಂದ ಪಡೆದ ಅಥವಾ ಸಂಶ್ಲೇಷಿತ ಆರ್ಗ್ಯಾನಿಕ್‌ 
ಸಂಯುಕ್ತದ ಸಂಯೋಜನೆಯನ್ನು ತಿಳಿಯಲು ಆ ವಸ್ತುವನ್ನು ಗುಣಾತ್ಮಕ ವಿಶ್ಲೇಷಣೆಗೆ 
ಒಳಪಡಿಸಿ ಅದರಲ್ಲಿ ಯಾವ ರೀ ಧಾತುಗಳಿವೆ ಎಂಬುದನ್ನು ತಿಳಿಯಬೇಕಾಗುತ್ತದೆ. 
ಅನ೦ತರ ಆ ವಸ್ತುವನ್ನು ಪರಿಮಾಣಾತ್ಮಕ ವಿಷ್ಟೇಷಣಿಗೆ ಗುರಿಪಡಿಸಿದರೆ ಅದರಲ್ಲಿರುವ 
ಧಾತುಗಳ ಶೇಕಡಾವಾರು ಪ್ರಮಾಣ ತಿಳಿಯುತ್ತದೆ. ಶೇಕಡಾವಾರು ಸಂಯೋಜನೆಯಿಂದ 
ಅದರ ಸಂಯೋಜನಾ ಸೂತ್ರ (Empirical formula) ಮತ್ತು ಅಣುಸೂತ್ರ (Molecu- 
lar formula)ಗಳನ್ನು ಕಂಡುಹಿಡಿಯಬಹುದು. ಅನಂತರ ಅದರ ಲಕ್ಷಣಗಳನ್ನು ಅಧ್ಯಯನ 
ಮಾಡಿ ಅದರ ರಚನಾ ಸೂತ್ರವನ್ನು ಪಡೆಯಬಹುದು. 


ಗುಣಾತ್ಮಕ ವಿಷ್ಟೇಷಣಿ 

ಸಂಯುಕ್ತದಲ್ಲಿರುವ ಧಾತುಗಳನ್ನು ನಿರ್ಧರಿಸುವ ರಾಸಾಯನಿಕ ವಿಧಾನಕ್ಕೆ 
ಗುಣಾತ್ಮಕ ವಿಷ್ಣೇಷಣಿ ಎನ್ನುವರು. ಎಲ್ಲಾ ಆರ್ಗ್ಯಾನಿಕ್‌ ಸಂಯುಕ್ತಗಳಲ್ಲಿ ಕಾರ್ಬನ್‌ 
ಮತ್ತು ಹೈಡ್ರೋಜನ್‌ ಇದ್ದೇ ಇರುತ್ತವೆ. ಇವುಗಳ ಜೊತೆಗೆ ಅವುಗಳಲ್ಲಿ ನೈಟ್ರೋಜನ್‌, 
ಆಕ್ಸಿಜನ್‌, "ಹ್ಯಾಲೋಜನ್‌ ಮತ್ತು ಸಲ್ಫಿರ್‌ಗಳೂ ಇರಬಹುದು. ಇವುಗಳನ್ನು ಪತ್ತೆ ಹಚ್ಚುವ 
ವಿಧಾನಗಳನ್ನು ಕೆಳಗೆ ವಿವರಿಸಲಾಗಿದೆ. 

ಪರ್‌ ಆಕ್ಸೈಡ್‌ ಪರೀಕ್ಷಾ ವಿಧಾನದಿಂದ ಕಾರ್ಬನ್‌ ಮತ್ತು ಹೈಡ್ರೋಜನ್‌ಗಳನ್ನು 

ಪತ್ತೆ ರಹ 


ಕೊಟ್ಟಿರುವ ಆರ್ಗ್ಯಾನಿಕ್‌ ಸಂಯುಕ್ತ ಮತ್ತು ಕಾಪರ್‌ ಆಕ್ಸೈಡ್‌ಗಳ ಮಿಶ್ರಣವನ್ನು 
ಗಟ್ಟಿ ಗಾಜಿನ ಪ್ರನಾಳದಲ್ಲಿಟ್ಟು, ಪ್ರನಾಳವನ್ನು ಒಂದು ನಿಲುವಿಗೆ ಬಂಧಿಸಬೇಕು. ಪ್ರನಾಳಕ್ಕೆ 
ಬಿರಡೆಯನ್ನು ಹಾಕಬೇಕು. ಬಿರಡೆಯು ಗಾಜಿನ ಬುರುಡೆಯಿರುವ ಬಾಗಿದ ನಿರ್ಗಮ 


ಕಾರ್ಬನಿಕ ಸಂಯುಕ್ತಗಳ ಸಂಯೋಜನೆ 259 


ನಾಳವನ್ನು ಹೊಂದಿರಬೇಕು. ನಿರ್ಗಮ ನಾಳದ ಮತ್ತೊಂದು ತುದಿಯು ಪ್ರನಾಳದಲ್ಲಿರುವ 
ಸುಣ್ಣದ ತಿಳಿನೀರಿನಲ್ಲಿ ಮುಳುಗಿರಬೇಕು. 

ಪ್ರನಾಳವನ್ನು ಕಾಯಿಸಿದರೆ, ರಾಸಾಯನಿಕ ಕ್ರಿಯೆ ಆರ೦ಭವಾಗುವುದು. ತೆಗೆದು 
ಕೊಂಡಿರುವ ಸಂಯುಕ್ತದಲ್ಲಿ ಕಾರ್ಬನ್‌ ಇದ್ದರೆ ಅದು ಕಾಪರಾಕ್ಷೈಡಿನಿ೦ದ ಉತ್ಕರ್ಷಿತ 
ಗೊಂಡು ಕಾರ್ಬನ್‌ ಡೈಆಕ್ಸೈಡ್‌ ಆಗುವುದು. ಹೈಡ್ರೋಟನ್‌ ಉತ್ಕರ್ಷಿಸಿ ನೀರಾಗುವುದು. 
ಕಾರ್ಬನ್‌ ಡೈಆಕ್ಸೈಡ್‌ ಅನಿಲ ಮತ್ತು ನೀರಾವಿಯು ನಿರ್ಗಮನಾಳದ ಮೂಲಕ ಹೊರ 
ಬರುವುದು. ನೀರಾವಿಯು ಗಾಜಿನ ಬುರುಡೆಯಲ್ಲಿ ತಣಿದು ನೀರಿನ ಹನಿಗಳಾಗಿ 
ಅದರಲ್ಲಿ ಸಂಗ್ರಹಿಸುವುದು. ಈ ಹನಿಗಳಿಗೆ ನಿರ್ಜಲ ಕಾಪರ್‌ ಸಲ್ಫೇಟನ್ನು ಹಾಕಿದರೆ 
ಅದು ನೀಲಿ ಬಣ್ಣಕ್ಕೆ ತಿರುಗುವುದು. ಇದರಿಂದ ಆ ಹನಿಗಳು ನೀರಿನ ಹನಿಗಳೆಂದು 
ದೃಢಪಡುವವು. ಇದು ತೆಗೆದುಕೊ೦ಡಿರುವ ಸಂಯುಕ್ತದಲ್ಲಿ ಹೈಡ್ರೋಜನ್‌ ಇರುವುದನ್ನು 
ದೃಢೀಕರಿಸುವುದು. ಸುಣ್ಣದ ತಿಳಿನೀರು ಹಾಲಿನಂತೆ ಬೆಳ್ಳಗಾಗುವುದು. ಇದು ಕಾರ್ಬನ್‌ 
ಡೈಆಕ್ಸೈಡ್‌ ಅನಿಲ ಹೊರಬಂದುದನ್ನೂ, ಕೊಟ್ಟಿರುವ ಸಂಯುಕ್ತದಲ್ಲಿ ಕಾರ್ಬನ್‌ 


ಲ 
ಇರುವುದನ್ನೂ ದೃಢೀಕರಿಸುವುದು. 


C+ 2Cu0—= CO, +2 Cu. 
CO, + Ca(OH), — CaCO, + H,O 
ಸುಣ್ಣದ ತಿಳಿನೀರು ಬಿಳಿ ಒತ್ತ 


2H HOUT EC 


CuSO, +5 HO ರ್ಯಾ (SO, .೨ ಚಟ 
ಬಿಳಿ ನೀಲಿ 


ಲ್ಯಾಸೈನೇಯ ಪರೀಕ್ಷೆಯಿಂದ ಆರ್ಗ್ಯಾನಿಕ್‌ ಸಂಯುಕ್ತದಲ್ಲಿ ನೈಟ್ರೋಜನ್‌, ಸಲ್ಫರ್‌ 
ಮತ್ತು ಹ್ಯಾಲೋಜನ್‌ಗಳನ್ನು ಪತ್ತೆ ಹಚ್ಚುವುದು 
“ಸೋಡಿಯಮ್‌ ದ್ರವನ ಸಾರ'(Sodium fusion extract)ದ ತಯಾರಿಕೆ 

ದ್ರವನನಾಳ(Fಟsion tuರೀ)ದಲ್ಲಿ ಸೋಡಿಯಮ್‌ ಲೋಹದ ಸಣ್ಣ ತುಂಡನ್ನಿಟ್ಟು 
ಕಾಯಿಸಬೇಕು. ಅದು ದ್ರವಿಸಿ ಬೆಳ್ಳಿಯಂತಹ ಹೊಳಪು ಕಾಣಿಸಿದಾಗ ಅದಕ್ಕೆ ಆರ್ಗ್ಯಾನಿಕ್‌ 
ಸಂಯುಕ್ತವನ್ನು ಹಾಕಿ ಮತ್ತೆ ಕೆಂಪುಗಾವಿಗೆ ಕಾಯಿಸಬೇಕು. ಕಾದ ನಾಳವನ್ನು 
ಕಲ್ಪತ್ತುವಿನಲ್ಲಿರುವ ನೀರಿನಲ್ಲಿ ಅದ್ದಬೇಕು. ಕಾದಿರುವ ಭಾಗ ಒಡೆದು ಚೂರಾಗುವುದು. 
ಅನಂತರ ಮಿಶ್ರಣವನ್ನು ಸೋಸಬೇಕು. ಸೋಸಿ ಬಂದ ದ್ರಾವಣವನ್ನು ಸೋಡಿಯಮ್‌ 
ದ್ರವನಸಾರ ಎನ್ನುವರು. ಇದನ್ನು ಉಪಯೋಗಿಸಿಕೊಂಡು ಕೆಳಕ೦ಡ ಪರೀಕ್ಷೆಗಳ ಮೂಲಕ 
ನೈಟ್ರೋಜನ್‌, ಸಲ್ಫರ್‌ ಮತ್ತು ಹ್ಯಾಲೋಜನ್‌ಗಳನ್ನು ಪತ್ತೆ ಹಚ್ಚುವರು. 


260 ರಸಾಯನ ವಿಜ್ಞಾನ 


1. ನೈಟ್ರೋಜನ್‌ ಪತ್ತೆ ಹಚ್ಚುವುದು ನೀಲಿ ಮಿಶ್ರಿತ 
ಸೋಡಿಯಮ್‌ ದ್ರವನ ಸಾರವನ್ನು ಪ್ರನಾಳ | ಹಸಿರು ಬಣ್ಣ 


ದಲ್ಲಿ ತೆಗೆದುಕೊಂಡು ಅದಕ್ಕೆ ಆಗ ತಾನೇ | ಕಾಣಿಸುವುದು. 
ತಯಾರಿಸಿದ ಫೆರಸ್‌ಸಲ್ಲೇಟ್‌ ದ್ರಾವಣ 
ಹಾಕಬೇಕು. ಕುದಿಯುವವರೆಗೆ ಕಾಯಿಸಿ 
ಒ೦ದು ಹನಿ ಫೆರಿಕ್‌ ಕ್ಲೋರೈಡ್‌ ದ್ರಾವಣ 
ಹಾಕಿ, ೫೮1 ಆಮ್ಲದಿಂದ ಆಮ್ಲೀಕರಿಸಬೇಕು. 


ಕ್ರಿಯಾಸಮೀಕರಣಗಳು 


C+N+Na— NaCN 


FeSO, + 6 NaCN —— Na, [Fe(CN)g] + ೫೩5೦, 


3Na, [Fe(CN)] + 476001, — Fe, [Fe(CN)]3 + 12 NaCl 
ಫೆರಿಕ್‌ ಫೆರ್ರೋ ಸಯನೈಡ್‌ 
(ಪ್ರಶಿಯನ್‌ ನೀಲಿ) 


ಸ 
l. 
ಭಿ 


ಸೋಡಿಯಮ್‌ ನೈಟ್ರೋಪ್ರಸೈಡ್‌ ದ್ರಾವಣ 
2. ಸೋಡಿಯಮ್‌ ದ್ರವನಸಾರ + ಸಾರರಿಕ್ತ | ಕಪ್ಪು ಒತ್ತರ 
ಅಸಿಟಿಕ್‌ ಆಮ್ಲ + ಲೆಡ್‌ ಅಸಿಟೇಟ್‌ ದ್ರಾವಣ 


ಕ್ರಿಯಾ ಸಮೀಕರಣಗಳು 
2Na+S ಎರಾ NaS 
NaS + Na, [Fe(CN),)NO] —— Na, [Fe (CN), NOS] 
ಸೋಡಿಯಂ ನೈಟ್ರೋಪ್ರಸೈಡ್‌ ನೀಲಿ ಬಣ್ಣದ ಸಂಕೀರ್ಣ 
ಸಂಯುಕ್ತ 


(CH,COO), Pb + NaS ಣಾ” 2CH,COOH + PbS . 
ಕಪು 


ಕಾರ್ಬನಿಕ ಸಂಯುಕ್ತಗಳ ಸಂಯೋಜನೆ 261 


ತೀರ್ಮಾನ 


ಹ್ಯಾಲೋಜನ್‌ ಪತ್ತೆ | 1. ಅಮೋನಿಯಮ್‌ ಹೈಡ್ರಾಕ್ಟೈಡಿನಲ್ಲಿ 
ಹಚ್ಚುವುದು ವಿಲೀನವಾಗುವ ಬಿಳಿ ಒತ್ತರ. 
ಸೋಡಿಯಮ್‌ ದ್ರವನ | 2. ಅಮೋನಿಯಮ್‌ ಹೈಡ್ರಾಕ್ಟೈಡಿನಲ್ಲಿ 
ಸಾರ + ಸಾರರಿಕ್ತ | ಭಾಗಶಃ ವಿಲೀನವಾಗುವ ನಸುಹಳದಿ 
ನೈಟ್ರಿಕ್‌ ಆಮ್ಲ. ಕುದಿಸಿ, | ಒತ್ತರ 

ತಣಿಸಿ, ಸಿಲ್ವರ್‌ ನೈಟ್ರೇಟ್‌ | 3. ಅಮೋನಿಯಮ್‌ ಹೈಡಾಕ್ಷೈಡಿನಲ್ಲಿ 
ದ್ರಾವಣ ಹಾಕಬೇಕು. | ವಿಲೀನವಾಗದ ಹಳದಿ ಒತ್ತರ. 


ಕ್ರಿಯಾ ಸಮೀಕರಣಗಳು 
Na + Cl —— NaCl 
Na + Br —— NaBr 
Na +1 —— Nal 


NaCl + AgNO, - AgCl J + NaNO, 
ಬಿಳಿ 


NaBr + AgNO, —— AgBr J + NaNO, 
ನಸುಹಳದಿ 


Nal + AgNO, -- ಗ! } + NaNO, 
ಹಳದಿ 


ಗಮನಿಸಿ 

ಕೊಟ್ಟಿರುವ ಆರ್ಗ್ಯಾನಿಕ್‌ ಸಂಯುಕ್ತದಲ್ಲಿ ೫ ಮತ್ತು $ಗಳಿದ್ದರೆ ಹ್ಯಾಲೋಜನ್‌ 
ಪರೀಕ್ಷೆ ಮಾಡುವುದಕ್ಕಿಂತ ಮೊದಲು, ಸೋಡಿಯಮ್‌ ದ್ರವನಸಾರವನ್ನು ಸಾರರಿಕ್ತ 
ನೈಟ್ರಿಕ್‌ ಆಮ್ಲದೊಂದಿಗೆ ಕುದಿಸಿ HN ಮತ್ತು ಗ॥,$ಗಳನ್ನು ಹೊರದೂಡಬೇಕು. ಇಲ್ಲದಿದ್ದರೆ 
AgNO, ಹಾಕಿದಾಗ ಬಿಳಿ ಅಥವಾ ಕಪ್ಪು ಒತ್ತರ ದೊರೆಯುವುದು. ಇದರಿಂದ ತಪ್ಪು 
ಕಲ್ಪನೆಗೆ ದಾರಿಯಾಗುವುದು. 

ಲೀಬಿಗ್‌ ವಿಧಾನದಿಂದ ಕಾರ್ಬನ್‌ ಮತ್ತು ಹೈಡ್ರೋಜನ್‌ಗಳ ಶೇಕಡಾವಾರು 
ಸಂಯೋಜನೆಯನ್ನು ನಿರ್ಧರಿಸುವುದು. 

ತತ್ವ: ನಿರ್ದಿಷ್ಟ ತೂಕದ ಆರ್ಗ್ಯಾನಿಕ್‌ ಸಂಯುಕ್ತವನ್ನು ಶುಷ್ಕ ಕಾಪರ್‌ ಆಕ್ಷೈಡ್‌ನೊಂದಿಗೆ 
ಆಕ್ಸಿಜನ್‌ ಅನಿಲದ ಜೊತೆ ಕಾಯಿಸಬೇಕು. ಕಾರ್ಬನ್‌ ಮತ್ತು ಹೈಡ್ರೋಜನ್‌ಗಳು ಉತ್ಕರ್ಷಿಸಿ 
ಕಾರ್ಬನ್‌ ಡೈಆಕ್ಸೈಡ್‌ ಅನಿಲ ಮತ್ತು ನೀರಾವಿ ಬಿಡುಗಡೆಯಾಗುವುವು. ಇವುಗಳನ್ನು 
ನಿರ್ಜಲ ಕ್ಯಾಲ್ಷಿಯಮ್‌ ಕ್ಲೋರೈಡ್‌ ಮತ್ತು ಪೊಟ್ಕಾಷ್‌ಗಳ ಮೂಲಕ ಹಾಯಿಸಿ ಅವುಗಳ 


262 ರಸಾಯನ ವಿಜ್ಞಾನ 


ತೂಕವನ್ನು ಕಂಡುಹಿಡಿಯುವರು. ಆ ತೂಕಗಳಿ೦ದ ಕಾರ್ಬನ್‌ ಮತ್ತು ಹೈಡ್ರೋಜನ್‌ಗಳ 
ಶೇಕಡಾವಾರು ಪ್ರಮಾಣವನ್ನು ಲೆಕ್ಕ ಹಾಕಬಹುದು. 

ವಿಧಾನ: ಈ ಪ್ರಯೋಗಕ್ಕಾಗಿ ಉಪಯೋಗಿಸುವ ಉಪಕರಣವನ್ನು ಚಿತ್ರದಲ್ಲಿ 
ತೋರಿಸಲಾಗಿದೆ. 


ಶ್‌ 
ಜ್‌ 
ಕಾರ್ಬನಿಕ ಸಂಯುಕ್ತ 


॥ 08 ದ್ರಾವಣ 


ನಿರ್ಜಲ 0801, 


ಪೋರ್ಸೆಲೈನ್‌ ಬಟ್ಟಲಲ್ಲಿ ನಿರ್ದಿಷ್ಟ ತೂಕದ ಆರ್ಗ್ಯಾನಿಕ್‌ ಸಂಯುಕ್ತವನ್ನು ಇಡಬೇಕು. 
ಈ ಬಟ್ಟಲನ್ನು "ಸಔ' ಕೊಳವೆಯ ಎಡತುದಿಯಲ್ಲಿಡಬೇಕು. ನಿರ್ಜಲ ಕ್ಯಾಲ್ಲಿಯಮ್‌ 
ಕ್ಲೋರೈಡ್‌ ಇರುವ ೮ ನಾಳವನ್ನು ತೂಕ ವರಾಡಿ "Aಔ' ನಾಳದ 
8 ತುದಿಗೆ ಜೋಡಿಸಬೇಕು. £೦೫ ದ್ರಾವಣವಿರುವ ಗಾಜಿನ ಪಾತ್ರೆಯನ್ನು ತೂಕ 
ಮಾಡಿ ರ ನಾಳಕ್ಕೆ ಜೋಡಿಸಬೇಕು. AB ನಾಳದ ಬಲಭಾಗದಲ್ಲಿ ಕಾಪರ್‌ ಆಕ್ಸೈಡನ್ನು 
ತುಂಬಿರಬೇಕು. ಆಕ್ಸಿಜನ್‌ ಅನಿಲದ ಪ್ರವಾಹವನ್ನು AB ನಾಳದೊಳಕ್ಕೆ ಹಾಯಿಸಿ ನಾಳವನ್ನು 
ಕಾಯಿಸಬೇಕು. ಆರ್ಗ್ಯಾನಿಕ್‌ ಸಂಯುಕ್ತವು ಆವಿಯಾಗಿ ಕಾಪರ್‌ ಆಕ್ಸೈಡಿನಿ೦ದ 
ಉತ್ಕರ್ಷಿತಗೊಂಡು ನೀರಾವಿ ಮತ್ತು ಕಾರ್ಬನ್‌ ಡೈಆಕ್ಸೈಡ್‌ ಅನಿಲವನ್ನು ಕೊಡುವುದು. 
ನೀರಾವಿಯನ್ನು ನಿರ್ಜಲ ಕ್ಯಾಲ್ಸಿಯಮ್‌ ಕ್ಲೋರೈಡ್‌ ಅವಶೋಷಿಸುವುದು. ಕಾರ್ಬನ್‌ 
ಡೈಆಕ್ಸೈಡ್‌ ಅನಿಲವನ್ನು ಪೊಟ್ಯಾಸಿಯಮ್‌ ಹೃಡ್ರಾಕ್ಷೈಡ್‌ ದ್ರಾವಣವು ಅವಶೋಷಿಸುವುದು. 
ಈ ವಿಧಿಗಳು ಪೂರೈಸಲು ಸುಮಾರು ಮೂರು ಗಂಟೆ ಕಾಲ ಬೇಕಾಗುವುದು. ಆ 
ನಂತರ 0-ನಾಳವನ್ನು ಮತ್ತು ೩೦೫ ಪಾತ್ರೆಗಳನ್ನು ಉಪಕರಣದಿಂದ ಬೇರ್ಪಡಿಸಿ 
ತೂಕ ಮಾಡಬೇಕು. 


ಲೆಕ್ಕಾಚಾರ 
C೩01, ನಾಳದ ತೂಕದಲ್ಲಾದ ಏರಿಕೆ - ಉತ್ಪತ್ತಿಯಾದ ನೀರಿನ ರಾಶಿ ಇ ೩೪ 
(ಆಗಿರಲಿ) 


KOH ಪಾತ್ರೆಯ ತೂಕದಲ್ಲಾದ ಏರಿಕೆ - ಉತ್ಪತ್ತಿಯಾದ €೦,= ೫8 (ಆಗಿರಲಿ) 
ಪ್ರಯೋಗಕ್ಕೆ ತೆಗೆದುಕೊಂಡ ಆರ್ಗ್ಯಾನಿಕ್‌ ಸಂಯುಕ್ತದ ರಾಶಿ- ೫ 8 (ಇರಲಿ) 


ಕಾರ್ಬನ್ನಿನ ಶೇಕಡಾಂಶ 
44. ಕಾರ್ಬನ್‌ ಡೈಲಆಕ್ಸೈಡಿನಲ್ಲಿರುವ ಕಾರ್ಬನ್‌ ರಾಶಿ - 12 


ಕಾರ್ಬನ್‌ 1226 

y 2. ಕಾರ್ಬನ್‌ ಡೈಆಕ್ಸೈಡ್‌ನಲ್ಲಿರುವ ಕಾರ್ಬನ್‌ ರಾಶಿ ಇ (ಗ 

we. ಆರ್ಗಾ 12xy 
8. ಆರ್ಗ್ಯಾನಿಕ್‌ ಸಂಯುಕ್ತದಲ್ಲಿರುವ ಕಾರ್ಬನ್‌ ರಾಶಿ ಇ 4 8 


ಕಾರ್ಬನಿಕ ಸಂಯುಕ್ತಗಳ ಸಂಯೋಜನೆ 263 


100; ಆರ್ಗ್ಯಾನಿಕ್‌ ಸ೦ಯುಕ್ತದಲ್ಲಿರುವ ಕಾರ್ಬನ್‌ ರಾಶಿ 


1292100 


ಇಸ = ಕಾರ್ಬನ್ನಿನ ಶೇಕಡಾಂಶ 


ಹೈಡ್ರೋಜನ್ನಿನ ಶೇಕಡಾಂಶ 
18 8. ನೀರಿನಲ್ಲಿರುವ ಹೈಡ್ರೋಜನ್‌ ರಾಶಿ ಇ 


23% 
18 


೬8. ನೀರಿನಲ್ಲಿರುವ ಹೈಡ್ರೋಜನ್‌ ರಾಶಿ ಇ 


Xx 
W &. ಆರ್ಗ್ಯಾನಿಕ್‌ ಸಂಯುಕ್ತದಲ್ಲಿರುವ ಹೈಡ್ರೋಜನ್‌ ರಾಶಿ - ಕಿ 
2xxx100 
1008. ಆರ್ಗ್ಯಾನಿಕ್‌ ಸಂಯುಕ್ತದಲ್ಲಿರುವ ಹೈಡ್ರೋಜನ್‌ ರಾಶಿ ೬ “ರ್ಸ್ಸ 


= ಹೈಡ್ರೋಜನ್ನಿನ ಶೇಕಡಾಂಶ 


ಲೆಕ್ಕಗಳು 

0.3918 £. ನಷ್ಟು ಆರ್ಗ್ಯಾನಿಕ್‌ ಸಂಯುಕ್ತವು ದಹನಗೊಂಡಾಗ 0.2701 ೬. ನಷ್ಟು 
ಕಾರ್ಬನ್‌ ಡೈಆಕ್ಸೈಡನ್ನು ಮತ್ತು 0.1728 8. ನಷ್ಟು ನೀರಾವಿಯನ್ನು ಕೊಟ್ಟಿತು. ಆ 
ಸಂಯುಕ್ತದಲ್ಲಿ ಕಾರ್ಬನ್‌ ಮತ್ತು ಹೈಡ್ರೋಜನ್‌ಗಳ ಶೇಕಡಾಂಶಗಳನ್ನು ಲೆಕ್ಕ ಹಾಕಿರಿ. 

ಆರ್ಗ್ಯಾನಿಕ್‌ ಸಂಯುಕ್ತದ ತೂಕ = 0.3918 ೬. 

ಕಾರ್ಬನ್‌ ಡೈ ಆಕ್ಸೈಡಿನ ತೂಕ (3) = 0.2701 8. 

ನೀರಾವಿಯ ತೂಕ (ಟಿ. ವ 0.1728 8. 


12x yx100 12x0.2701x100 _ 


ರಿ ಎನ್‌ ಶು 
ಕಾರ್ಬನ್‌ನ ಶೇಕಡಾಂಶ ಇಷ 44x W 44 x 0.3918 k 
2xxx100.2x0.1728x100 45 95% 
ವಾ ತ pr ಈ ಸಾಚಾ ಚು: > ಳ್ಳ ಸ್ಪಾರ್ಟ. | ಹ 

ಹೈಡ್ರೋಜನ್‌ನ ಶೇಕಡಾಂಶ ಎ 181) 18 x 0.3918 


ಜೆಲ್ಡಾಲ್‌ ವಿಧಾನದಿಂದ ಆರ್ಗ್ಯಾನಿಕ್‌ ಸಂಯುಕ್ತದಲ್ಲಿರುವ ನೈಟ್ರೋಜನ್‌ 
ಶೇಕಡಾಂಶವನ್ನು ಪ್ರಯೋಗದಿಂದ ನಿರ್ಧರಿಸುವುದು. 

ತತ್ವ: ನಿರ್ದಿಷ್ಟ ತೂಕದ ಆರ್ಗ್ಯಾನಿಕ್‌ ಸಂಯುಕ್ತವನ್ನು ಸಾರಯುಕ್ತ ಸಲ್ಫ್ಯೂರಿಕ್‌ 
ಔನ ಕಾಯಿಸಿ ಅದರಲ್ಲಿರುವ ನೈಟ್ರೋಜನ್‌ ಅನ್ನು eT ಸೇಟ್‌ 
ಆಗಿ ಪರಿವರ್ತಿಸಬೇಕು. ದೊರೆತ ಮಿಶ್ರಣವನ್ನು NSE ಹೈಡ್ರಾಕ್ಸೈ ಡಿನೊಡನೆ 
ಕಾಯಿಸಿದರೆ ಅಮೋನಿಯಾ ee ಬಿಡುಗಡೆಯಾದ ಅಮೋನಿಯಾ 
ಅನಿಲವನ್ನು ಶಿಷ್ಟ ಹೈಡ್ರೋಕ್ಲೋರಿಕ್‌ ಆಮ್ಲದ ದ್ರಾವಣದಲ್ಲಿ ಹಾಯಿಸಬೇಕು. 
ಅಮೋನಿಯಾ ಅನಿಲವು ತನ್ನ ಸಮ ಪ್ರಮಾಣದ ಹೈಡ್ರೋಕ್ಲೋರಿಕ್‌ ಆಮ್ಲವನ್ನು 
ತಟಸ್ಥೀಕರಿಸುವುದು. ಅಮೋನಿಯ ಅನಿಲವನ್ನು ತಟಸ್ಥೀಕರಿಸಲು ಬೇಕಾದ 


264 ರಸಾಯನ ವಿಜ್ಞಾನ 


ಹೈಡ್ರೋಕ್ಲೋರಿಕ್‌ ಆಮ್ಲದ ಗಾತ್ರವನ್ನು ಅನುಮಾಪನ ವಿಧಾನದಿಂದ ಕಂಡುಹಿಡಿಯ 
ಬೇಕು. ಈ ಗಾತ್ರದಿಂದ ನೈಟ್ರೋಜನ್ನಿನ ಶೇಕಡಾಂಶವನ್ನು ಲೆಕ್ಕ ಹಾಕಿ ನಿರ್ಧರಿಸಬಹುದು. 


ಆರ್ಗ್ಯಾನಿಕ್‌ ಸ ಹತ್ರಾ 


ಸಾರ 


H,S0, 


ಶಿಷ್ಟ 8 1 


ನೈಟ್ರೋಜನ್‌ ಪರಿಮಾಣವನ್ನು ನಿರ್ಧರಿಸುವ ಜೆಲ್ಡಾಲ್‌ ವಿಧಾನದ ಉಪಕರಣ 


ನಿರ್ದಿಷ್ಟ ತೂಕದ ಆರ್ಗ್ಯಾನಿಕ್‌ ಸಂಯುಕ್ತವನ್ನು ಸಾರರಿಕ್ತ ಸಲ್ಫ್ಯೂರಿಕ್‌ ಆಮ್ಲ, 
ಪೊಟ್ಯಾಸಿಯಮ್‌ ಸಲ್ಪೇಟ್‌ ಮತ್ತು ಕಾಪರ್‌ ಸಪೇಟ್‌ಗಳ ಜೊತೆ ಜೆಲ್ಲಾರ್‌ ಫ್ಲಾಸ್ಟಿನಲ್ಲಿ 
“ಗಹುಕಾಂಡು ಕಾಯಿಸಬೇಕು. ಇಲ್ಲಿ ಕಾಪ ನದ ಸಲ್ಫೇಟ್‌ ಕ್ರಿಯಾವರ್ಧಕವಾಗಿ 
ವರ್ತಿಸುವುದು. ಕ್ರಿಯಾ ಮಿಶ್ರಣವು ನಿರ್ವರ್ಣವಾಗುವವರೆಗೆ ಕಾಯಿಸಬೇಕು. ಈ ಹಂತದಲ್ಲಿ 
ಆರ್ಗ್ಯಾನಿಕ್‌ ಸಂಯುಕ್ತದ ನೈಟ್ರೋಜನ್‌ ಎಲ್ಲವೂ ಅಮೋನಿಯಮ್‌ ಸಲ್ಫೇಟಾಗಿ 
ಪರಿವರ್ತಿತವಾಗಿರುತ್ತದೆ. ಹೀಗೆ ದೊರೆತ ಮಿಶ್ರಣವನ್ನು ದುಂಡು ತಳದ ಫ್ಲಾಸ್ಟಿಗೆ 
ವರ್ಗಾಯಿಸಬೇಕು. ಅದಕ್ಕೆ ಹೆಚ್ಚುವರಿ ಪ್ರಮಾಣದಲ್ಲಿ ಸೋಡಿಯಮ್‌ ಹೈಡ್ರಾಕ್ಸೈಡ್‌ 
ದ್ರಾವಣವನ್ನು ಹಾಕಿ, ಫ್ಲಾಸ್ಕನ್ನು ಪುನರ್‌ ಸ್ರಾವಕ ಸಾಂದಕಕ್ಕೆ ಜೋಡಿಸಬೇಕು. 
ಸಾಂದ್ರಕದ ಕೆಳ ತುದಿಯನ್ನು 50 ಂm” ಗಾತ್ರದ 0.1% ಹೈಡ್ರೋಕ್ಲೋರಿಕ್‌ ಆಮ್ಲದಲ್ಲಿ 
ಅದ್ದಿರಬೇಕು. 

ಫ್ಲಾಸ್ಮನ್ನು ಕಾಯಿಸಿದರೆ ಅಮೋನಿಯ ಅನಿಲವು ಬಿಡುಗಡೆಯಗುವುದು. ಈ 
ಅಮೋನಿಯ ಅನಿಲವು ಹೈಡ್ರೋಕ್ಟೋರಿಕ್‌ ಆಮ್ಲವನ್ನು ಭಾಗಶಃ ತಟಸ್ವೀಕರಿಸುವುದು. 
ಅಮೋನಿಯ ಅನಿಲದ ಬಿಡುಗಡೆಯು ನಿಂತಾಗ, ಫ್ಲಾಸ್ಕಿನಲ್ಲಿ ಉಳಿದಿರುವ 
ಹೈಡ್ರೋಕ್ಟೋರಿಕ್‌ ಆಮ್ಲವನ್ನು 0.1%. ಸೋಡಿಯಮ್‌ ಹೈಡ್ರಾಕ್ಸೈಡ್‌ ವಿರುದ್ಧ 
ಅನುಮಾಷಿಸಿ ಕ್ರಿಯೆಯಲ್ಲಿ ಭಾಗವಹಿಸದೆ ಉಳಿದಿರುವ ಹೈಡ್ರೋಕ್ಲೋರಿಕ್‌ ಆಮ್ಲದ 
ಗಾತ್ರವನ್ನು ಕಂಡುಹಿಡಿಯಬೇಕು. 
ಲೆಕ್ಕಾಚಾರ 

ಆರ್ಗ್ಯಾನಿಕ್‌ ಸಂಯುಕ್ತದ ತೂಕ ಇ 


ಅಮೋನಿಯ ಅನಿಲವನ್ನು ತಟಸ್ಥೀಕರಿಸಲು ಬೇಕಾದ ೧ಣ೮1ನ ಸಾರತೆ 
N ಆಗಿರಲಿ ಮತ್ತು ಗಾತ್ರ ್ಭ cm’ ಆಗಿರಲಿ. 
14 NV 


“W' ಆರ್ಗ್ಯಾನಿಕ್‌ ಸಂಯುಕ್ತದಲ್ಲಿರುವ ನೈಟ್ರೋಜನ್‌ನ ರಾಶಿ ಇ 9 ** 


ಕಾರ್ಬನಿಕ ಸ೦ಯುಕ್ತಗಳ ಸಂಯೋಜನೆ 265 


x x100 
w 
=ನೈ ಟ್ರೋಜನ್‌ನ ಶೇಕಡಾಂಶ 


100 . ಆರ್ಗ್ಯಾನಿಕ್‌ ಸ೦ಯುಕ್ತದಲ್ಲಿರುವ ನೈಟ್ರೋಜನ್‌ನ ರಾಶಿ - 


ಸಂಯೋಜನಾ ಸೂತ್ರ ಮತ್ತು ಅಣು ಸೂತ್ರಗಳು 


ಸಂಯೋಜನಾ ಸೂತ್ರ (Empirical ಚಾಟು 
ಸಂಯುಕ್ತದ ಒಂದು  ಅಣುವಿನಲ್ಲಿರುವ ಬೇರೆ ಬೇರೆ ಧಾತುಗಳನ್ನು ಹಾಗೂ ಅವುಗಳ 

ಪರಮಾಣುಗಳ ನಡುವಿನ ಸರಳ ಸಂಖ್ಯಾ ಅನುಪಾತವನ್ನು ತೊಡಿಸುವ ಸೂತ್ರಕ್ಕೆ 

ಸಂಯೋಜನಾ ಸೂತ್ರವೆನ್ನುತ್ತಾರೆ. 
ಉದಾ: 

1. ಹೈಡ್ರೋಜನ್‌ ಪೆರಾಕ್ಸೈಡ್‌ನ ಸಂಯೋಜನಾ ಸೂತ್ರ 1೦. ಅದರಲ್ಲಿ ಹೈಡ್ರೋಜನ್‌ 
ಮತ್ತು ಆಕ್ಷಿಜನ್‌ಗಳಿದ್ದು, ಅವುಗಳ ಪರಮಾಣುಗಳ ನಡುವಣ ಸರಳ ಸಂಖ್ಯಾ 
ಅನುಪಾತ 1:1 

2. ಅಸಿಟಲೀನ್‌ ಹಾಗೂ ಬೆ೦ಜೀನ್‌ಗಳೆರಡಕ್ಕೂ CH ಎಂಬ ಒಂದೇ ಸಂಯೋಜನಾ 
ಸೂತ್ರ ಇದೆ. ಏಕೆಂದರೆ ಈ ಎರಡರಲ್ಲಿಯೂ ಕಾರ್ಬನ್‌ ಮತ್ತು ಹೈಡ್ರೋಜನ್‌ 
ಪರಮಾಣುಗಳ ನಡುವೆ 1: 1 ಸರಳ ಸಂಖ್ಯಾ ಅನುಪಾತವಿದೆ. 

3. ಅಸಿಟಿಕ್‌ ಆಮ್ಲದ ಸಂಯೋಜನಾ ಸೂತ್ರ ೮೫೦. ಅಸಿಟಿಕ್‌ ಆಮ್ಲದಲ್ಲಿ ಕಾರ್ಬನ್‌, 
ಹೈಡ್ರೋಜನ್‌ ಮತ್ತು ಆಕ್ಷಿಜನ್‌ ಪರಮಾಣುಗಳು 1 : 2 : 1 ಅನುಪಾತದಲ್ಲಿ ಇವೆ 
ಎಂದು ಇದರ ಅರ್ಥ. 

4. ಗ್ಲೂಕೋಸ್‌ನ ಸಂಯೋಜನಾ ಸೂತ್ರ ಹಾಗೂ ಅಸಿಟಿಕ್‌ ಆಮ್ಲದ ಸಂಯೋಜನಾ 
ಸೂತ್ರ ಒಂದೇ ಆಗಿವೆ. ಏಕೆಂದರೆ ' ಗ್ಲೂಕೋಸ್‌ ನಲ್ಲಿ ಕಾರ್ಬನ್‌, ಹೈಡ್ರೋಜನ್‌ 
ಮತ್ತು ಆಕ್ಸಿಜನ್‌ ಪರಮಾಣುಗಳು 1 : 2: 1ರ ಅನುಪಾತದಲ್ಲಿವೆ. 


ಅಣು ಸೂತ್ರ (Molecular formula) 

ಸಂಯುಕ್ತದ ಒಂದು ಅಣುವಿನಲ್ಲಿರುವ ಬೇರೆ ಬೇರೆ ಧಾತುಗಳ ಪರಮಾಣುಗಳ 
ವಾಸ್ತವಿಕ ಸಂಖ್ಯೆಯನ್ನು ತೋರಿಸುವ ಸೂತ್ರವನ್ನು ಅಣು ಸೂತ್ರ ಎಂದು 
ಕರೆಯುತ್ತಾರೆ. 

ಉದಾ: ಬೆಂಜೀನ್‌ನ ಅಣು ಸೂತ್ರ €್ಯಗ್ಯ 

ಬೆ೦ಜೀನ್‌ನ ಒಂದು ಅಣುವಿನಲ್ಲಿ 6 ಕಾರ್ಬನ್‌ ಹಾಗೂ 6 ಹೈಡ್ರೋಜನ್‌ 
ಪರಮಾಣುಗಳಿವೆ ಎಂದು ಇದರ ಅರ್ಥ. 

ಕೆಲವು ಸಂಯುಕ್ತಗಳ ಸ೦ಯೋಜನಾ ಸೂತ್ರ ಮತ್ತು ಅಣು ಸೂತ್ರ ಒಂದೇ ಆಗಿವೆ. 

ಉದಾ: H;೦, K,Cr,0, KC10, ಮುಂತಾದವುಗಳು. 


ಸಂಯೋಜನಾ ಸೂತ್ರ ಮತ್ತು ಅಣು ಸೂತ್ರಗಳ ಸಂಬಂಧ 
ಒಂದು ಸಂಯುಕ್ತದ ಅಣು ಸೂತ್ರವು ಅದರ ಸಂಯೋಜನಾ ಸೂತ್ರದ ಸರಳ 
ಪೂರ್ಣಾಂಕ ಗುಣಕವಾಗಿರುತ್ತದೆ. 


266 ರಸಾಯನ ವಿಜ್ಞಾನ 


ಅಣು ಸೂತ್ರ - (ಸಂಯೋಜನಾ ಸೂತ್ರ) ಗ 
ಇಲ್ಲಿ ಇ ಒಂದು ಸರಳ ಪೂರ್ಣಾಂಕ. 


ಸಂಯುಕ್ತ ಅಣುಸೂತ್ರ ಸಂಯೋಜನಾ ಸೂತ್ರ n 
ನೈಟ್ರಿಕ್‌ ಆಮ್ಲ HNO; HNO, | 
ಅಸಿಟಿಲೀನ್‌ C,H, CH 2 
ಅಸಿಟಿಕ್‌ ಆಮ್ಲ ೮1,೮೦೦೪ ೮1೦ 2 
ಬೆಂಜೀನ್‌ CH CH 6 
ಗ್ಲೂಕೋಸ್‌ C6Hi20¢ ೮110 6 


೧ನ ಬೆಲೆಯನ್ನು ಕೆಳಕಂಡಂತೆ ನಿರ್ಧರಿಸಬಹುದು. 


ಅಣು ರಾಶಿ 
1 ೧ರ ಭೂ ಪ ಪ ಜಪ 
ಸಂಯೋಜನಾ ಸೂತ್ರದ ರಾಶಿ 


ಉದಾ: ಗ್ರೂಕೋಸ್‌ನ ಅಣು ರಾಶಿ ಇ 180 
ಅದರ ಸಂಯೋಜನಾ ಸೂತ್ರ ೬ CH;20 


ಸಂಯೋಜನಾ ಸೂತ್ರದಿಂದ ಪಡೆದ ರಾಶಿ = 12-4-1216 
ಎ 12 4%. 2 4% 16 ಇ 30 
180 _ 
n= ————— 
30 
ಗ್ಲೂಕೋಸ್‌ನ ಅಣು ಸೂತ್ರ - (ಸಂಯೋಜನಾ ಸೂತ್ರ), 
= (CH20)6 
= C6Hi206 


ಶೇಕಡಾಂಶದಿಂದ ಸಂಯೋಜನಾ ಸೂತ್ರ ಮತ್ತು 
ಅಣು ಸೂತ್ರಗಳನ್ನು ನಿರ್ಧರಿಸುವುದು 
ಸಂಯುಕ್ತದ ನೂರು ಭಾಗ ರಾಶಿಯಲ್ಲಿ ಒಂದು ಧಾತುವಿನ ರಾಶಿಯ ಎಷ್ಟು ಭಾಗ 
ಇರುವುದೆಂಬುದನ್ನು ತೋರಿಸುವ ಸಂಖ್ಯೆಯೇ ಸಂಯುಕ್ತದಲ್ಲಿ ಆ ಧಾತುವಿನ ಶೇಕಡಾಂಶ. 
ಸಂಯುಕ್ತದಲ್ಲಿರುವ ಪ್ರತಿಯೊಂದು ಧಾತುವಿನ ಶೇಕಡಾಂಶವನ್ನು ಪರಿಮಾಣಾತ್ಮಕ 
ವಿಶ್ಲೇಷಣಾ ಪ್ರಯೋಗಗಳಿಂದ ನಿರ್ಧರಿಸುತ್ತಾರೆ. ಅನಂತರ ಸಂಯುಕ್ತದಲ್ಲಿನ ಎಲ್ಲ 
ಧಾತುಗಳ ಶೇಕಡಾಂಶಗಳ ಯಾದಿ ತಯಾರಿಸಬೇಕು. ಅವುಗಳ ಆಧಾರದ ಮೇಲೆ 
ಸಂಯೋಜನಾ ಸೂತ್ರ ಮತ್ತು ಅಣು ಸೂತ್ರಗಳನ್ನು ನಿರ್ಧರಿಸಬಹುದಾಗಿದೆ. 


ಶೇಕಡಾಂಶದಿಂದ ಸಂಯೋಜನಾ ಸೂತ್ರ ಕಂಡುಹಿಡಿಯುವ ವಿಧಾನ 
1, ಪ್ರತಿಯೊಂದು ಧಾತುವಿನ ಶೇಕಡಾಂಶವನ್ನು ಅದರ ಪರಮಾಣು ರಾಶಿಯಿಂದ 
ಭಾಗಿಸಬೇಕು. 


ಕಾರ್ಬನಿಕ ಸಂಯುಕ್ತಗಳ ಸಂಯೋಜನೆ 267 


2. ಬಂದಿರುವ ಪ್ರತಿ ಭಾಗಲಬ್ಧವನ್ನು ಅತಿ ಸಣ್ಣ ಭಾಗಲಬ್ಧದಿಂದ ಭಾಗಿಸಬೇಕು. 
3. ಹೀಗೆ ದೊರೆತ ಸಂಖ್ಯೆಗಳನ್ನು ಸಮೀಪದ ಪೂರ್ಣಾಂಕಗಳಾಗಿ ಮಾರ್ಪಡಿಸಿ ಪಡೆದ 
ಅನುಪಾತವು ಧಾತುಗಳ ಪರಮಾಣುಗಳ ಸರಳ ಸಂಖ್ಯಾ ಅನುಪಾತವಾಗಿರುತ್ತದೆ. 
ಇದರಿಂದ ನೇರವಾಗಿ ಸಂಯೋಜನಾ ಸೂತ್ರ ಬರೆಯಬಹುದು. 
ಅಣುರಾಶಿ ತಿಳಿದಿದ್ದರೆ ಅಣುಸೂತ್ರವನ್ನು ಕಂಡು ಹಿಡಿಯಬಹುದು. 
ಉದಾ: 

1. ಒಂದು ಕಾರ್ಬನಿಕ ಸಂಯುಕ್ತದಲ್ಲಿ 40% ಕಾರ್ಬನ್‌ ಮತ್ತು 6.7% ಹೈಡ್ರೋಜನ್‌ಗಳಿವೆ. 
ಉಳಿದದ್ದು ಆಕ್ಷಿಜನ್‌. ಅದರ ಅಣುರಾಶಿ 60 ಆಗಿದ್ದರೆ ಆ ಸಂಯುಕ್ತದ ಸಂಯೋಜನಾ 
ಸೂತ್ರ ಮತ್ತು ಅಣು ಸೂತ್ರಗಳನ್ನು ಕಂಡು ಹಿಡಿಯಿರಿ. 
ಸಂಯುಕ್ತದಲ್ಲಿ 
ಕಾರ್ಬನ್‌ನ ಶೇಕಡಾಂಶ = 40% 
ಹೈಡ್ರೋಜನ್‌ನ ಶೇಕಡಾಂಶ 6.7% ` 
ಆಕ್ಷಿಜನ್‌ನ ಶೇಕಡಾಂಶ 100 - (40 + 6.7) 

ಹ ]00 ಇ ಕೈ6.7 ಇ 33.3% 
ಶೇಕಡಾಂಶಗಳನ್ನು ಆಯಾ ಧಾತುಗಳ ಪರಮಾಣುರಾಶಿಯಿಂದ ಭಾಗಿಸಿದಾಗ 


ಕಃ 1] O 

ಫಲ = 3.33 Nd = 6.7 FX) s-333 
ph 1 16 
ಭಾಗಲಬ್ಧಗಳನ್ನು ಅತಿ ಸಣ್ಣ ಭಾಗಲಬ್ಧ. ದಿಂದ ಭಾಗಿಸಿದಾಗ 

6 H O 

333 ದ್ಯ 6.7 ಹ 33.3 2 
3.33 433 3.33 


ಧಾತುಗಳ ಪರಮಾಣುಗಳ ಸರಳ ಸಂಖ್ಯಾ ಅನುಪಾತ 
CM EN? ಟೆ (೫3 ಬ. ೧ಊ. 

ಸಂಯುಕ್ತದ ಸಂಯೋಜನಾ ಸೂತ್ರ - ಲ(ಗ,೦| 

ಸಂಯೋಜನಾ ಸೂತ್ರದಿಂದ ಪಡೆದ ದ್ರವ್ಯರಾಶಿ 12 +1x2+16 

12 +2+16=30 


ಸಂಯುಕ್ತದ ಅಣು ಸೂತ್ರ - (ಸಂಯೋಜನಾ ಸೂತ್ರ), 
= (CH,0), 
= C,H,0,; 
2. 0.398 ಹೈಡ್ರೋಕಾರ್ಬನ್‌ ಅನ್ನು ಗಾಳಿಯಲ್ಲಿ ಸಂಪೂರ್ಣ ಉರಿಸಿದಾಗ 1.238 


ಕಾರ್ಬನ್‌ ಡೈಯಾಕ್ಸೈಡ್‌ ಮತ್ತು 0.49148 ನೀರು ದೊರೆತವು. ಹೈಡ್ರೋಕಾರ್ಬನ್‌ನ 
ಅಣು ರಾಶಿ 42 ಆಗಿದ್ದರೆ ಅದರ ಅಣು ಸೂತ್ರ ಯಾವುದು? 


268 ರಸಾಯನ ವಿಜ್ಞಾನ 


1.238 ಕಾರ್ಬನ್‌ ಡೈಯಾಕ್ಸೈಡ್‌ನಲ್ಲಿರುವ 


ಕಾರ್ಬನ್‌ ರಾಶಿ ಇ 1 02354 
0.4912 ನೀರಿನಲ್ಲಿರುವ ಹೈಡ್ರೋಜನ್‌ 
ರಾಶಿ ೨ 054 
ಹೈಡ್ರೋಕಾರ್ಬನ್‌ನಲ್ಲಿ 
೩ ಕಾರ್ಬನ್‌ ಶೇಕಡಾಂಶ ೩ LA: 
| 0.39 
b. ಹೈಡ್ರೋಜನ್‌ ಶೇಕಡಾಂಶ ಇ ಕಟ 14 


ಶೇಕಡಾಂಶಗಳನ್ನು ಪರಮಾಣುರಾಶಿಗಳಿಂದ ಭಾಗಿಸಿದಾಗ 


C H 
ಮ, ey 
12 1 

ಅತಿ ಸಣ್ಣ ಭಾಗಲಬ್ಧದಿಂದ ಭಾಗಿಸಿದಾಗ 
ತ 

17 ಹಾ 
1:೬1 1.11 


ಸಂಯೋಜನಾ ಸೂತ್ರ - ಗ; 


ಸಂಯೋಜನಾ ಸೂತ್ರದಿಂದ ಪಡೆದ ರಾಶಿ ಇ 12 +2 
= 14 
ಅಣುರಾಶಿ ಇ 42 
ಮಡದೆ ಇ 
14 

ಅಣುಸೂತ್ರ ಇ (CH), 
= (CH)); 
= CH, 


. ಕಾರ್ಬನ್‌, ಹೈಡ್ರೋಜನ್‌ ಹಾಗೂ ನೈಟ್ರೋಜನ್‌ಗಳನ್ನು ಹೊಂದಿರುವ ಸಂಯುಕ್ತದಲ್ಲಿ 
ಧಾತುಗಳ ರಾಶಿ ಅನುಪಾತ 9: 1: 3.5 ಅದರ ಆವಿ ಸಾಂದ್ರತೆ 54. ಆ ಸಂಯುಕ್ತದ 
ಅಣು ಸೂತ್ರ ಕಂಡುಹಿಡಿಯಿರಿ. 

ದ್ರವ್ಯರಾಶಿ ಅನುಪಾತವನ್ನು ಪರಮಾಣುರಾಶಿಗಳಿ೦ದ ಭಾಗಿಸಿದಾಗ 


ಅತಿ ಕಡಿಮೆ ಭಾಗಲಬ್ಬದಿಂದ ಭಾಗಿಸಿದಾಗ 


ಕಾರ್ಬನಿಕ ಸಂಯುಕ್ತಗಳ ಸಂಯೋಜನೆ 269 


0.75. 1 0.25 


C:H:N= ನರರ ಸದ ಇ ೨3 :;: 4; 


0.25 ' 0.25 0.25 
ಸಂಯೋಜನಾ ಸೂತ್ರ ೬ ಲಗ್ನ 
ಈ ಸೂತ್ರದಿಂದ ಪಡೆದ ರಾಶಿ 12 ೬334124314 


36 + 4 4. 14 ಎ 54 


ಸಂಯುಕ್ತದ ಆವಿ ಸಾಂದ್ರತೆ 54 

ಅದರ ಅಣು ರಾಶಿ = ಆವಿ ಸಾಂದ್ರತೆ »« 2 
= 54 x2 
= 108 


ಸಂಯುಕ್ತದ ಅಣು ಸೂತ್ರ = (CN) xN 
= (CHAN) x 2 
= C,H,N) 


1. ಒಂದು ಅಂಕದ ಪ್ರಶ್ನೆಗಳು 


F 


W [ಟು 


AH 


ಸಾವಯವ ಸಂಯುಕ್ತದಲ್ಲಿರುವ ನೈಟ್ರೋಜನ್‌, ಸಲ್ಫರ್‌ ಮತ್ತು ಹ್ಯಾಲೋಜನ್‌ಗಳನ್ನು 
ಯಾವ ಪರೀಕ್ಷೆಯಿಂದ ಪತ್ತೆ ಹಚ್ಚುವರು? 


್ಲ sdk ಕಾಪರ್‌ ಸಲ್ಪೇಟಿನ ಬಣ್ಣ ಯಾವುದು? 


ರಸ್‌ ಸಲ್ಪೇಟ್‌ ಸೆ ಸೋಡಿಯಮ್‌ ಸ ಸಯನೈ ಡ್‌ನೊಡನೆ ವರ್ತಿಸಿದಾಗ ದೊರೆಯುವ 
ಭಣ ವನ್ನು ಹೆಸರಿಸಿ. 


ಸಂಯೋಜನಾ ಸೂತ್ರ ಎಂದರೇನು? 


ಅಣುಸೂತ್ರ ಎಂದರೇನು? 
ಜೇಲ್ದಾಲ್‌ ವಿಧಾನದಲ್ಲಿ ಕಾಪರ್‌ ಸಲ್ಲೇಟಿನ ಪಾತ್ರವೇನು?) 


ಸ ಲ್ಯಾಸೈನೇ ಪರೀಕ್ಷೆಯಿಂದ ನೈಟ್ರೋಜನ್‌ ಅನ್ನು ಪತ್ತೆ ಹಚ್ಚುವಾಗ ದೊರೆಯುವ 


ನೀಲಿಬಣ್ಣಕ್ಕೆ ಜಾ ಜಾ ಎ ಸಂಯುಕ್ತ ಯಾವುದು? 
ನೈಟ್ರೋಜನ್‌ಯುಕ್ತ ಸಾವಯವ ಸಂಯುಕ್ತದಿ೦ದ ಸೋಡಿಯಮ್‌ ದ್ರವನ ಸಾರವನ್ನು 
ತಯಾರಿಸಿದರೆ ಅದರಲ್ಲಿರುವ ಸೋಡಿಯಮ್‌ ಸಂಯುಕ್ತ ಯಾವುದು? 


. ಸಾವಯವ ಸಂಯುಕ್ತದಲ್ಲಿರುವ ನೈಟ್ರೋಜನ್‌ ಶೇಕಡಾ೦ಶವನ್ನು ಯಾವ ವಿಧಾನದಿಂದ 


ನಿರ್ಧರಿಸುವರು? 


. ಸಲ್ಪರ್‌ ಅನ್ನು ಪತ್ತೆ ಹಚ್ಚುವಾಗ ಸೋಡಿಯಮ್‌ ದ್ರವನ ಸಾರಕ್ಕೆ ಲೆಡ್‌ ಅಸಿಟೇಟನ್ನು 


ಹಾಕಿದಾಗ ದೊರೆಯುವ ಒತ್ತರದ ಹೆಸರೇನು? 


270 ರಸಾಯನ ವಿಜ್ಞಾನ 


11. ಎರಡು ಅಂಕದ ಪ್ರಶ್ನೆಗಳು 


L; 
ಶೈ 
ತ 


ಸೋಡಿಯಮ್‌ ದ್ರವನ ಸಾರವನ್ನು ಹೇಗೆ ತಯಾರಿಸುವರು? 

ಆರ್ಗ್ಯಾನಿಕ್‌ ಸಂಯುಕ್ತದಲ್ಲಿರುವ ಸಲ್ಫರ್‌ ಅನ್ನು ಹೇಗೆ ಪತ್ತೆಹಚ್ಚುವಿರಿ? 
ಧಾತುಗಳ ಶೇಕಡಾಂಶಗಳಿಂದ ಒಂದು ಸಂಯುಕ್ತದ ಸಂಯೋಜನಾ ಸೂತ್ರವನ್ನು 
ಕಂಡುಹಿಡಿಯುವ ಬಗೆಯನ್ನು ತಿಳಿಸಿರಿ. 

ಒಂದು ಸಂಯುಕ್ತದ ಸಂಯೋಜನಾ ಸೂತ್ರವು €ಗ॥;0 ಆಗಿದೆ. ಅದರ ಅಣು 
ದ್ರವ್ಯರಾಶಿಯು 180 ಆಗಿದ್ದರೆ ಅಣುಸೂತ್ರವೇನು? 

ಲ್ಯಾಸೈನೇಯ ಪರೀಕ್ಷೆಯಿಂದ ನೈಟ್ರೋಜನ್‌ ಅನ್ನು ಪತ್ತೆಹಚ್ಚುವಿಕೆಯಲ್ಲಿ 
ಒಳಗೊಂಡಿರುವ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ. 


. ಲ್ಯಾಸೈನೇಯ ವಿಧಾನದಿಂದ ಆರ್ಗ್ಯಾನಿಕ್‌ ಸಂಯುಕ್ತದಲ್ಲಿರುವ ಬ್ರೋಮಿನ್‌ ಅನ್ನು 


ಹೇಗೆ ಪತ್ತೆಹಚ್ಚುವಿರಿ? 


. ಆರ್ಗ್ಯಾನಿಕ್‌ ಸಂಯುಕ್ತದಲ್ಲಿರುವ ಸಲ್ಫರ್‌ ಅನ್ನು ಹೇಗೆ ಪತ್ತೆಹಚ್ಚುವರು? 
. ಲೀಬಿಗ್‌ ವಿಧಾನದಲ್ಲಿ ಕೆಳಗಿನ ಸಂಯುಕ್ತಗಳನ್ನು ಹೀರಿಕೊಳ್ಳಲು ಉಪಯೋಗಿಸುವ 


ಸಂಯುಕ್ತಗಳಾವುವು? (1) ಕಾರ್ಬನ್‌ ಡೈಆಕ್ಸೈಡ್‌ (2) ನೀರು. 


111. ನಾಲ್ಕು ಅಂಕದ ಪ್ರಶ್ನೆಗಳು 


]. 


ಖೊ 


ಆರ್ಗ್ಯಾನಿಕ್‌ ಸಂಯುಕ್ತದಲ್ಲಿರುವ ಕಾರ್ಬನ್‌ ಮತ್ತು ಹೈಡ್ರೋಜನ್‌ಗಳ ಶೇಕಡಾ೦ಶವನ್ನು 
ನಿರ್ಧರಿಸುವ ಪ್ರಯೋಗವನ್ನು ವಿವರಿಸಿ. 

ಜೇಲ್ಡ್ದಾಲ್‌ ವಿಧಾನದಿಂದ ಆರ್ಗ್ಯಾನಿಕ್‌ ಸಂಯುಕ್ತದಲ್ಲಿರುವ ನೈಟ್ರೋಜನ್ನಿನ 
ಶೇಕಡಾಂಶವನ್ನು ನಿರ್ಧರಿಸುವುದು ಹೇಗೆಂದು ವಿವರಿಸಿ. 


00 


ಕಾರ್ಬನಿಕ ಸಂಯುಕ್ತಗಳ ಸಂಯೋಜನೆ 271 


ಅಧ್ಯಾಯ-15 


ಕಾರ್ಬನಿಕ ಸಂಯುಕ್ತಗಳ ವರ್ಗೀಕರಣ 
ಮತ್ತು ನಾಮಕರಣ 


ಕಾರ್ಬನಿಕ ಸಂಯುಕ್ತಗಳ ಅಧ್ಯಯನವನ್ನು ಸರಳಗೊಳಿಸಿ ಪರಿಣಾಮಕಾರಿಯಾಗಿಸಲು 
ಅವುಗಳನ್ನು ಕೆಳಗೆ ಕಾಣಿಸಿರುವಂತೆ ವರ್ಗೀಕರಿಸಿದ್ದಾರೆ. 


ಕಾರ್ಬನಿಕ ಸಂಯುಕ್ತಗಳು 


ತೆರೆದ ಸರಪಳಿ ಸಂಯುಕ್ತಗಳು ಮುಚ್ಚಿದ ಸರಪಳಿ ಸಂಯುಕ್ತಗಳು 
ಅಥವಾ ಅಥವಾ 
ಆಲಿಫ್ಯಾಟಿಕ್‌ ಸಂಯುಕ್ತಗಳು ಉಂಗುರಾಕೃತಿಯ ಸಂಯುಕ್ತಗಳು 


ನೋ 


ಸಮಚಕ್ರೀಯ ' ಅಸಮಚಕ್ರೀಯ 
ಸಂಯುಕ್ತಗಳು ಸಂಯುಕ್ತಗಳು 
(11011000110 (Heterocyclic 
Compounds) Compounds) 


ಆಲಿ ಚಕ್ರೀಯ ಆರೋಮ್ಯಾಟಕ್‌ 
ಸಂಯುಕ್ತಗಳು ಸಂಯುಕ್ತಗಳು 


272 ರಸಾಯನ ವಿಜ್ಞಾನ 


ತೆರೆದ ಸರಪಳಿಯ ಸಂಯುಕ್ತಗಳು 
ಇವುಗಳನ್ನು ಆಲಿಫ್ಯಾಟಿಕ್‌ ಸಂಯುಕ್ತಗಳನ್ನುವರು. ಇವುಗಳ ಅಣುಗಳು ಕಾರ್ಬನ್‌ 
ಪರಮಾಣುಗಳ ತೆರೆದ ಸರಪಳಿಗಳನ್ನು ಹೊಂದಿವೆ. 
ಉದಾ: 
CH CH, CH-=CH,~— CH, 
ಮೀಥೇನ್‌ ಶಈಥೇನ್‌ ಪ್ರೊಪೇನ್‌ 


CH,—CH,— CH—CH, CH,—CH—CH, 


ಸಾಮಾನ್ಯ ಬ್ಯೂಟೇನ್‌ CH, 
(normal butane) ಸಮಾನ ಬ್ಯೂಟೇನ್‌ 
(150 butane) 


ಮುಚ್ಚಿದ ಸರಪಳಿಯ ಸಂಯುಕ್ತಗಳು 
ಇವುಗಳ. ಅಣುಗಳು ಕಾರ್ಬನ್‌ ಪರಮಾಣುಗಳ ಮುಚ್ಚಿದ ಸರಪಳಿಗಳನ್ನು ಹೊಂದಿವೆ. 
ಇವುಗಳಲ್ಲಿ ಮೂರು ವಿಧಗಳಿವೆ. 


1. ಆಲಿಚಕ್ರೀಯ ಸಂಯುಕ್ತಗಳು (Al॥icyclic Compounds) 
ಈ ಸಂಯುಕ್ತಗಳು ಉಂಗುರಾಕೃತಿಯನ್ನು ಹೊಂದಿದ್ದರೂ ಆಲಿಫ್ಯಾಟಿಕ್‌ 
ಸಂಯುಕ್ತಗಳಂತೆ ವರ್ತಿಸುತ್ತದೆ. 


ಉದಾ: 
ಜೆ H,C CH, 
ಮ ಜ್ರ 
ಸೈಕ್ಲೋ ಪ್ರೊಪೇನ್‌ HC CH 


ಸೆ ಕೋ ಬ್ಯೂಟೇನ್‌ 


ತ ಆರೋಮ್ಯಾಟಿಕ್‌ ಸಂಯುಕ್ತಗಳು 

ಒಂದಾದರೂ ಬೆ೦ಜೀನ್‌ ಉಂಗುರವನ್ನು ಹೊಂದಿರುವ ಸಂಯುಕ್ತಗಳಿಗೆ 
ಆರೋಮ್ಯಾಟಿಕ್‌ ಸಂಯುಕ್ತಗಳನ್ನುವರು. 

ಉದಾ: 


ಬೆಂಜೀನ್‌ (ಲ್ಯಟ್ಯ) ಟಾಲೀನ್‌ (ಲ್ಯ1,00,) 


CH, 


ಕಾರ್ಬನಿಕ ಸಂಯುಕ್ತಗಳ ವರ್ಗೀಕರಣ ಮತ್ತು ನಾಮಕರಣ 273 


3. ಅಸಮಚಕ್ರೀಯ ಸಂಯುಕ್ತಗಳು 

ಉಂಗುರಾಕೃತಿಯ ಒಂದು ಅಥವಾ ಹೆಚ್ಚಿನ ಮೂಲೆಗಳಲ್ಲಿ ಕಾರ್ಬನ್‌ ಪರಮಾಣುವಿನ 
ಬದಲಾಗಿ ಬೇರೆ ಧಾತುವಿನ ಪರಮಾಣುಗಳಿದ್ದರೆ ಅ೦ತಹ ಉಂಗುರಾಕೃತಿಯ 
ಸಂಯುಕ್ತಗಳಿಗೆ ಅಸಮಚಕ್ರೀಯ ಸಂಯುಕ್ತಗಳೆನ್ನುವರು. 


ಉದಾ: 
HC HC CH 
HC CH 
5 ನತ್ತ ನ 
ಫ್ಯೂರಾನ್‌ ಥಿಯೋಫೀನ್‌ 


ಗುಣಾತ್ಮಕ ಗುಂಪುಗಳು (Functional Groups) 

ಕಾರ್ಬನಿಕ ಸಂಯುಕ್ತದ ಗುಣಗಳನ್ನು ನಿರ್ಧರಿಸುವ ಒಂದು ಅಥವಾ ಒಂದಕ್ಕಿಂತ 
ಹೆಚ್ಚಿನ ಪರಮಾಣುಗಳ ಗುಂಪಿಗೆ ಗುಣಾತ್ಮಕ ಗುಂಪು ಎನ್ನುವರು. 

ಉದಾ : 


1... -.೦ಗ ಆಲ್ಕೋಹಾಲ್‌ ಗುಂಪು 

2... CHO ಆಲ್ಡಿಹೈಡ್‌ ಗುಂಪು 

3. -COo ಕೀಟೋನ್‌ ಗುಂಪು 

4 “COOH ಕಾರ್ಬಾಕ್ಸಿಲ್‌ ಗುಂಪು 

5. -— NH, ಅಮೈನೋ ಗುಂಪು ಮುಂತಾದವುಗಳು 


ಅನುರೂಪ ಶ್ರೇಣಿಗಳು (Homologous series) 

ಕಾರ್ಬನಿಕ ಸಂಯುಕ್ತಗಳನ್ನು ಅವುಗಳ ರಚನೆ ಮತ್ತು ಗುಣಗಳ ಆಧಾರದ ಮೇಲೆ 
ಹಲವಾರು ಪಂಗಡಗಳಾಗಿ ವಿಂಗಡಿಸಬಹುದು. ಈ ರೀತಿಯ ಯಾವುದೇ ಒಂದು 
ಪಂಗಡದ ಸಂಯುಕ್ತಗಳನ್ನು ಅಣು ದ್ರವ್ಯರಾಶಿಗಳ "ಏರಿಕೆಯ ಕ್ರಮದಲ್ಲಿ ಬರೆದರೆ, 
ಯಾವುದೇ ಎರಡು ಅನುಕ್ರಮ ಸಂಯುಕ್ತಗಳಿಗಿರುವ ವ್ಯತ್ಯಾಸ - €॥; - ಆಗಿರುತ್ತದೆ. 
ಇಂತಹ ಸಂಯುಕ್ತಗಳ ಶ್ರೇಣಿಯನ್ನು ಅನುರೂಪ ಶ್ರೇಣಿಯೆಂದೂ ಆ ಶ್ರೇಣಿಯ 
ಸಂಯುಕ್ತಗಳನ್ನು ಅನುರೂಪ ಸಂಯುಕ್ತಗಳೆಂದೂ ಕರೆಯುತ್ತಾರೆ. 

ಒಂದು ಅನುರೂಪ ಶ್ರೇಣಿಯ ಎಲ್ಲಾ ಸಂಯುಕ್ತಗಳಲ್ಲಿ ಈ ಕೆಳಗಿನ ಲಕ್ಷಣಗಳು 
ಕಂಡು ಬರುತ್ತವೆ. 
ಅವುಗಳ ರಾಸಾಯನಿಕ ಗುಣಗಳು ಹೆಚ್ಚು ಕಡಿಮೆ ಒಂದೇ ಆಗಿರುತ್ತವೆ. 
ಭೌತ ಗುಣಗಳಲ್ಲಿ ಅವು ನಿರ್ದಿಷ್ಟವಾದ ವ್ಯತ್ಯಾಸವನ್ನು ಹೊಂದಿರುತ್ತವೆ. 
ಎಲ್ಲಾ ಸಂಯುಕ್ತಗಳ ತಯಾರಿಕಾ ವಿಧಾನ ಒಂದೇ ಆಗಿರುತ್ತದೆ. 
ಅನುರೂಪ ಸಂಯುಕ್ತಗಳು ಒಂದು ಸಾಮಾನ್ಯ ಅಣುಸೂತ್ರಕ್ಕೆ ಒಳಪಟ್ಟಿರುತ್ತವೆ. 
ಒಂದು ಶ್ರೇಣಿಯಲ್ಲಿರುವ ಪ್ರತಿಯೊಂದು ಸಂಯುಕ್ತವು ಅದರ ಹಿಂದಿನ ಸಂಯುಕ್ತಕ್ಕಿಂತ 
ಒಂದು ಹೆಚ್ಚಿನ ಗುಂಪನ್ನು ಹೊಂದಿರುತ್ತದೆ. 


“WN 


274 ರಸಾಯನ ವಿಜ್ಞಾನ 


ಉದಾ: 

ಅ. ಆಲ್ಫೇನುಗಳು ಅನುರೂಪ ಶ್ರೇಣಿಗೆ ಒಂದು ಉದಾಹರಣೆ. ಈ ಶ್ರೇಣಿಯ ಮೊದಲ 
ನಾಲ್ಕು ಸಂಯುಕ್ತಗಳನ್ನು ಈ ಕೆಳಗೆ ಕೊಡಲಾಗಿದೆ. 
ಮೀಡ್‌ CH, 


ಈಥೇನ್‌ CH 
ಪ್ರೊಪೇನ್‌ C,H; 
ಬ್ಯೂಟೇನ್‌ C,H 


ಇವುಗಳ ಸಾಮಾನ್ಯ ಸೂತ್ರ ೫2,2 
ಆ. ಆಲಿಫ್ಯಾಟಿಕ್‌ ಆಲ್ಕೋಹಾಲ್‌ಗಳು ಅನುರೂಪ ಶ್ರೇಣಿಗೆ ಮತ್ತೊಂದು ಉದಾಹರಣೆ. 
ಉದಾ: ೦೫೦/1 ಮೀಥೈಲ್‌ ಆಲ್ಕೋಹಾಲ್‌ 
C>H;OH ಈಥೈಲ್‌ ಆಲ್ಕೋಹಾಲ್‌ 
C,H;0H ಪ್ರೋಪೈಲ್‌ ಆಲ್ಕೋಹಾಲ್‌ 
ಇವುಗಳ ಸಾಮಾನ್ಯ ಸೂತ್ರ €,ಔ್ಗೊ 1 ೦೫ 


ಸಮಾಂಗತೆ 

ಎರಡು ಅಥವಾ ಹೆಚ್ಚಿನ ಸಂಯುಕ್ತಗಳು ಒಂದೇ ರೀತಿಯ ಅಣುಸೂತ್ರವನ್ನು 
ಹೊಂದಿದ್ದು, ಬೇರೆ ಬೇರೆ ರೀತಿಯ 'ರಚನಾ ಸೂತ್ರಗಳನ್ನು ಹೊಂದಿರುವುದನ್ನು 
ಕಾಣಬಹುದು. ರಚನಾ ಸೂತ್ರಗಳ ಭಿನ್ನತೆಯಿಂದಾಗಿ ಅವುಗಳು ವಿಭಿನ್ನ ಗುಣಗಳನ್ನು 
ಹೊಂದಿರುತ್ತದೆ. 


ಉದಾ: ಗ, ಅಣು ಸೂತ್ರವನ್ನು ಹೊಂದಿರುವ ಎರಡು ಹೈಡ್ರೋಕಾರ್ಬನ್‌ಗಳಿವೆ. 
ಇವುಗಳ ರಚನಾ ಸೂತ್ರಗಳನ್ನು ಈ ಕೆಳಗೆ ತೋರಿಸಿದೆ. 
CH, 
CH,— CH,—CH— CH, CH,— CH—CH, 
(1) ಸಾಮಾನ್ಯ ಬ್ಯೂಟೇನ್‌ (2) ಸಮಾನ ಬ್ಯೂಟೀನ್‌ 
ಇವು ಬೇರೆ ಬೇರೆ ಗುಣಗಳುಳ್ಳ ಸಂಯುಕ್ತಗಳು. ಇಂತಹ ಸಂಯುಕ್ತಗಳನ್ನು ಅಂದರೆ 
ಒಂದೇ ಅಣುಸೂತ್ರವುಳ್ಳ ಆದರೆ ಪರಸ್ಪರ ಭೌತ ಹಾಗೂ ರಾಸಾಯನಿಕ ಗುಣಗಳಲ್ಲಿ 
ಭಿನ್ನತೆ ಇರುವ ಸಂಯುಕ್ತಗಳನ್ನು "ಸಮಾಂಗಿಗಳು' ಎಂದು ಕರೆಯುತ್ತಾರೆ. ಇಂತಹ 
ಲಕ್ಷಣವನ್ನು "ಸಮಾಂಗತೆ' ಎನ್ನುವರು. 
ಸಮಾಂಗಿಗಳನ್ನು ಮೂರು Bch ವಿಂಗಡಿಸಿದ್ದಾರೆ. ಅವುಗಳೆಂದರೆ, 
1. ಸರಪಳಿ diy 
2. ಕ್ರಿಯಾ ಗುಂಪುಗಳ ಸಮಾಂಗತೆ 
3. ಸ್ಥಾನಿಕ ಸಮಾಂಗತೆ 


ಕಾರ್ಬನಿಕ ಸಂಯುಕ್ತಗಳ ವರ್ಗೀಕರಣ ಮತ್ತು ನಾಮಕರಣ 275 


1. ಸರಪಳಿ ಸಮಾಂಗತೆ: ಎರಡು ಅಥವಾ ಹೆಚ್ಚಿನ ಕಾರ್ಬನಿಕ ಸಂಯುಕ್ತಗಳು 
ಒಂದೇ ಅಣುಸೂತ್ರವನ್ನು ಹೊಂದಿದ್ದು, ಅಣು ರಚನೆಯಲ್ಲಿ ಕಾರ್ಬನ್‌ ಪರಮಾಣುಗಳ 
ಜೋಡಣೆಯ ಕ್ರಮದಲ್ಲಿ ಮಾತ್ರ ಭಿನ್ನತೆಯನ್ನು ಹೊಂದಿದ್ದರೆ, ಈ ವಿಧದ 
ಸಮಾಂಗತೆಯನ್ನು "ಸರಪಳಿ ಸಮಾಂಗತೆ' ಎನ್ನುವರು. 

1 
CH,— CH,— CH; CH, CH,—CH—CH, 
ಸಾಮಾನ್ಯ ಬ್ಯೂಟೇನ್‌ ಸಮಾನ ಬ್ಯೂಟೇನ್‌ 


ಈ ಎರಡು ಸಮಾಂಗಿಗಳ ಅಣುಸೂತ್ರಗಳು ಲ್ಕಗ್ಯ ಆಗಿದ್ದರೂ ಸಾಮಾನ್ಯ 
ಬ್ಯೂಟೇನ್‌ನಲ್ಲಿ ಕಾರ್ಬನ್‌ ಸರಪಳಿಯಲ್ಲಿ ನಾಲ್ಕು ಕಾರ್ಬನ್‌ ಪರಮಾಣುಗಳು 
ನೇರವಾಗಿ, ಸರಳ ರೇಖೆಯಲ್ಲಿ ಜೋಡಣೆಯಾಗಿವೆ. ಆದರೆ ಸಮಾನ ಬ್ಯೂಟೇನ್‌ನಲ್ಲಿ 
ಕಾರ್ಬನ್‌ ಪರಮಾಣುಗಳು ಕವಲೊಡೆದು ಸರಪಳಿಯಲ್ಲಿ ಜೋಡಣೆಯಾಗಿವೆ. 

2. ಕ್ರಿಯಾ ಗು೦ಪುಗಳ ಸಮಾಂಗತೆ : ಎರಡು ಅಥವಾ ಹೆಚ್ಚಿನ ಕಾರ್ಬನಿಕ ಸ೦ಯುಕ್ತಗಳ 
ಅಣುಸೂತ್ರ ಒಂದೇ ಆಗಿದ್ದು, ಅವುಗಳ ಗುಣ ನಿರ್ಧರಿಸುವ ಕ್ರಿಯಾ ಗುಂಪುಗಳು 
ಬೇರೆ ಬೇರೆಯಾಗಿದ್ದರೆ, ಅಂತಹ ಕಾರ್ಬನಿಕ ಸಂಯುಕ್ತಗಳನ್ನು ಕ್ರಿಯಾ ಗುಂಪುಗಳ 
ಸಮಾಂಗಿಗಳೆನ್ನುವರು. ಇಂತಹ ಸಮಾಂಗತೆಯನ್ನು "ಕ್ರಿಯಾ ಗುಂಪುಗಳ ಸಮಾಂಗತೆ' 
ಎನ್ನುತ್ತಾರೆ. 

ಉದಾ: CH; -CH;) -೦ಗ CH3-0-CH, 

ಈಥೈಲ್‌ ಆಲ್ಕೋಹಾಲ್‌ ಡೈಮೀಥೈಲ್‌ ಈಥೈರ್‌ 

ಈಥೈಲ್‌ ಆಲ್ಕೋಹಾಲ್‌ನಲ್ಲಿ ಕ್ರಿಯಾತ್ಮಕ ಗುಂಪು -೦॥H (ಆಲ್ಕೋಹಾಲ್‌ 
ಗುಂಪು) ಆದರೆ ಡೈಮೀಥೈಲ್‌ ಈಥೈರ್‌ನಲ್ಲಿ ಅದು -0೦- (ಈಥರ್‌ ಗುಂಪು) 
ಆಗಿರುತ್ತದೆ. 

3. ಸ್ಥಾನಿಕ ಸಮಾಂಗತೆ : ಕೆಲವು ಸಮಾಂಗಿಗಳು ಒಂದೇ ರೀತಿಯ ಕ್ರಿಯಾ 
ಗುಂಪುಗಳಿಂದ ಕೂಡಿದ್ದರೂ, ಈ ಗುಂಪುಗಳು ಕಾರ್ಬನ್‌ ಸರಪಳಿ ಅಥವಾ ಉಂಗುರದಲ್ಲಿ 
ಬೇರೆ ಬೇರೆ ಸ್ಥಾನಗಳಲ್ಲಿ ಜೋಡಣೆಗೊಂಡಿರುತ್ತವೆ. ಈ ವಿಧದ ಸಮಾಂಗತೆಗೆ ಸ್ಥಾನಿಕ 


ಸಮಾಂಗತೆ ಎ೦ದು ಹೆಸರು. 
OH 


CH,— CH— CH; OH CH,—CH—CH, 


ಸಾಮಾನ್ಯ ಪ್ರೊಪೈಲ್‌ ಸಮಾನ ಪ್ರೊಪೈಲ್‌ 
ಉದಾ: 
ಆಲ್ಕೋಹಾಲ್‌ ಆಲ್ಕೋಹಾಲ್‌ 
(1-ಪ್ರೋಪನೊಲ್‌) (2-ಪ್ರೊಪೆನೊಲ್‌) 


ಇವುಗಳಲ್ಲದೆ ಇನ್ನೂ ಹಲವು ಬಗೆಯ ಸಮಾಂಗತೆಗಳಿವೆ. ಅವುಗಳನ್ನು ಮುಂದಿನ 
ತರಗತಿಯಲ್ಲಿ ಅಭ್ಯಾಸ ಮಾಡುವಿರಿ. 


276 ರಸಾಯನ ಎಜ್ಞಾನ 


ಕಾರ್ಬನ್‌ ಸಂಯುಕ್ತಗಳ ನಾಮಕರಣ 

ಈ ಹಿಂದೆ ರಸಾಯನ ಶಾಸ್ತ್ರಜ್ಜರು ಸಾವಯವ (ಕಾರ್ಬನಿಕ) ಸಂಯುಕ್ತಗಳ 
ನಾಮಕರಣವನ್ನು ಆ ವಸ್ತುಗಳು ಹೊರಕುವ ನೈಸರ್ಗಿಕ ಮೂಲದ ಆಧಾರದ ಮೇಲೆ 
ಮಾಡುತ್ತಿದ್ದರು. ಅಸಿಟಿಕ್‌ 'ಅಮವು ವನೆಗರಿನಲ್ಲಿ ಅಂದರೆ ದ್ರಾಕ್ಷಾರಸ, ಸೇಬು, ಮದ್ಯ 
ಮೊದಲಾದವುಗಳಿಂದ ತೆಗೆದ ಹುಳಿ ನೀರಿನಲ್ಲಿ (22 a 
ನೀರು) ಮುಖ್ಯವಾಗಿ ಸಿಗುವುದರಿಂದ ಈ ಹೆಸರು ರೂಢಿಯಲ್ಲಿ ಬಂದಿದೆ. ಕೆಂಪು 
ಇರುವೆಗಳನ್ನು ಭಟ್ಟಿ ಇಳಿಸಿದಾಗ ಸಿಗುವ ದ್ರವಕ್ಕೆ ಫಾರ್ಮಿಕ್‌ ಆಮ್ಲ (formicus = ant 
= ಇರುವೆ) ಎಂದು ಕರೆಯುತ್ತಿದ್ದರು. ಹೀಗೆ ಅನೇಕ ಸಂಯುಕ್ತಗಳಿಗೆ ದಿನಬಳಕೆಯ 
ಹೆಸರುಗಳು ರೂಢಿಯಲ್ಲಿ ಬಂದವು. ಸಾವಯವ ಸಂಯುಕ್ತಗಳ ಸಂಖ್ಯೆ ಬೆಳೆದಂತೆ 
ಅವುಗಳಿಗೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಾಮಕರಣ ಮಾಡುವುದು 
ಅನಿವಾರ್ಯವಾಯಿತು. ಇಂದು ಶುದ್ಧ ಮತ್ತು ಅನ್ವಯಿಕ ರಸಾಯನಶಾಸ್ತ್ರದ 
ಅಂತಾರಾಷ್ಟ್ರೀಯ ಸಂಘವು ( 0 ಟಟ ಬಾ of Pure and Applied ಗ 
= TUPAC) ನಿರ್ಧರಿಸಿದ ನಿಯಮಗಳಂತೆ ಸಾವಯವ ರಸಾಯನ ಶಾಸ್ತ್ರದ ಸಂಯುಕ್ತಗಳಿಗೆ 
ನಾಮಕರಣ ಮಾಡಲಾಗುತ್ತಿದೆ. ಇದನ್ನು IUPAC ಪದ್ಧತಿಯ ನಾಮಕರಣವೆಂದು 
ಕರೆಯಲಾಗುತ್ತದೆ. 


IUPAC ಪದ್ಧತಿಯ ನಾಮಕರಣದ ನಿಯಮಗಳು 

ಆಲ್ಫೇನುಗಳ ಅನುರೂಪ ಶ್ರೇಣಿಯಲ್ಲಿ ಕಾರ್ಬನ್‌ ಪರಮಾಣುಗಳು ನೇರ ಸರಪಳಿಯಲ್ಲಿ 
ಸಾಲಾಗಿ ಜೋಡಣೆಯಾಗಿದ್ದರೆ ಅಂತಹ ಆಲ್ಮೇನುಗಳನ್ನು ಸಾಮಾನ್ಯ ಆಲ್ವೇನುಗಳಂದು 
ಕರೆಯುತ್ತಾರೆ. ಆಲ್ಮೇನುಗಳ ಅನುರೂಪ ಶ್ರೇಣಿಯಲ್ಲಿರುವ ಮೊದಲನೆಯ ನಾಲ್ಕು 
ಆಲ್ಕೇನುಗಳಾದ ಮೀಥೇನ್‌, ಈಥೇನ್‌, ಪ್ರೊಪೇನ್‌ ಮತ್ತು ಬ್ಯೂಟೇನ್‌ಗಳಿಗೆ ಅದೇ 
ಹೆಸರುಗಳನ್ನು 1094೮ ಪದ್ಧತಿಯಲ್ಲೂ ಉಳಿಸಿಕೊಳ್ಳಲಾಯಿತು. ಆದರೆ ಮುಂದಿನ 
ಆಲ್ಕೇನುಗಳಿಗೆ ಅವುಗಳಲ್ಲಿರುವ ಕಾರ್ಬನ್‌ ಪರಮಾಣುಗಳ ಸಂಖ್ಯೆಯ ಆಧಾರದ 
ಮೇಲೆ ನಾಮಕರಣ ಮಾಡಲಾಯಿತು. 


ಮೀಥೇನ್‌ CH, ಹೆಕ್ಷೇನ್‌ CH 4 
ಈಥೇನ್‌ ಗೆ "  ಹೆಪ್ಲೇನ್‌ CH; 
ಪೊಪೇನ್‌ CH; ಆಕ್ಟೇನ್‌ CgHg 
ಬ್ಯೂಟೇನ್‌ C,H ನಾನೇನ್‌ CH 
ಪೆಂಟೇನ್‌ CsH ಡೆಕೇನ್‌ (1112) 


ಆಲ್ಕೈಲ್‌ ರ್ಯಾಡಿಕಲ್‌ : ಆಲ್ಕೇನಿನಲ್ಲಿ ಒಂದು ಹೈಡ್ರೋಜನ್‌ ಕಡಿಮೆಯಾದರೆ, ಆಲ್ಕೈಲ್‌ 
ರ್ಯಾಡಿಕಲ್‌ ಉಂಟಾಗುತ್ತದೆ. ಆಲ್ಕೇನ್‌ ಹೆಸರುಗಳ "ಏನ್‌' ಪ್ರತ್ಯಯವನ್ನು “ಐಲ್‌'ನಿಂದ 
Ge ಪ ರ್ಯಾಡಿಕಲ್‌ಗಳಿಗೆ ನಾಮಕರಣ ಮಾಡಲಾಯಿತು. 

ಆಲ್ಕೆ ಲ್‌ ರ್ಯಾಡಿಕಲ್‌ಗಳಿಗೆ ಉದಾಹರಣೆಗಳು 


CH, ಕ ಮಿಥೈಲ್‌ 


ಕಾರ್ಬನಿಕ ಸಂಯುಕ್ತಗಳ ವರ್ಗೀಕರಣ ಮತ್ತು ನಾಮಕರಣ 277 


ಇತರ ಕವಲು ಸರಪಳಿಯ ಹೈಡ್ರೋಕಾರ್ಬನ್‌ ಮತ್ತು ಅವುಗಳ ಸ೦ಯುಕ್ತಗಳಿಗೆ 
IUPAC ಪದ್ಧತಿಯಲ್ಲಿ ಈ ಕೆಳಗಿನ ನಿಯಮದಂತೆ ನಾಮಕರಣ ಮಾಡಲಾಗಿದೆ. 
1, ಅತಿ ದೀರ್ಫವಾದ ಹಾಗೂ ನೇರವಾಗಿ ಜೋಡಣೆಯಾದ ಕಾರ್ಬನ್‌ ಸರಪಳಿಯನ್ನು 
ಮೂಲ ಸರಪಳಿಯೆಂದು ಪರಿಗಣಿಸಬೇಕು. ಅದರಲ್ಲಿರುವ ಕಾರ್ಬನ್‌ ಸಂಖ್ಯೆಗೆ 
ಅನುಗುಣವಾಗಿ ಅದನ್ನು ಹೆಸರಿಸಬೇಕು. 


CH, 


ಉದಾ: ೬ CH, — CH, 04-0೫ 
ಕಾರ್ಬನ್‌ ಮೂಲ ಸರಪಳಿಯಲ್ಲಿ ನಾಲ್ಕು ಕಾರ್ಬನ್‌ ಪರಮಾಣುಗಳು ಇರುವುದರಿಂದ 
ಮೂಲ ಸರಪಳಿಯನ್ನು ಬ್ಯೂಟೇನ್‌ ಎಂದು ಕರೆಯುತ್ತಾರೆ. 


CH) — CH CH ಜಾಯ 
ll. CH 
ಈ 
ಅತಿ ದೀರ್ಫವಾದ ಹಾಗೂ ನೇರವಾಗಿ ಜೋಡಣೆಯಾದ ಕಾರ್ಬನ್‌ ಸರಪಳಿಯಲ್ಲಿ 
ಐದು ಕಾರ್ಬನ್‌ ಪರಮಾಣುಗಳಿರುವುದರಿಂದ ಮೂಲ ಸರಪಳಿಯನ್ನು ಪೆಂಟೇನ್‌ 
. ಎಂದು ಕರೆಯುತ್ತಾರೆ. 

2. ಸಾವಯವ ಸಂಯುಕ್ತವು ಆಲ್ಕೈಲ್‌ ರಾಡಿಕಲ್‌ ಅಥವಾ ಗುಣಾತ್ಮಕ ಗುಂಪನ್ನು 
ಹೊಂದಿದ್ದರೆ (ದಿಬಂಧ, ತ್ರಿಬ೦ಧವನ್ನು ಸಹ ಗುಣಾತ್ಮಕ ಗುಂಪೆಂದು ಪರಿಗಣಿಸಬೇಕು) 
ಮೂಲ ಕಾರ್ಬನ್‌ ಸರಪಳಿಯಲ್ಲಿ ಅದನ್ನು ಹೊಂದಿದ ಕಾರ್ಬನ್‌ ಪರಮಾಣುವಿಗೆ 
ಕನಿಷ್ಠ ಅಂಕೆ ಬರುವಂತೆ ಕಾರ್ಬನ್‌ ಸರಪಳಿಗೆ ಸೂಕ್ತ ದಿಕ್ಕಿನಿಂದ ಅಂಕೆಗಳನ್ನು 
ಗೊತ್ತು ಮಾಡಬೇಕು. 


1 2 3 4 4 3 2 I 


CH, — CH —CH, — CH, CH, — CH —CH, — CH, 
Cl Cl 
pI ಕ್ಲೋರೋಬ್ಯೂಟೇನ್‌(ಸರಿ) 3 - ಕ್ಲೋರೋಬ್ಯೂಟೇನ್‌(ತಪ್ಪು) 
4 3 2 [ I 2 3 4 
CH, — CH, —CH — CH, CH, — CH, —CH — CH, 
CH” CH, 
2- ಮೀಥೈಲ್‌ ಬ್ಯೂಟೇನ್‌(ಸರಿ) ' 3 - ಮೀಥೈಲ್‌ ಬ್ಯೂಟೇನ್‌ (ತಪ್ಪು) 


278 ರಸಾಯನ ವಿಜ್ಞಾನ 


3. ಒಂದು ವೇಳೆ ಕಾರ್ಬನ್‌ ಸರಪಳಿಯಲ್ಲಿ ಒಂದಕ್ಕಿಂತ ಹೆಚ್ಚು ಪರಮಾಣುಗಳ 
ಹೈಡ್ರೋಜನ್‌ಗಳು ಆದೇಶಿತವಾದರೆ [ಆಲ್ಕೈಲ್‌ ರ್ಯಾಡಿಕಲ್‌ ಅಥವಾ ಯಾವುದೇ 
ಗುಣಾತ್ಮಕ ಗುಂಪಿನಿಂದ], ಹಾಗೆ ಆದೇಶಿತವಾದ ಎಲ್ಲಾ ಕಾರ್ಬನ್‌ ಪರಮಾಣುಗಳ 
ಅಂಕೆಗಳ ಮೊತ್ತ ಕನಿಷ್ಠವಾಗಿರುವಂತೆ ಕಾರ್ಬನ್‌ ಸರಪಳಿಗೆ ಸೂಕ್ತ ದಿಕ್ಕಿನಿಂದ 
ಅಂಕೆಗಳನ್ನು ಗೊತ್ತು ಮಾಡಬೇಕು. 


CH, CH, 


CH, — CH —CH —CH, CH,— CH —CH —CH, 
4 3 2 ek I 2 3 4 
2-ಮೀಥೈಲ್‌ -3- ಬ್ಯೂಟೀನ್‌ 


3-ಮೀಥೈಲ್‌ -1-ಬ್ಯೂಟೀನ್‌ 
(ತಪ್ಪು 


(ಸರಿ) 
5 4 3 2 [ | 2 3 4 5 


CH, — CH,—CH ಜ್‌ ಭಟ CH, — CH, —CH CCH, 


OH CH, ‘OH CH, 


2-ಮೀಥೈಲ್‌ -3-ಪೆಂಟೆನೋಲ್‌ 5-ಮೀಥೈಲ್‌ -3-ಪೆಂಟೆನೋಲ್‌ 
(ತಪು 


(ಸರಿ) ್ರ 

4. ಒಂದೇ ಗುಣಾತ್ಮಕ ಗುಂಪು, ಸರಪಳಿಯಲ್ಲಿ ಒಂದಕ್ಕಿಂತ ಹೆಚ್ಚು ಸಲ 

ಪುನರಾವರ್ತನೆಯಾದರೆ, ಅವುಗಳನ್ನು ಡೈ (ಎರಡು), ಟ್ರೈ (ಮೂರು) - 
ಇತ್ಯಾದಿಗಳಿಂದ ಪುನರಾವರ್ತನೆಯ ಸಂಖ್ಯೆಗನುಗುಣವಾಗಿ ಸೂಚಿಸಬೇಕು. 


CH, 
CH—C me CH,CH, 
ಉದಾ : 1. (11, 


2, 2- ಮೀಥೈಲ್‌ ಬ್ಯೂಟೇನ್‌ 


[ 
CH, ನ CHBr, 


ಹ 1-ಡೈಬ್ರೋಮೋಈಥೇನ್‌ 


5. ಒಂದಕ್ಕಿಂತ ಹೆಚ್ಚು ಆಲ್ಕೈಲ್‌ ರ್ಯಾಡಿಕಲ್‌ ಅಥವಾ ಗುಣಾತ್ಮಕ ಗು೦ಪುಗಳಿದ್ದಾಗ, 
ಅವುಗಳನ್ನು ಇಂಗ್ಲೀಷ್‌ ವರ್ಣಮಾಲೆಯ ಅನುಕ್ರಮದಲ್ಲಿ ಹೆಸರಿಸಬೇಕು. 


ಕಾರ್ಬನಿಕ ಸಂಯುಕ್ತಗಳ ವರ್ಗೀಕರಣ ಮತ್ತು ನಾಮಕರಣ 279 


3 2 
ಉರ : i. CH, —— CH per: 


Cl 
]-ಬ್ರೋಮೋ-2-ಕ್ಷೋರೋ 
ಪ್ರೊಪೇನ್‌ 
5 4 3 2 I 


i CH CH —CHU=CH CH 


CH, CH, 
CH, 
3-ಈಥೈಲ್‌-2-ಮೀಥೈಲ್‌ ಪೆಂಟೇನ್‌ 


ಅಪರ್ಯಾಪ್ತ ಹೈಡ್ರೋಕಾರ್ಬನ್‌ಗಳ ನಾಮಕರಣ 
1. ಆಲ್ವೀನುಗಳು : ಈ ಸ೦ಯುಕ್ತದಲ್ಲಿರುವ ಕಾರ್ಬನ್‌ ಪರಮಾಣುಗಳ ಸಂಖ್ಯೆಗೆ 


ಅನುಗುಣವಾಗಿ ಪಡೆದ ಆಲ್ಕೇನ್‌ ಹೆಸರುಗಳು "ಈನ್‌' ಎಂಬ ಪ್ರತ್ಯಯದಿಂದ 
ಕೊನೆಗೊಳ್ಳುವಂತೆ ಪರಿವರ್ತಿಸಬೇಕು. 


ಉದಾ: 

ಅಣುಸೂತ್ರ ಸಾಮಾನ್ಯ ಹೆಸರು IUPAC ಹೆಸರು 
CH, = CH, ಇಥಿಲೀನ್‌ ಈಥೀನ್‌ 

CH; - CH=CH, ಪ್ರೊಪಿಲೀನ್‌ ಪ್ರೊಪೀನ್‌ 
CH; -CH,CH = CH, ಆ ಬ್ಯೂಟಿಲೀನ್‌ 1-ಬ್ಯೂಟೀನ್‌ 
CH; -CH =CH-CH, ಗ ಬ್ಯೂಟಿಲೀನ್‌ 2-ಬ್ಯೂಟೀನ್‌ 


2. ಆಲ್ಕೈನುಗಳು : ಈ ಅನುರೂಪ ಶ್ರೇಣಿಯ ಸಂಯುಕ್ತಗಳನ್ನು ಅಣುವಿನಲ್ಲಿರುವ 
ಕಾರ್ಬನ್‌ ಪರಮಾಣುಗಳ ಸಂಖ್ಯೆಗೆ ಅನುಗುಣವಾಗಿ ಪಡೆದ ಆಲ್ಕೇನ್‌ ಹೆಸರನ್ನು 
'ಐನ್‌' ಎಂಬ ಪ್ರತ್ಯಯದಿಂದ ಕೊನೆಗೊಳ್ಳುವಂತೆ ಪರಿವರ್ತಿಸಬೇಕು 


ಅಣುಸೂತ್ರ ಸಾಮಾನ್ಯ ಹೆಸರು IUPAC ಹೆಸರು 
i CH= CH ಅಸಿಟಲೀನ್‌ ಈಥೈನ್‌ 
ii CH,;C = CH ಮೀಥೈಲ್‌ ಅಸಿಟಲೀನ್‌ ಪ್ರೊಪೈನ್‌ 


ಸಾವಯವ ಸಂಯುಕ್ತಗಳಲ್ಲಿ ಗುಣಾತ್ಮಕ ಗುಂಪುಗಳು 
ಸೇರಿದ್ದರೆ ಅವುಗಳನ್ನು ಹೆಸರಿಸುವ ವಿಧಾನ 

ಹೈಡ್ರೋಕಾರ್ಬನ್‌ಗಳ ಒಂದು ಅಥವಾ ಹೆಚ್ಚಿನ ಹೈಡ್ರೋಜನ್‌ ಪರಮಾಣುಗಳು 
—OH, —NH,, —CHO, —CO, —-COOH, -೫ (X = ಯಾವುದಾದರೂ ಒಂದು 
ಹ್ಯಾಲೋಜನ್‌) ಇತ್ಯಾದಿ ಗುಂಪುಗಳಿಂದ ಆದೇಶಿತವಾದರೆ ಬೇರೆ ಬೇರೆ ಆರ್ಗ್ಯಾನಿಕ್‌ 


280 ರಸಾಯನ ವಿಜ್ಞಾನ 


ಸಂಯುಕ್ತಗಳು ಉಂಟಾಗುತ್ತವೆ. ಈ ಗುಂಪುಗಳನ್ನು ಗುಣಾತ್ಮಕ ಗುಂಪುಗಳೆಂದು 
ಕರೆಯುತ್ತಾರೆ. ಆರ್ಗ್ಯಾನಿಕ್‌ ಸಂಯುಕ್ತಗಳನ್ನು, ಅವುಗಳು ಹೊಂದಿದ ನಿರ್ದಿಷ್ಟ ಗುಣಾತ್ಮಕ 
ಗುಂಪುಗಳ ಆಧಾರದ ಮೇಲೆ ಹಲವಾರು ವರ್ಗಗಳಾಗಿ ಎಂಗಡಿಸಿದ್ದಾರೆ. ಇಂತಹ 
ಆರ್ಗ್ಯಾನಿಕ್‌ ಸ೦ಯುಕ್ತಗಳಿಗೆ ಈ ಕೆಳಗಿನ ನಿಯಮದಂತೆ ನಾಮಕರಣ ಮಾಡಲಾಗುವುದು. 
1. ಆಲ್ಕೈಲ್‌ ಹ್ಯಾಲೈಡ್‌ಗಳು: ಇವುಗಳು ಏಕ ಹ್ಯಾಲೋಜನ್‌ ಆಲ್ವೇನುಗಳು. 


ಉದಾ 

ಅಣುಸೂತ್ರ ಸಾಮಾನ್ಯ ಹೆಸರು IUPAC ಹೆಸರು 

L CH3-Cl ಮೀಥೈಲ್‌ ಕ್ಲೋರೈಡ್‌ ಕ್ಲೋರೋಮೀಥೇನ್‌ 

I.’ CH3-CH2- Br ಈಥೈಲ್‌ ಬ್ರೋಮೈಡ್‌ ಬ್ರೋಮೋಈಥೇನ್‌ 

il. CH3-CH2-CH2-1 ನಾರ್ಮಲ್‌ ಪ್ರೊಪೈಲ್‌ ಅಯೋಡೈಡ್‌ 1-ಅಯೊಡೋ ಪ್ರೊಪೇನ್‌ 
1೪. CH3-ICH -CH3 ಐಸೊಪ್ರೊಪೈಲ್‌ ಅಯೊಡೈಡ್‌ 2-ಅಯೊಡೋ' ಪ್ರೊಪೇನ್‌ 


2. ಆಲ್ಕೋಹಾಲ್‌ಗಳು : ಹೈಡ್ರಾಕ್ಸಿಲ್‌ (-೦ಗ॥) ರ್ಯಾಡಿಕಲ್‌ಗಳನ್ನೊಳಗೊಂಡ 
ಆಲಿಫ್ಯಾಟಿಕ್‌ ಸಾವಯವ ಸಂಯುಕ್ತಗಳಿಗೆ ಆಲ್ಕೋಹಾಲ್‌ (೩10801) ಎಂದು 
ಕರೆಯುತ್ತಾರೆ. ಈ ಶ್ರೇಣಿಯ ಹೆಸರುಗಳು "ಓಲ್‌' (01 ಎಂಬುದರಿಂದ ಕೊನೆಗೊಳ್ಳುತ್ತದೆ. 

ಉದಾ: 


ಅಣುಸೂತ್ರ ಸಾಮಾನ್ಯ ಹೆಸರು IUPAC ಹೆಸರು 

೮1,೦೧ ಮೀಥೈಲ್‌ ಆಲ್ಕೋಹಾಲ್‌ ಮೆಥೆನೋಲ್‌ 

ii CH,-CH,OH ಈಥೈಲ್‌ ಆಲ್ಕೋಹಾಲ್‌ ಇಥೆನೋಲ್‌ 
CH, -CH-CH, 


iii. 3 . ಐಸೋಪ್ರೊಪೈಲ್‌ ಆಲ್ಕೋಹಾಲ್‌ 2-ಪ್ರೊಪೆನೋಲ್‌ 
3 ಆಲ್ದೀಹೈಡ್‌ಗಳು : (-€ಗ0) ಗುಣಾತ್ಮಕ ಗುಂಪನ್ನು ಹೊಂದಿರುವ 
ಸಂಯುಕ್ತಗಳಿಗೆ ಆಲ್ದೀಹೈಡ್‌ಗಳು ಎಂದು ಕರೆಯುತ್ತಾರೆ. ಈ ಶ್ರೇಣಿಯ ಸಂಯುಕ್ತಗಳ 


ಹೆಸರುಗಳು “ಆಲ್‌' (೩) ಎಂಬುದರಿಂದ ಕೊನೆಗೊಳ್ಳುತ್ತದೆ. 


ಉದಾ: 
ಅಣುಸೂತ್ರ ಸಾಮಾನ್ಯ ಹೆಸರು IUPAC ಹೆಸರು 
i HCHO ಫಾರ್ಮಾಲ್ಡಿಹೈಡ್‌ ಮೆಥನಾಲ್‌ 
ii ೮1,೮11೦ ಅಸಿಟಾಲ್ಲಿಹೈಡ್‌ ಇಥೆನಾಲ್‌ 
iii CH, -CH,CHO ಪ್ರೊಪೆನಾಲ್ಡಿಹೈಡ್‌ ಪೊಪೆನಾಲ್‌ 


4. ಕೀಟೋನುಗಳು : -C೦- ಗುಣಾತ್ಮಕ ಗುಂಪನ್ನು ಹೊಂದಿರುವ ಸಂಯುಕ್ತಗಳನ್ನು 
ಕೀಟೋನುಗಳು ಎಂದು ಕರೆಯುತ್ತಾರೆ. ಈ ಶ್ರೇಣಿಯ ಸಂಯುಕ್ತಗಳ ಹೆಸರುಗಳು, 
ಮೂಲ ಹೈಡ್ರೋಕಾರ್ಬನ್‌ ಹೆಸರಿನಿಂದ ಆರಂಭಗೊಂಡು "ನೋನ್‌' ಎನ್ನುವ 
ಪ್ರತ್ಯಯದಿಂದ ಕೊನೆಗೊಳ್ಳುತ್ತದೆ. 


ಕಾರ್ಬನಿಕ ಸಂಯುಕ್ತಗಳ ವರ್ಗೀಕರಣ ಮತ್ತು ನಾಮಕರಣ 281 


ಉದಾ: 
ಅಣುಸೂತ್ರ ಸಾಮಾನ್ಯ ಹೆಸರು IUPAC ಹೆಸರು 
i CH,-CO-CH, ಅಸಿಟೋನ್‌ ಪ್ರೊಪೆನೋನ್‌ 
ii CH3-CO-CH) -CH3 ಈಥೈಲ್‌ ಮೀಥೈಲ್‌ ಕೀಟೋನ್‌ ಬ್ಯೂಟೆನೋನ್‌ -2 


5. ಕಾರ್ಬಾಕ್ಟಿಲಿಕ್‌ ಆಮ್ಲಗಳು : ಆರ್ಗ್ಯಾನಿಕ್‌ ಸಂಯುಕ್ತಗಳಲ್ಲಿ ಕಾರ್ಬಾಕ್ಷಿಲ್‌ 
(-೮೦೦೫) ಎಂಬ ಗುಣಾತ್ಮಕ ಗುಂಪು ಇದ್ದರೆ, ಅವುಗಳನ್ನು ಕಾರ್ಬಾಕ್ಷಿಲಿಕ್‌ ಆಮ್ಲವೆಂದು 
ಕರೆಯುತ್ತಾರೆ. ಈ ಶ್ರೇಣಿಯ ಸಂಯುಕ್ತಗಳ ಹೆಸರುಗಳು ಮೂಲ ಹೈಡ್ರೋಕಾರ್ಬನ್‌ 
ಹೆಸರಿನಿಂದ ಆರಂಭಗೊಂಡು "ಒಯಿಕ್‌ (010) ಆಮ್ಲ' ಎನ್ನುವ ಪ್ರತ್ಯಯದಿಂದ 


ಕೊನೆಗೊಳ್ಳುತ್ತದೆ. 
ಉದಾ: 
ಅಣುಸೂತ್ರ ಸಾಮಾನ್ಯ ಹೆಸರು 10೫% ಹೆಸರು 
i HCOOH ಫಾರ್ಮಿಕ್‌ ಆಮ್ಲ  ಮೆಥನೋಯಿಕ್‌ ಆಮ್ಲ 
ii CH,COOH ಅಸಿಟಿಕ್‌ ಆಮ್ಲ ಇಥೆನೋಯಿಕ್‌ ಆಮ್ಲ 


ii CH, -CH, -CH, -COOH ಬ್ಯೂಟರಿಕ್‌ ಆಮ್ಲ ಬ್ಯೂಟನೋಯಿಕ್‌ ಆಮ್ಲ 


6. ಅಮೈನುಗಳು : -ಔ, ಗುಣಾತ್ಮಕ ಗುಂಪನ್ನು ಹೊಂದಿರುವ ಆರ್ಗ್ಯಾನಿಕ್‌ 
ಸಂಯುಕ್ತಗಳನ್ನು ಅಮೈನುಗಳೆಂದು ಕರೆಯುತ್ತಾರೆ. ಇವುಗಳನ್ನು ಹೆಸರಿಸುವಾಗ ಅಮೈನೋ 
ಭಾಗವನ್ನು ಹೈಡ್ರೋಕಾರ್ಬನ್‌ ಹೆಸರಿನ ಪೂರ್ವದಲ್ಲಿ ಸೇರಿಸಬೇಕು. 

ಉದಾ: 


ಅಣುಸೂತ್ರ ಸಾಮಾನ್ಯ ಹೆಸರು IUPAC ಹೆಸರು 

i CH,NH, ಮೀಥೈಲ್‌ ಅಮೈನ್‌ ಅಮೈನೊ ಮೀಥೇನ್‌ 

ii CH, -CH,NH, ಈಥೈಲ್‌ ಅಮೈನ್‌ ಅಮೈನೊ ಈಥೇನ್‌ 
ಪ್ರಶ್ನೆಗಳು 


1. ಒಂದು ಅಂಕದ ಪ್ರಶ್ನೆಗಳು 
1. ಆಲಿಫ್ಯಾಟಿಕ್‌ ಸಂಯುಕ್ತಗಳೆಂದರೇನು? 
2. ಇವುಗಳಲ್ಲಿ ಒ೦ದೇ ಅನುರೂಪ ಶ್ರೇಣಿಗೆ ಸಂಬಂಧಿಸಿದ ಹೈಡ್ರೋಕಾರ್ಬನ್‌ಗಳು 
ಯಾವುವು? ಛ್ವಿಟ್ನ, C,H, ಲಗ, CH; 
3. CH,—CH—CH—CH, 
OH CH, ಇದರ 1್ಭpACc ಹೆಸರೇನು? 


1. 2-ಮೀಥೈಲ್‌, 1-ಪ್ರೋಪನೋಲ್‌ ಇದರ ರಚನಾ ಸೂತ್ರ ಬರೆಯಿರಿ? 


282 ರಸಾಯನ ಎಜ್ಞಾನ 


| 


ಇವುಗಳಿಗೆ TUPAC ಹೆಸರನ್ನು ಬರೆಯಿರಿ. 

(1) ಅಸಿಟಿಲೀನ್‌ (2) ಅಸಿಟಿಕ್‌ ಆಮ್ಲ 

ಎರಡು ಕಾರ್ಬನ್‌ ಪರಮಾಣುಗಳಿರುವ ಆಲ್ಮೀನ್‌ ವರ್ಗದ ಹೈಡ್ರೋಕಾರ್ಬನ್‌ 
ಅಣುಸೂತ್ರ ಬರೆಯಿರಿ. 

ಅನುರೂಪ ಶ್ರೇಣಿಯಲ್ಲಿ ಒಂದು ಸಂಯುಕ್ತಕ್ಕೂ ಅದರ ಮುಂದಿನ ಸಂಯುಕ್ತಕ್ಕೂ 
ಇರುವ ಅಣುಸೂತ್ರದ ಸಾಮಾನ್ಯ ವ್ಯತ್ಯಾಸವೇನು? 

ಕಳಗಿನಮುಗಳಲ್ಲಿ ಗುಂಪಿಗೆ ಸೇರದ ಸ೦ಂಂರುಿಕ್ಕ ೦೫ಾಮದಂ? 
CH, CH, CH, ಗಣ್ಯ 

4-ಕ್ಲೋರೋ-2-ಪೆಂಟೀನ್‌ ಸಂಯುಕ್ತದ ರಚನಾ ಸೂತ್ರವನ್ನು ಬರೆಯಿರಿ. 


10. ಸಮಾಂಗತೆ ಎಂದರೇನು? 


11. ಎರಡು ಅಂಕದ ಪ್ರಶ್ನೆಗಳು 


]. 
ತೆ 


ಅನುರೂಪ ಶ್ರೇಣಿಗಳೆಂದರೇನು? 

ಸಮಾಂಗಿಗಳೆಂದರೇನು? ಅವುಗಳನ್ನು ಎಷ್ಟು ವರ್ಗಗಳಾಗಿ ವಿಂಗಡಿಸಬಹುದು? 
ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆ ಕೊಡಿ. 

ಸ್ಥಾನಿಕ ಸಮಾಂಗತೆ ಎಂದರೇನು? ಉದಾಹರಣೆ ಕೊಡಿ. 

ಕ್ರಿಯಾ ಗುಂಪುಗಳ ಸಮಾಂಗತೆ ಎಂದರೇನು? ಉದಾಹರಣೆ ಕೊಡಿ. 
ಆಲಿಫ್ಯಾಟಿಕ್‌ ಮತ್ತು ಆರೋಮ್ಯಾಟಿಕ್‌ ಹೈಡ್ರೋಕಾರ್ಬನ್‌ಗಳೆಂದರೇನು? 
ಉದಾಹರಣೆಗಳೊಂದಿಗೆ ವಿವರಿಸಿ. 


111. ನಾಲ್ಕು ಅಂಕದ ಪ್ರಶ್ನೆಗಳು 


]. 
4 


ಆರ್ಗ್ಯಾನಿಕ್‌ ಸಂಯುಕ್ತಗಳ ವರ್ಗೀಕರಣವನ್ನು ವಿವರಿಸಿ. 
ಸಮಾಂಗಿಗಳ ವರ್ಗೀಕರಣವನ್ನು ಉದಾಹರಣೆಗಳೊಂದಿಗೆ ವಿವರಿಸಿ. 


12 


ಕಾರ್ಬನಿಕ ಸಂಯುಕ್ತಗಳ ವರ್ಗೀಕರಣ ಮತ್ತು ನಾಮಕರಣ 283 


ಅಧ್ಯಾಯ - 16 


ಹೃಡ್ರೋಕಾರ್ಬನ್‌ಗಳು 


ಹೈಡ್ರೋಜನ್‌ ಮತ್ತು ಕಾರ್ಬನ್‌ ಪರಮಾಣುಗಳಿ೦ದ ರಚಿತವಾದ ಸ೦ಯುಕ್ತಗಳನ್ನು 
ಹೈಡ್ರೋಕಾರ್ಬನ್‌ಗಳೆಂದು ಕರೆಯುತ್ತಾರೆ. ರಚನೆಯ ಆಧಾರದ ಮೇಲೆ ಹೈಡ್ರೋಕಾರ್ಬನ್‌ 
ಗಳನ್ನು ಮೂರು ವರ್ಗಗಳಾಗಿ ವಿಂಗಡಿಸಿದ್ದಾರೆ. 

|. ಆಲಿಫ್ಯಾಟಿಕ್‌ ಹೈಡ್ರೋಕಾರ್ಬನ್‌ಗಳು 

2. ಆಲಿ ಚಕ್ರೀಯ ಹೈಡ್ರೋಕಾರ್ಬನ್‌ಗಳು 

3. ಆರೋಮ್ಯಾಟಿಕ್‌ ಹೈಡ್ರೋಕಾರ್ಬನ್‌ಗಳು 


ಆಲಿಫ್ಯಾ ಟಿಕ್‌ ಹೈಡ್ರೋಕಾಬ್ಲಣ್ವನ ಗು 

ಇವು ತೆರೆದ ಸಾತಕ ಪಳಿಯನ್ನು ಹೊಂದಿರುವ ಹೈಡ್ರೋಕಾರ್ಬನ್‌ಗಳು. 
ಈ ವರ್ಗದ ಹಲವಾರು ಸ ಪ್ರಾಣಿಜನ್ಯ ಕೊಬ್ಬಿನಲ್ಲಿರುವುದರಿಂದ 
ಇವುಗಳಿಗೆ ಆಲಿಫ್ಯಾ ಟಿಕ್‌ Cin ಜ್‌ ಕೊಬ್ಬು) ಹೈಡ್ರೋಕಾರ್ಬನ್‌ಗಳೆನ್ನು ವರು. 

ನವ ಟಿಕ್‌ ಪ ಡ್ರೋಕಾರ್ಬನ್‌ಗಳನ್ನು ಮತ್ತೆ ಹಚ ವರ್ಗಗಳಾಗಿ ವಿಂಗಡಿಸಿದ್ದಾರೆ. 

ಪರ್ಯಾಪ್ತ ಹೈಡ್ರೋಕಾರ್ಬನ್‌ಗಳು: ಸರಪಳಿಯಲ್ಲಿ ಕಾರ್ಬನ್‌ಗಳ ಮಧ್ಯೆ 

ಕ್ಕಿ ಹೊಂದರುವ ಹೈಡ್ರೋಕಾರ್ಬನ್‌ಗಳನ್ನು ಪರ್ಯಾಪ್ತ ಹೈಡ್ರೋ 
ಕಾರ್ಬನ್‌ಗಳನ್ನುವರು. ಇವುಗಳನ್ನು ಆಲ್ಮೇನುಗಳೆಂದೂ ಕರೆಯುತ್ತಾರೆ. 

ಇವುಗಳ ಸಾಮಾನ್ಯ ಸೂತ್ರ C2, 2 


ಉದಾ: 
ಮೀಥೇನ್‌ ಹ ಸ 
H H 
aL - re ee Ll 
4 ಬೂ 


ಅಪರ್ಯಾಪ್ತ ಜಾ ಸರಪಳಿಯಲ್ಲಿ ಕಾರ್ಬನ್‌ ಪರಮಾಣುಗಳ 
ಮಧ್ಯೆ ಒಂದು ದ್ವಿಬಂಧವನ್ನಾಗಲೀ ಒಂದು ತ್ರಿಬಂಧವನ್ನಾಗಲೀ ಹೊಂದಿರುವ 
ಹೈಡ್ರೋಕಾರ್ಬನ್‌ಗಳನ್ನು ಅಪರ್ಯಾಪ್ತ ಹೈಡ್ರೋಕಾರ್ಬನ್‌ಗಳನ್ನುವರು. ದ್ವಿಬಂಧವಿದ್ದರೆ 
ಅವುಗಳನ್ನು ಆಲ್ವೀನುಗಳನ್ನುವರು. 


284 ರಸಾಯನ ವಿಜ್ಞಾನ 


ತ 
ಉದಾ: ಈಧಥೀನ್‌ (C8) ೫ ತ್ತ 
H H H 
iL 


ಇವುಗಳ ಸಾಮಾನ್ಯ ಸೂತ್ರ ಲೈ ಗ 
ಉದಾ: ಈಥೈನ್‌ (C1) H-C=C-H 


H 


pie C—H 
ಪ್ರೋಪೈನ್‌ (C;॥,) | 
H 


ಸಾಮಾನ್ಯ ಸೂತ್ರ - €,ಗ॥2-2 


ಆಲ್ಮೇನುಗಳು 


ತಯಾರಿಕೆಯ ಸಾಮಾನ್ಯ ವಿಧಾನ 
ಕೋಬೆಯ ವಿದ್ಯುತ್‌ ವಿಧಾನ 
ಸೂಕ್ತ ಕಾರ್ಬಾಕ್ಸಿಲ್‌ ಆಮ್ಲದ ಸೋಡಿಯಮ್‌ ಅಥವಾ ಪೊಟ್ಯಾಸಿಯಮ್‌ ಲವಣದ 
ದ್ರಾವಣವನ್ನು ಎದ್ಯುತ್‌ ವಿಭಜನೆಗೆ ಗುರಿಪಡಿಸಿ ಆಲ್ಮೇನನ್ನು ತಯಾರಿಸಬಹುದು. 
2RCOONa + 2H)0 ---೨೩-೫ - 20೦, 1? + 2Na0H + HT 
ಉದಾ: 
2CH;COONa + 21,೦0೦ — CH, -CH; * 20೦, 1? +2Na0H +H, T 
ಸೋಡಿಯಮ್‌ ಈಥೇನ್‌ 
ಎಥನೋಯೇಟ್‌ 


ಮೀಥೇನಿನ ಉಪಯೋಗಗಳು 
1. ನೈಸರ್ಗಿಕ ಅನಿಲದ ರೂಪದಲ್ಲಿ ಅನಿಲರೂಪೀ ಇಂಧನವಾಗಿ 


2. ಮೆಥನೋಲ್‌, ಫಾರ್ಮಾಲ್ಡಿಹೈಡ್‌, ಕ್ಷೋರೋಫಾರ್ಮ್‌, ತಯಾರಿಕೆಯಲ್ಲಿ 
3. ಕಾರ್ಬನ್‌ ಕಪ್ಪು ತಯಾರಿಕೆಯಲ್ಲಿ ಮೀಥೇನನ್ನು ಉಪಯೋಗಿಸುವರು. 


ಹೈಡ್ರೋಕಾರ್ಬನ್‌ಗಳು 285 


ಆಲ್ಕೀನುಗಳು 


ತಯಾರಿಕೆಯ ಸಾಮಾನ್ಯ ವಿಧಾನ 
1. ಹ್ಯಾಲೋ ಆಲ್ಕೇನು (ಆಲ್ಫೈಲ್‌ ಹ್ಯಾಲೈಡು)ಗಳಿಂದ- 

ತನೊ ಹ್ಯಾಲೋ ಅಲ್ಕೇನನ್ನು ಆಲ್ಕೋಹಾಲೀಯ ಪೊಟ್ಯಾಷ್‌ (ಜKOಗ)ನೊಂದಿಗೆ 
ಕಾಯಿಸಿ ಆಲ್ಮೀನನ್ನು ತಯಾರಿಸಬಹುದು; 


ಮ ಪಚ CH=CH, + KX +H,0 


H x (ಆಲ್ಕೊ ಆಲ್ಮೀನು 
ಈ ಕ್ರಿಯೆಯಲ್ಲಿ ಹ್ಯಾಲೋಆಲ್ಕೇನು ಒಂದು ಹೈಡ್ರೋಜನ್‌ ಪರಮಾಣುವನ್ನು ಮತ್ತು 
ಒಂದು ಹ್ಯಾಲೋಜನ್‌ ಪರಮಾಣುವನ್ನು ಕಳೆದುಕೊಳ್ಳುವುದರಿಂದ ಈ ಕ್ರಿಯೆಗೆ 
ನಿರ್‌ ಹೈಡ್ರೋಹ್ಯಾಲೋಜನೀಕರಣ ಎನ್ನುವರು (dhydrohalohenation). 
ಉದ: 


CH— CH, + KOH A cu=ch, + KBr+H,0 
(ಅಕ್ಳೂ ಈಥೀನ್‌ 
ಮಾನೋಬ್ರೋಮೋ ಈಥೇನ್‌ 
CH— CH—CH, + KOH —A cH cH=cH, + KI+H,0 
ಶಿ (ಆಲು ಪ್ರೊಪೀನ್‌ 


]-ಅಯೋಡೋ ಪ್ರೋಪೇನ್‌ 


ಈಥೀನಿನ ಉಪಯೋಗಗಳು 

1. ಪಾಲಿಥೀನ್‌ ಮತ್ತು ಪಿ.ವಿ.ಸಿ. ಪ್ಲಾಸ್ಟಿಕ್‌ಗಳನ್ನು ತಯಾರಿಸಲು 

2. ಹಣ್ಣುಗಳನ್ನು ಕೃತಕ ರೀತಿಯಲ್ಲಿ ಮಾಗಿಸಲು 

3: ಎಧಿಲೀನ್‌ ಇ ಸ್ಪೈಕಾಲ್‌, ಡೈ ಈಥೈಲ್‌ ಈಥರ್‌ಗಳನ್ನು ತಯಾರಿಸಲು 

4. ಸಾವನಾನ್ಯ ಅರಿವ ಛ್‌ (general ಜಂಟ 0ಂರಾಗಿ ಈಥೀನನ್ನು 
ಉಪಯೋಗಿಸುವರು. 


ಆಲ್ಕೈನುಗಳು 


ಸಾಮಾನ್ಯ ತಯಾರಿಕಾ ವಿಧಾನ 
ಡೈಹ್ಯಾಲೋ ಆಲ್ಮೇನುಗಳಿಂದ- 


ಡೈಹ್ಯಾಲೋ ಆಲ್ಕೇನುಗಳನ್ನು ಆಲ್ಕೋಹಾಲೀಯ ಪೊಟ್ಯಾಷ್‌ ಮತ್ತು 
ಸೋಡಾಮೈಡ್‌ನೊಂದಿಗೆ ಕಾಯಿಸಿ ಎ ಕೈನುಗಳನ್ನು ತಯಾರಿಸಬಹುದು. 


286 ರಸಾಯನ ವಿಜ್ಞಾನ 


*ಆಲ್ಕೊ KOH NaNH, 


RY CH ಬಾಧಎಧ ನಡು R—CH—CHBr ——™R—C=CH 
| | ಕ N ಗಿ 
ಇತ್ತು ತ ತ್ಕ ದ | -NaBr ಲೈನು 
- NH, 
ಉದಾ: 
ಅಲ್ಕೊ KOH NaNH, 
vip » ny =(CH Wu cs = CH 
B A ಕ ಈಥ್ಸೆನ್‌ 
| - HBr r - NaBr 5) 
- NH (ಅಸಿಟಿಲೀನ್‌) 
1, 2 - ಡೈಬ್ರೋಮೋ ್ಗ 
ಈಥೇನ್‌ 


ಅಸಿಟಲೀನಿನ ಉಪಯೋಗಗಳು 

1. ಅಸಿಟಲೀನನ್ನು ಎಥನಾಲ್‌ ಮತ್ತು ಎಥನೋಯಿಕ್‌ ಆಮ್ಲಗಳನ್ನು ತಯಾರಿಸಲು 

2. ಬೆಸೆಯಲು ಹಾಗೂ ಕತ್ತರಿಸಲು ಬೇಕಾಗುವ ಆಕ್ಸಿ-ಅಸಿಟಲೀನ್‌ ಜ್ವಾಲೆ 
ಉಂಟುಮಾಡಲು ಉಪಯೋಗಿಸುವರು. 


ಸಮಭಛೇದ (Homolysis) 

ಸಹವೇಲೆನ್ಸಿಯ ಬಂಧ ಒಡೆಯುವಾಗ ಪ್ರತಿ ಪರಮಾಣುವೂ ತನ್ನ ಇಲೆಕ್ಟ್ರಾನನ್ನು 
ಉಳಿಸಿಕೊಂಡರೆ ಅಂತಹ ಬಂಧಛೇಧಕ್ಕೆ ಸಮಛೇದ ಎನ್ನುವರು. ಪ್ರತಿ ಜ.೫2. 
. ಮೇಲೆ ಒಂದು ಒಂಟಿ ಎಲೆಕ್ಟ್ರಾನ್‌ ಉಳಿದುಕೊಳ್ಳುವುದರಿಂದ. ಅದನ್ನು ಮುಕ್ತ ರ್ಯಾಡಿಕಲ್‌ 
ಎನ್ನುವರು. | 

ಜಗ SR 
ಕ್ಷೋರಿನ್‌ ಮುಕ್ತ 
 ರ್ಯಾಡಿಕಲ್‌ 

ಅಸಮಛೇದ (trolysis) 

ಸಹವೇಲೆನಿಯ ಬಂಧ ಒಡೆಯುವಾಗ ಎರಡೂ ಇಲೆಕ್ಟ್ರಾನ್‌ಗಳನ್ನು ಒಂದೇ 
ಪರಮಾಣುವು ತೆಗೆದುಕೊಂಡರೆ ಅಂತಹ ಬಂಧ ಛೇದಕ್ಕೆ ಅಸದುಛೇದ ಎನ್ನು ವರು. 
ಇಲೆಕ್ಟ್ರಾನ್‌ ಜೋಡಿಯನ್ನು ತೆಗೆದುಕೊಂಡ ಪರಮಾಣುವು ಯಣ ವಿದು ದಾವೇಶವನ್ನು 
ಪಡೆಯೆವುದು. ಮತ್ತೊಂದು ಪರಮಾಣುವು ಧನವಿದ್ಯುದಾವೇಶವನ್ನು ಪಡೆಯುವುದು. 


HSN H” pS Br 
ಕೇಟಯಾನ್‌ ಆನಯಾನ್‌ 
(ಬ್ರೋಮೋನಿಯಮ್‌ (ಬ್ರೋಮೈಡ್‌ 
ಅಯಾನು) ಅಯಾನು) 


ಆಲ್ಕೇನುಗಳ ಆದೇಶ ಕ್ರಿಯೆಗಳು - ಹ್ಯಾಲೋಜಿನೀಕರಣ 
ಆಲ್ಕೇನುಗಳು ಪರ್ಯಾಪ್ತ ಹೈಡ್ರೋಕಾರ್ಬನ್‌ಗಳು. ಅವುಗಳು ಆದೇಶ ಕ್ರಿಯೆಗೆ 
: ಒಳಗಾಗುತ್ತವೆ. 


ಹೈಡ್ರೋಕಾರ್ಬನ್‌ಗಳು 287 


ಉದಾ: ಹ್ಯಾಲೋಜನೀಕರಣ 

ಮೀಥೇನ್‌ ಮತ್ತು ಕ್ಲೋರೀನ್‌ಗಳ ಮಿಶ್ರಣವನ್ನು ಸೂರ್ಯನ ವಿಸರಿತ ಬೆಳಕಿಗೆ 
ಒಡ್ಡಿದಾಗ, ಮಿಥೇನಿನ ಹೈಡ್ರೋಜನ್‌ ಪರಮಾಣುಗಳು ಕ್ಲೋರೀನ್‌ ಪರಮಾಣುಗಳಿಂದ 
ಆದೇಶಿತವಾಗಿ ಮೀಥೈಲ್‌ ಕ್ಲೋರೈಡ್‌ (ಕ್ಲೋರೋ ಮೀಥೇನ್‌), ಮೆಥಿಲೀನ್‌ ಕ್ಷೋರೈಡ್‌ 
(ಡೈಕ್ಲೋರೋ ಮೀಥೇನ್‌), ಕ್ಲೋರೋ ಫಾರ್ಮ್‌ (ಟ್ರೈಕ್ಲೋರೋಮೀಥೇನ್‌) ಮತ್ತು 
ಕೊನೆಯದಾಗಿ ಕಾರ್ಬನ್‌ ಟೆಟ್ರಾ ಕ್ಷೋರೈಡ್‌ಗಳು ಉಂಟಾಗುತ್ತವೆ. 
CH, + Cl} = HCl + CHCl ಮೀಥೈಲ್‌ ಕ್ಲೋರೈಡ್‌ (ಕ್ಲೋರೋಮೀಥೇನ್‌) 
CHCl + ೮ HCI + ೮1೮, ಮೆಥಿಲೀನ್‌ ಕ್ಲೋರೈಡ್‌ (ಡೈಕ್ಷೋರೋಪೀಥೇನ್‌) 
CHCl, + Cl, ೮1 + ೮1೮, ಕ್ಷೋರೋಫಾರ್ಮ್‌ (ಟ್ರೈಕ್ಲೋರೋಮೀಥೇನ್‌) 
CHCl, + ೮) ೫೦1 + C0 ಕಾರ್ಬನ್‌ ಟೆಟ್ರಾ ಕ್ಲೋರೈಡ್‌ 

(ಟೆಟ್ರ ಕ್ಷೋರೋಮೀಥೇನ್‌) 


ಮುಕ್ತ ರ್ಯಾಡಿಕಲ್‌ ಕ್ರಿಯಾತಂತ್ರದಿಂದ ಮೀಥೇನಿನ ಕ್ಲೋರಿನೀಕರಣದ ವಿವರಣೆ 
1. ಕ್ರಿಯಾರಂಭ ಹಂತ (Initiating step) 
ಮೀಥೇನ್‌ ಮತ್ತು ಕ್ಲೋರೀನ್‌ಗಳ ಅನಿಲ ಮಿಶ್ರಣವನ್ನು ಸೂರ್ಯನ ವಿಸರಿತ 
ಪ್ರಕಾಶಕ್ಕೆ ಒಡ್ಡಿದಾಗ ಕ್ಲೋರೀನ್‌ ಅಣುವು ಅತಿನೇರಳೆ ಬೆಳಕಿನ ಶಕ್ತಿಯನ್ನು ಹೀರಿ 
ಸಮಛೇದಕ್ಕೆ ಒಳಗಾಗಿ ಕ್ಲೋರೀನ್‌ "ಮುಕ್ತ ರ್ಯಾಡಿಕಲ್‌'ಗಳನ್ನು ಕೊಡುವುದು. 
C1—C1—2Ci* ಒ೦ಟಿ ಎಲೆಕ್ಟ್ರಾನ್‌ 


2. ಕ್ರಿಯಾ ಸರಪಳಿಯ ಚಾಲನಾ ಹಂತ (Chain Propogating Step) 

ಕ್ಲೋರೀನ್‌ ಮುಕ್ತ ರ್ಯಾಡಿಕಲ್‌ ಮೀಥೇನ್‌ ಅಣುವಿನೊಡನೆ ವರ್ತಿಸಿ ಮೀಥೈಲ್‌ 
“ಮುಕ್ತ ರ್ಯಾಡಿಕಲ್‌' ಮತ್ತು ಹೈಡ್ರೋಜನ್‌ ಕ್ಲೋರೈಡ್‌ಗಳನ್ನು ಕೊಡುವುದು. 

ರಗ eC —= HCH ಕಿ 

ಅನಂತರ ಮೀಥೈಲ್‌ ಮುಕ್ತ ರ್ಯಾಡಿಕಲ್‌ ಕ್ಲೋರೀನ್‌ ಅಣುವಿನೊಡನೆ ವರ್ತಿಸಿ 
ಪ್ರಥಮ ಉತ್ಪನ್ನವಾದ ಮೀಥೈಲ್‌ ಕ್ಲೋರೈಡ್‌ ಅನ್ನು. ಕೊಡುವುದು. ಜೊತೆಗೆ ಕ್ಲೋರೀನ್‌ 
“ಮುಕ್ತ ರ್ಯಾಡಿಕಲ್‌' ಬಿಡುಗಡೆಯಾಗುವುದು. 


CI—CI + eCH,—™CH,Cl + Cle (2) 


(1) ಮತ್ತು (2)ನೇ ಕ್ರಿಯೆಗಳು ಪುನರಾವರ್ತಿಸುವುದರಿಂದ ಸರಪಳಿ ಕ್ರಿಯೆ ಜರುಗಿ 
ಎಲ್ಲಾ ಮೀಥೇನ್‌ ಅಣುಗಳು ಮೀಥೈಲ್‌ ಕ್ಲೋರೈಡ್‌ ಆಗಿ ಪರಿವರ್ತಿಸುವುವು. 

ಮೀಥೇನ್‌ ಮತ್ತು ೮೬ ಗಳ ಮಧ್ಯೆ ಕ್ರಿಯೆ ಜರುಗಿದ ರೀತಿಯಲ್ಲಿಯೇ ಮೀಥೈಲ್‌ 
ಕ್ಲೋರೈಡ್‌ ಮತ್ತು ೮೬.ಗಳ ಮಧ್ಯೆ ಕ್ರಿಯೆಗಳು ಜರುಗಿ ಮೆಥಿಲೀನ್‌ ಕ್ಲೋರೈಡ್‌, 
ಕ್ಲೋರೋಫಾರ್ಮ್‌ ಮತ್ತು ಅಂತಿಮವಾಗಿ ಕಾರ್ಬನ್‌ ಟೆಟ್ರಕ್ಲೋರೈಡ್‌ಗಳು 
ಉಂಟಾಗುವುವು. 


288 ರಸಾಯನ ವಿಜ್ಞಾನ 


3. ಕ್ರಿಯಾ ಸರಪಳಿ ಕೊನೆಗೊಳ್ಳುವ ಹಂತ (Chain Terminating Step) 
ಮುಕ್ತ ರ್ಯಾಡಿಕಲ್‌ಗಳು ಪರಸ್ತರ ವರ್ತಿಸಿ ಸ್ಥಿರಾಣುಗಳನ್ನು ಕೊಡುವುದರ ಮೂಲಕ 
ಕ್ರಿಯಾ ಸರಪಳಿ ಕೊನೆಗೊಳ್ಳುವುದು. ಈಥೇನ್‌ ಉಪ ಉತ್ಪನ್ನ ವಾಗುತ್ತದೆ. 


Cle+ CIL.—™CL, 


°CH, + °CH,—— CH, 
°CH, + eC1 —CH,C1 


ಸಂಕಲನ ಕ್ರಿಯೆಗಳು (Addition Reactions) 
ಸಂಕಲನ ಕ್ರಿಯೆಗಳು ಅಪರ್ಯಾಪ್ತ ಹೈಡ್ರೋಕಾರ್ಬನ್‌ಗಳ ವಿಶಿಷ್ಠವಾದ ಗುಣಗಳು. 


ಆಲ್ವೀನುಗಳ ಸಂಕಲನ ಕ್ರಿಯೆಗಳು 
1. ಹೈಡ್ರೋಜನ್‌ನೊಡನೆ- 

ಆಲ್ಮೀನುಗಳನ್ನು ಹೈಡ್ರೋಜನ್‌ ಜೊತೆ ನಿಕ್ಕಲ್‌ ವೇಗವರ್ಧಕದ ಸಮ್ಮುಖದಲ್ಲಿ 473K 
ತಾಪಕ್ಕೆ ಕಾಯಿಸಿದರೆ ಸಂಕಲನ ಕ್ರಿಯೆ ಜರುಗಿ ಆಲ್ಕೇನುಗಳು ಉಂಟಾಗುತ್ತವೆ. 


Ni 
R-CHeamcCH +H, ಪಫಾಕಾಘಾಶ್ರಾಣನ ಸರಾಗ CH 
pA 473K | ೆ 
ಆಲ್ಪೀನ್‌ ಆ ಸನ್‌ 
| Ni 
ಉದಾ : CH, =CH, +H, ——— CH, —CH, 


2. ಹ್ಯಾಲೋಜಿನ್‌ನೊಡನೆ- 
ಆಲ್ಮೀನುಗಳು ಕಾರ್ಬನ್‌ ಟೆಟ್ರಕ್ಲೋರೈಡ್‌ ಸಮ್ಮುಖದಲ್ಲಿ ಬೆಳಕಿನ ಅನುಪಸ್ಥಿತಿಯಲ್ಲಿ 
ಹ್ಯಾಲೋಜಿನ್‌ಗಳ ಜೊತೆ ಸಂಕಲನ ಕ್ರಿಯೆಗೆ ಒಳಗಾಗಿ 1, 2-ಡೈ ಹ್ಯಾಲೋ ಆಲ್ವೇನುಗಳನ್ನು 
ಕೊಡುವುವು. 


CCl, 
R— CH —CH, +X, R— CH i 

X X 

CCl, 
CH, —=CH, + ಶರರ pe ನ 
ಉದಾ : ಈಥೀನ್‌ Br Br 
1, 2 - ಡೈಬ್ರೋಮೋ 
ಈಥೇನ್‌ 


ಹೈಡ್ರೋಕಾರ್ಬನ್‌ಗಳು 289 


3. ಹೈಡ್ರೋಜನ್‌ ಹ್ಯಾಲೈಡುಗಳೊಡನೆ- 
ಆಲ್ಕೀನುಗಳು ಹೈಡ್ರೋಜನ್‌ ಹ್ಯಾಲ್ಯಡುಗಳ ಜೊತೆ ಸಂಕಲನ ಕ್ರಿಯೆಗೆ ಒಳಗಾಗಿ 
ಹ್ಯಾಲೋ ಆಲ್ಕೇನುಗಳನ್ನು ಕೊಡುವುವು. 


R—CH =CH, + HX ———R—CH—CH, 
೫ 


ಉದಾ : 


|. CH, ==CH, + HC) ———™CH,— (ಟಟ! 
ಈಧೀನ್‌ ಮಾನೋಕ್ಲೋರೋ 
ಈಥೇನ್‌ 


2. CH, — CH —CH, + HBr —CH, — CH—CH, 


ಪ್ರೋಪೀನ್‌ Br 


ಮಾರ್ಕೋನಿಕಾಫನ ನಿಯಮ ' 

ಪ್ರೋಪೀನ್‌ನಲ್ಲಿ ದ್ವಿಬಂಧದ ಇಕ್ಕೆಲಗಳಲ್ಲಿರುವ ಕಾರ್ಬನ್‌ ಪರಮಾಣುಗಳಿಗೆ ಒಂದೇ 
ಸಂಖ್ಯೆಯ ಹೈಡ್ರೋಜನ್‌ ಪರಮಾಣುಗಳು ಬಂಧಿಸಲ್ಪಟ್ಟಿಲ್ಲ. ಇಂತಹ ದ್ವಿಬಂಧವನ್ನುಳ್ಳ 
ಆಲ್ಕೀನಿಗೆ “ಅಸಮ್ಮಿತಿ' (unsymmetric) ಆಲ್ಮೀನು ಎನ್ನುವರು. 

ಅಸಮ್ಮಿತಿ ಆಲ್ವೀನಿಗೆ 1೦1 1೫೯ Hನಂತಹ ದ್ವೈಪರಮಾಣ್ವಿಕ ಅಣುಗಳನ್ನು 
ಸಂಕಲಿಸುವಾಗ ಎರಡು ರೀತಿಯ ಉತ್ಪನ್ನಗಳು ದೊರೆಯುವ ಸಾಧ್ಯತೆ ಇದೆ. ಆ 
ಉತ್ಪನ್ನಗಳಲ್ಲಿ ಪ್ರಧಾನವಾಗಿ ಕಾಣಿಸಿಕೊಳ್ಳುವ ಉತ್ಪನ್ನ ಯಾವುದು ಎನ್ನುವುದನ್ನು 
ತಿಳಿದುಕೊಳ್ಳಲು ಮಾರಕ್ಕೋನಿಕಾಫ್‌ ನಿಯಮ ಸಹಾಯಕವಾಗುತ್ತದೆ. 

ನಿರೂಪಣೆ : ಈ ನಿಯಮದ ಪ್ರಕಾರ "ಸಂಕಲಿಸುವ ಅಣುವಿನ ಯಣ ಭಾಗವು 
ಸಂಕಲಿಸಿಕೊಳ್ಳುವ ಆಲ್ವೀನಿನಲ್ಲಿ ಕಡಿಮೆ ಸಂಖ್ಯೆಯ ಹೈಡ್ರೋಜನ್‌ ಪರಮಾಣುಗಳನ್ನುಳ್ಳ 
ಕಾರ್ಬನ್‌ ಪರಮಾಣುವಿನ ಜೊತೆ ಬಂಧಕ್ಕೊಳಗಾಗುವುದು'. 


ಉದಾ: 
Cl 
CH, — CH ==CH, +HCl, — CH, — CH— CH, 
ಪ್ರೋಪೀನ್‌ ಸಮಾನ ಪ್ರೋಪೈಲ್‌ ಕ್ಲೋರೈಡ್‌ 


(2-ಕ್ಲೋರೋಪ್ರೋಪೇನ್‌) 


290 ರಸಾಯನ ವಿಜ್ಞಾನ 


[ಆದರೆ ಆರ್ಗ್ಯಾನಿಕ್‌ ಪರಾಕ್ಷೈಡ್‌ನ ಸಮ್ಮುಖದಲ್ಲಿ ಸಂಕಲನವು ಮಾರ್ಕೋನಿಕಾಫನ 
ನಿಯಮಕ್ಕೆ ವಿರುದ್ಧವಾಗಿ ಜರುಗಿ, ಸಾಮಾನ್ಯ ಪ್ರೊಪೈಲ್‌ ಕ್ಲೋರೈಡ್‌ ಪ್ರಮುಖ 
ಉತ್ಪನ್ನವಾಗುವುದು. ಇದನ್ನು ವ್ಯತಿರಿಕ್ತ ಮಾರ್ಕೋನಿಕಾಫ್‌ ನಿಯಮ ಅಥವಾ ಪರಾಕ್ಸೈಡ್‌ 
ಪರಿಣಾಮ ಎನ್ನುವರು.) 
ಪ್ರೋಪೀನ್‌ ಅಣುವಿಗೆ ಹೈಡ್ರೋಜನ್‌ ಬ್ರೋಮೈಡನ್ನು 
ಸಂಕಲಿಸುವ ಕ್ರಿಯಾತಂತ್ರ 

ಪ್ರೋಪೀನ್‌ ಅನಿಲವನ್ನು ಹೈಡ್ರೋಜನ್‌ ಬ್ರೋಮೈಡ್‌ ಜತೆಗೆ ವರ್ತಿಸಿದಾಗ ಸಮಾನ 
ಪ್ರೋಪೈಲ್‌ ಕ್ಲೋರೈಡ್‌ ಉಂಟಾಗುವುದು. ಈ ಕ್ರಿಯೆಯು ಮಾರ್ಕೋನಿಕಾಫ್‌ ನಿಯಮದ 
ಪ್ರಕಾರ ಜರುಗುವುದು. (ಸಾಮಾನ್ಯ ಪ್ರೋಪೈಲ್‌ ಕ್ಲೋರೈಡ್‌ ಉತ್ಪನ್ನವೂ ಅಲ್ಪ 
ಪ್ರಮಾಣದಲ್ಲಿರುವುದು) 

ಈ ವರ್ತನೆಯ ಕ್ರಿಯಾತಂತ್ರವನ್ನು ಕೆಳಗೆ ವಿವರಿಸಲಾಗಿದೆ. 
ಒಂದನೇ ಹಂತ 

ಹೈಡ್ರೋಜನ್‌ ಬ್ರೋಮೈಡ್‌ ಅಸಮ ಛೇದಕ್ಕೊಳಗಾಗಿ 8” ಮತ್ತು 8೯” 
ಅಯಾನುಗಳನ್ನು ಕೊಡುವುದು. 

HBr ೨” + Br 


ಎರಡನೇ ಹಂತ 
H* ಅಯಾನು ಪ್ರೋಪೀನ್‌ ಜೊತೆ ವರ್ತಿಸಿ ಕಾರ್ಬೊ ಧನ ಅಯಾನ್‌(1) 
ಮತ್ತು ಕಾರ್ಬೋಧನ ಅಯಾನ್‌(2)ಗಳನ್ನು ಕೊಡುವುದು. 


+ 
CH,— CH—CH, 
ದ್ವಿತೀಯಕ 
H ೨ 
CH;— CH —CH, ಸಳ 
ಅ ೧) 
+ 
CH,— CH, — CH, 
ಪ್ರಾಥಮಿಕ 
ಕಾರ್ಬೊಧನ 

ಅಯಾನು 


ಪಾಥಮಿಕ ಕಾರ್ಬೊ ಧನ ಅಯಾನಿಗಿಂತ ದ್ವಿತೀಯಕ ಕಾರ್ಬೊ ಧನ ಅಯಾನು 


ಹೆಚ್ಚು. ಸ್ಥಿರತೆಯನ್ನು ಹೊಂದಿರುವುದರಿಂದ ಅದು ಹೆಚ್ಚಿನ ಪ್ರಮಾಣದಲ್ಲಿ 


ಹೈಡ್ರೋಕಾರ್ಬನ್‌ಗಳು 291 


ಮೂರನೇ ಹಂತ 
ಬ್ರೋಮೈಡ್‌ ಅಯಾನು ದ್ವಿತೀಯಕ ಕಾರ್ಬೊ ಧನ-ಅಯಾನಿನ ಜೊತೆ ಸಂಯೋಜಿಸಿ 
2-ಬ್ರೋಮೋಪ್ರೋಪೇನನ್ನು ಕೊಡುವುದು. 


@ | 
CH, — CH — CH, ಒರ ews CH, ಭರೇ, 


Br 
2-ಬ್ರೋಮೋ ಪೊಪೇನ್‌ 


ಆಲ್ಫೈನುಗಳ ಸಂಕಲನ ಕ್ರಿಯೆಗಳು 


1. ಹೈಡ್ರೋಜನ್‌ ಜೊತೆ- 

ಆಲ್ಕೈನುಗಳನ್ನು ಹೈಡ್ರೋಜನ್‌ ಜೊತೆ ನಿಕ್ಕಲ್‌ ವೇಗವರ್ಧಕದ ಸಮ್ಮುಖದಲ್ಲಿ 
473% ತಾಪಕ್ಕೆ ಕಾಯಿಸಿದರೆ ಸಂಕಲನ ಕ್ರಿಯೆ ಜರುಗಿ ಮೊದಲು ಆಲ್ಮೀನುಗಳೂ 
ತದನಂತರ ಆಲ್ಕೇನುಗಳೂ ಉಂಟಾಗುತ್ತವೆ. 


H 
Ni ಬಸ 
೫-೮೫ =cH +H R—CH™CH, ——mR—CH,—CH, 
473K Rd 3 
ಆಲ್ಕೈನು | ಆಲ್ಮೀ ಆಲ್ಮೇನು 


ಉದಾ: 


H ೫ 
Ni +H, [ | 

H—CesCH+H, ——™=H—C=C—H——H-C—C—H 
je 4 Mp | (| 


ಈಥೈನ್‌ H H H 
(ಅಸಿಟಿಲೀನ್‌) ಈಥೀನ್‌ ಈಥೇನ್‌ 
(ಎಧಿಲೀನ್‌) 


2. ಹ್ಯಾಲೋಜಿನ್‌ಗಳೊಡನೆ- 
ಆಲ್ಮೈನು ಹ್ಯಾಲೋಜಿನ್‌ ಜೊತೆ ಬೆಳಕಿನ ಅನು 
ಒಳಗಾಗಿ ಟೆಟ್ರಹ್ಯಾಲೋ ಆಲ್ಕೇನನ್ನು ಕೊಡುವುದು. 


ತ್ರ 
2 
(69 
33 
36 
೭೬. 
O 
CH 
(9 
೭೬ 
do 
by 
ಈಸ 


R—C=C—HiX, — ನ 


292 ರಸಾಯನ ವಿಜ್ಞಾನ 


Br Br 
| Br, ( | 
ಡಲ ಕಾಲ. ಬಿಗ ರ AF ps ಹ್‌ | ಸ್ಯ ನಾ 
ಈಥೈನ್‌ Br Br Br Br 
1, 1. 2, 2- ಟೆಟ್ರ 
ಬ್ರೋಮೋಶಥೇನ್‌ 


3. ಹೈಡ್ರೋಜನ್‌ ಹ್ಯಾಲೈಡುಗಳೊಡನೆ- 
ಆಲೆ ಕನು ಹೈಡ್ರೋಜನ್‌ ಹ್ಯಾಲೈ ಡುಗಳ ಜೊತೆ ಸ೦ಕಲನ ಕ್ರಿಯೆಗೆ ಒಳಗಾಗಿ ಮೊದಲು 
ಮಾನೋ ಹಾ ಶ್‌ ಅನಂತರ ಡೈ ಹ್ಯಾಲೋ ಆಲ್ಕೇನನ್ನೂ ಕೊಡುವುದು. 


R—Cs==CH+HX > R—C= CH, ಹ CH, 


ಈಥೈನ್‌ ಕ 


ಮಾರ್ಕೋನಿಕಾಫ್‌ನ ನಿಯಮದ ಪ್ರಕಾರ ಈ ಸಂಕಲನ ಜರುಗುವುದು. 
ಉದಾ : 


H Cl 
) + HCl ಇ 
H—C=C—H+HC —— BS ET 
| 
ಈಥೈನ್‌ H ೮ ಣು. 
ಕ್ರೋರೋ ಈಧೀನ್‌ 1, 1-ಡೈಕ್ಲೋರೋ ಈಥೇನ್‌ 


ಸೈಕ್ಷೂ ಆಲ್ಕೇನುಗಳು 
(ಚಕ್ರೀಯ ಆಲ್ಕೇನುಗಳು) 
ಉಂಗುರಾಕೃತಿಯನ್ನು ಹೊಂದಿರುವ ಪರ್ಯಾಪ್ತ ಹೈಡ್ರೋಕಾರ್ಬನ್‌ಗಳೇ ಸೈಕ್ಷೋ/ 
ಚಕ್ರೀಯ ಆಲ್ವೇನುಗಳು. 
ಇವುಗಳ ಸಾಮಾನ್ಯ ಅಣುಸೂತ್ರ ಛೈ. ಈ ಸೂತ್ರವು ಆಲ್ಮೀನುಗಳ ಸಾಮಾನ್ಯ 
ಸೂತ್ರದಂತಿದ್ದರೂ, ಇವು ಪರ್ಯಾಪ್ತ ಹೈಡ್ರೋಕಾರ್ಬನ್‌ಗಳು. ಇವುಗಳಲ್ಲ 
ದ್ವಿಬ೦ಧವಿರುವುದಿಲ್ಲ. 


ಹೈಡ್ರೋಕಾರ್ಬನ್‌ಗಳು 293 


ಸೈಕ್ಲೋ/ಚಕ್ರೀಯ 
ಬ್ಯೂಟೇನ್‌ 


ಸೈಕ್ಷೋ/ಚಕ್ರೀಯ 
ಪೆಂಟೇನ್‌ 


ಸೈಕ್ಷೋ/ಚಕ್ರೀಯ 
ಹೆಕ್ಷೇನ್‌ 


ತಯಾರಿಸುವ ಸಾಮಾನ್ಯ ವಿಧಾನಗಳು 
'M ಆಲ್ಕೇನುಗಳ ಡೈ ಹ್ಯಾಲೋಜನ್‌ ಜನ್ಯಗಳಿಂದ- 


ಆಲ್ಮೇನುಗಳ ಡೈಹ್ಯಾಲೋಜನ್‌ ಜನ್ಮಗಳನ್ನು (6611೩016) ಅಥವಾ ಸೋಡಿಯಮ್‌ 
ನೊಡನೆ ಕಾಯಿಸಿ ಸೈಕ್ಲೋ/ಚಕ್ರೀಯ ಆಲ್ವೇನುಗಳನ್ನು ತಯಾರಿಸಬಹುದು. 


ಉದಾ-1 
H. — vbr ್ಲ H, 
1 ಕ A ಜ್‌ 2 
CH, + Zn — CH, | + Zn Br, 
Neon, Br CH, 
1, 3-ಡೈ ಬ್ರೋಮೋ ಸೈಕ್ಲೋ ಪ್ರೋಪೇನ್‌ 
ಪ್ರೋಪೇನ್‌ 
ಉದಾ-2 
cu, ಜಕ್ಕ 
CH, ಇ 5 A | “| +2NaBr 


+2Na ಸಂಸಾರಾ” 


ಹೋ 4 
a eS Br ಹ 


ಸೈಕ್ಲೋ ಬ್ಯೂಟೇನ್‌ 


|, 4 - ಡೈಬ್ರೋಮೋ ಬ್ಯೂಟೇನ್‌ 


294 ರಸಾಯನ ವಿಜ್ಞಾನ 


2. ಡೈ ಕಾರ್ಬಾಕ್ಷಿಲಿಕ್‌ ಆಮ್ಲಗಳ ಕ್ಯಾಲ್ಷಿಯಮ್‌ ಲವಣಗಳಿಂದ- 

ಡೈ ಕಾರ್ಬಾಕ್ಷಿಲಿಕ್‌ ಆಮ್ಲಗಳ ಕ್ಯಾಲ್ಷಿಯಮ್‌ ಲವಣಗಳನ್ನು ಆಸವಿಸಿದರೆ ಚಕ್ರೀಯ/ 
ಸೈಕೋ ಕೀಟೋನ್‌ಗಳು ದೊರೆಯುತ್ತವೆ. ಹಾಗೆ ದೊರೆತ ಸೈಕ್ಷೋ/ಚಕ್ರೀಯ 
ಕೀಟೋನ್‌ಗಳನ್ನು ಜಿಂಕ್‌ ಅಮಾಲ್ಲಮ್‌/ಸತುವಿನ ಅಮಾಲ್ಲಮ್‌ ಮತ್ತು ಸಾರಯುಕ್ತ 
ಹೈಡ್ರೋಕ್ಟೋರಿಕಾಮ್ಲಗಳ ಜೊತೆ ಕಾಯಿಸಿದರೆ ಅಪಕರ್ಷಣ ಕ್ರಿಯೆ ಜರುಗಿ ಸೈಕ್ಲೋ/ 
ಚಕ್ರೀಯ ಆಲ್ಕೇನುಗಳು ಉಂಟಾಗುತ್ತವೆ. ಈ ಅಪಕರ್ಷಣ ಕ್ರಿಯೆಯನ್ನು ಕ್ಷೆಮೆನ್ಸ್‌ನ್ಸ್‌ 
ಅಪಕರ್ಷಣ ಎನ್ನುವರು. 

ಉದಾ: 


CH, CH ೮೦೦ ನ ಆಸವನ CH, ನ-ಟಿಗೃಷ್ನು 


ರಾ CO *೧೩೮೦, 
CH,—CH, — 000 CH—CH, 7 
ಕ್ಯಾಲ್ಸಿಯಮ್‌ ಅಡಿಪೇಟ್‌ ಸೈಕ್ಷೋ ಪೆಂಟನೋನ್‌ 
(ಚಕ್ರೀಯ ಪೆಂಟನೋನ್‌) 
CH, — CHA En = Hg CH, REHN 
CO+ 4H)  ಭಾರಾಾೀಾ | CH, + HO 
CH,— CH, ಸಾರಯುಕ್ತ ೯% CH,— CH, 
$A ಸೈಕ್ಷೋಪೆಂಟೇನ್‌ 


ಸಾಮಾನ್ಯ ಲಕ್ಷಣಗಳು 

ಸೈಕ್ಲೋ/ಚಕ್ರೀಯ ಆಲ್ಕೇನುಗಳು ಪಯಾಪ್ತ ಹೈಡ್ರೋಕಾರ್ಬನ್‌ಗಳಂತೆ ಆದೇಶ 
ಕ್ರಿಯೆಗಳಿಗೂ ಮತ್ತು ಅಪರ್ಯಾಪ್ತ ಸಂಯುಕ್ತಗಳಂತೆ ಸಂಕಲನ ಕ್ರಿಯೆಗಳಿಗೂ ` 
ಒಳಗಾಗುತ್ತವೆ. ಸಂಕಲನ ಕ್ರಿಯೆ ಜರುಗುವಾಗ ಉಂಗುರ ಒಡೆದು ತೆರೆದ ಸರಪಳಿಯುಳ್ಳ 
ಉತ್ಪನ್ನ ಉಂಟಾಗುತ್ತದೆ. 


ಆದೇಶ ಕ್ರಿಯೆಗಳು 
ಹ್ಯಾಲೋಜನೀಕರಣ - 

1. ಸೈಕ್ಲೋ/ಚಕ್ರೀಯ ಆಲ್ಕೇನುಗಳು ಅತಿನೇರಳೆ ಬೆಳಕಿನ ಸಮ್ಮುಖದಲ್ಲಿ 
ಹ್ಯಾಲೋಜನ್‌ಗಳೊಡನೆ ಆದೇಶ ಕ್ರಿಯೆಗೆ ಒಳಗಾಗಿ ಹ್ಯಾಲೋ ಸೈಕ್ಷೋ/ಚಕ್ರೀಯ 
ಆಲ್ಕೇನುಗಳನ್ನು ಕೊಡುವುವು. 


ಉದಾ-1 
ಸ ಅತಿನೇರಳೆ 
೩.೨ 
pt + CL, EN + HCl 
H,C—CH, ಬೆಳಕು CH cH, 
ಮಾನೋಕ್ಷೋರೋ 


ಇ ನ ನಂ 
ಸೈಕೋ ಪ್ರೋಪೇನ್‌ 


ಹೈಡ್ರೋಕಾರ್ಬನ್‌ಗಳು 295 


ಉದಾ-2 


CH, — CH, ಅತಿನೇರಳ CH; TC 
| + Cl, ಪಂ ರಾ. y 
CH,— CH, ಬೆಳಕು CH,—CH— C1 
ಮಾನೋಕ್ಲೋರೋ 


ಸೈಕೋ ಬ್ಯೂಟೇನ್‌ 
2. ಹೈಡ್ರೋಜನ್‌ನಿ೦ದ : ಉಂಗುರದ ಒಡೆಯುವಿಕೆಯಿಂದ ಉಂಟಾಗುವ ಸಂಕಲನ 
ಕ್ರಿಯೆ. 
೩ ಸೈಕ್ಷೋ ಪ್ರೋಪೇನ್‌ 353K ತಾಪದಲ್ಲಿ ನಿಕಲ್‌ ವೇಗವರ್ಧಕದ ಸ ಸಮ್ಮುಖದಲ್ಲಿ 
ಹೈಡ್ರೋಜನ್‌ ಜೊತೆ ಸಂಕಲಿಸಿ ಪ್ರೋಪೇನನ್ನು ಕೂಡುವುದು. 


H, 
C +H, — §cH—cH—cH, 
HCH, 353K 
ಪ್ರೋಪೇನ್‌ 
ಸೈಕ್ಷೋ ಪ್ರೋಪೇನ್‌ 


b. ಸೈಕ್ಲೋ ಬ್ಯಟೇನ್‌ 473 £ ತಾಪದಲ್ಲಿ ನಿಕಲ್‌ ವೇಗವರ್ಧಕದ ಸಮ್ಮುಖದಲ್ಲಿ 
ಹೈಡ್ರೋಜನ್‌ ಜೊತೆ ಸಂಕಲಿಸಿ ಬ್ಯೂಟೇನನ್ನು ಕೊಡುವುದು. 


CH—cH, ಬ Ni 
| ಕಟ್ಟು  CH— CH=CH, CH; 
DD -F 473 K 


ಬ್ಯೂಟೇನ್‌ 
ಸೈಕ್ಲೋ ಬ್ಯೂಟೇನ್‌ 
ಗಮನಿಸಿ : ಮೇಲಿನ ಕ್ರಿಯೆಗಳನ್ನು ಗಮನಿಸಿದಾಗ ಸೈಕ್ಷೋ ಪ್ರೋಪೇನ್‌ ಉಂಗುರವನ್ನು 
ಒಡೆಯಲು 353 £ ತಾಪ ಸಾಕು. ಆ ಸೈಕ್ಲೋ ಬ್ಯೂಟೇನನ್ನು ಒಡೆಯಲು 437K 


ಬೇಕು. ಇದರಿಂದ ಸೈಕ್ಲೋ ಬ್ಯೂಟೇನ್‌ ಉಂಗುರವು ಸೆ ಕ್ಲೋ ಪ್ರೋಪೇನ್‌ ಉಂಗುರಕ್ಕಿಂತ 
ಹೆಚ್ಚು ಸ್ಥಿರವಾಗಿದೆ ಎಂಬುದು” ಮನದಟ್ಟಾಗುತ್ತದೆ. 


ಆರೋಮ್ಯಾಟಿಕ್‌ ಹೈಡ್ರೋಕಾರ್ಬನ್‌ಗಳು 
ಕನಿಷ್ಠ ಒಂದಾದರೂ ಬೆಂಜೀನ್‌ ಉಂಗುರವನ್ನು ಹೊಂದಿರುವ ಆರ್ಗ್ಯಾನಿಕ್‌ 
ಸಂಯುಕ್ತಗಳನ್ನು ಆರೋಮ್ಯಾಟಿಕ್‌ ಹೈಡ್ರೋಕಾರ್ಬನ್‌ಗಳೆನ್ನುವರು. 


CH, 
ಬೆಂಜೀನ್‌ ಟಾಲೀನ್‌ 
(CH) (CH.CH,) 


296 ರಸಾಯನ ವಿಜ್ಞಾನ 


ಕಲ್ಲಿದ್ದಲಿನ ನಾಶಕಾಸವನ 
ಆರೋಮ್ಯಾಟಿಕ್‌ ಸಂಯುಕ್ತಗಳನ್ನು ಪಡೆಯಲು ಕಲ್ಲಿದ್ದಲು ಒಂದು ಉತ್ತಮ 
ಮೂಲವಾಗಿದೆ. 
ಕಲ್ಲಿದ್ದಲನ್ನು ಗಾಳಿರಹಿತ ರೆಟಾರ್ಟಿನಲ್ಲಿಟ್ಟು ಸುಮಾರು 1273 £ ತಾಪಕ್ಕೆ ಕಾಯಿಸಿದರೆ 
ಅದು ವಿಭಜಿಸಿ ವಿವಿಧ ಅನಿಲಗಳ ಮಿಶ್ರಣವನ್ನು ಕೊಡುವುದು. ಇದಕ್ಕೆ "ನಾಶಕಾಸವನ' 
(Destructive Distillation) ಎನ್ನುವರು. ಹೊರಬಂದ ಅನಿಲಗಳ ಮಿಶ್ರಣವನ್ನು 
ಶೈತ್ಯಗೊಳಿಸಿದಾಗ ಅನಿಲಗಳ ಹೆಚ್ಚಿನ ಭಾಗ ಸಾ೦ದ್ರೀಕರಿಸಲ್ಪಟ್ಟು ದ್ರವರೂಪಕ್ಕೆ ಬರುವುದು. 
ಈ ದ್ರವವನ್ನು ಶೇಖರಿಸಿದರೆ ಎರಡು ಪದರಗಳು ದೊರೆಯುವುವು. ಕೆಳ ಪದರವನ್ನು 
ಕಲ್ಲಿದ್ದಲು ಡಾಂಬರ್‌ ಎನ್ನುವರು. ಮೇಲ್ಪದರವೇ ಅಮೋನಿಯಕ ದ್ರವ. 
ಕಲ್ಲಿದ್ದಲು ಡಾಂಬರ್‌ ಕಪ್ಪು ಬಣ್ಣದ ಮಂದ ದ್ರವ (ಸ್ನಿಗ್ಫ). ಇದನ್ನು ಭಿನ್ನಾಸವನಕ್ಕೆ 
. ಒಳಪಡಿಸಿದರೆ ಬೇರೆ ಬೇರೆ ತಾಪ ಮಿತಿಗಳಲ್ಲಿ ಈ ಕೆಳಗೆ ಕಾಣಿಸಿದಂತೆ ಉಪಯುಕ್ತವಾದ 
ತೈಲಾಂಶಗಳು ದೊರೆಯುವುದು. 
೩ 443% ವರೆಗೆ “ಹಗುರ ತೈಲಾಂಶ' 
ಇದರಲ್ಲಿ ಬೆ೦ಜೀನ್‌ ಮತ್ತು 
ಟಾಲೀನ್‌ಗಳಿವೆ. 
b. 443-5038 ತಾಪ ಮಿತಿಯಲ್ಲಿ “ಮಧ್ಯಮ ತೈಲಾಂಶ' 


ಇದರಲ್ಲಿ ಬೆಂಜೀನ್‌ ಮತ್ತು 
ಟಾಲೀನ್‌ಗಳಿವೆ. 


c. 503-543 K ತಾಪ ಮಿತಿಯಲ್ಲಿ “ಭಾರ ತೈಲಾಂಶ' 
ಇದರಲ್ಲಿ ಬೆಂಜೀನ್‌ ಮತ್ತು 
ಟಾಲೀನ್‌ಗಳಿವೆ. 


d 543-6738 ತಾಪ ಮಿತಿಯಲ್ಲಿ “ಹಸಿರು ತೈಲಾಂಶ' 


ಇದರಲ್ಲಿ ಬೆಂಜೀನ್‌ ಮತ್ತು 
ಟಾಲೀನ್‌ಗಳಿವೆ. 


ಕಲ್ಲಿದ್ದಲು ಡಾಂಬರಿನಿಂದ ಬೆಂಜೀನ್‌ ಮತ್ತು 
ಟಾಲೀನ್‌ಗಳನ್ನು ಬೇರ್ಪಡಿಸುವಿಕೆ 

ಕಲ್ಲಿದ್ದಲು ಡಾಂಬರನ್ನು ಭಿನ್ನಾಸವನಕ್ಕೆ ಗುರಿಪಡಿಸಿದಾಗ 4438 ಯವರೆಗೆ ಸಂಗ್ರಹಿಸಿದ 
"ಹಗುರ ತೈಲಾಂಶ'ದಲ್ಲಿ ಬೆಂಜೀನ್‌ ಮತ್ತು ಟಾಲೀನ್‌ಗಳಿವೆ. 

ಹಗುರ ತೈಲಾಂಶವನ್ನು ಸಾರಯುಕ್ತ ಸಲ್ಫ್ಯೂರಿಕ್‌ ಆಮ್ಲದಿಂದ ತೊಳೆದು 
ಪಿರಿಡಿನ್‌ನಂತಹ ಪ್ರತ್ಯಾಮ್ಲೀಯ ಅಶುದ್ಧತೆಗಳನ್ನೂ, ಸೋಡಿಯಮ್‌ ಹೈಡ್ರಾಕ್ಸೈಡ್‌ 
ದ್ರಾವಣದಿಂದ ತೊಳೆದು ಆಮ್ಲೀಯ ಅಶುದ್ಧತೆಗಳನ್ನೂ ನಿವಾರಿಸುವರು. 

ಅನಂತರ ನೀರಿನಿಂದ ತೊಳೆದು ಸೋಡಿಯಮ್‌ ಹೈಡ್ರಾಕ್ಟೈಡನ್ನು ತೆಗೆಯುವರು. 
ತದನಂತರ ಶುಷ್ಕಗೊಳಿಸುವರು. ಶುದ್ಧವಾದ ಹಗುರ ತೈಲಾಂಶವನ್ನು ಭಿನ್ನಾಸವನಕ್ಕೆ 


ಹೈಡ್ರೋಕಾರ್ಬನ್‌ಗಳು 297 


ಗುರಿಪಡಿಸಿದಾಗ 383 £ ತಾಪದಲ್ಲಿ ಆಸವಿಸುವ ದ್ರವವನ್ನು 90% ಬೆಂಜಾಲ್‌ ಎಂದು 
ಕರೆಯುವರು. ಇದರಲ್ಲಿ ಮುಖ್ಯವಾಗಿ ಬೆ೦ಜೀನ್‌, ಟಾಲೀನ್‌ ಮತ್ತು ಅಲ್ಪ ಪ್ರಮಾಣದಲ್ಲಿ 
ಥಯೋಫೀನ್‌ಗಳಿರುತ್ತವೆ. 

90% ಬೆ೦ಜಾಲ್‌ ಅನ್ನು ಪುನರ್‌ಭಿನ್ನಾಸವನಕ್ಕೆ ಒಳಪಡಿಸಿದರೆ, 353 - 355K 
ತಾಪಮಿತಿಯಲ್ಲಿ ಆಸವಿಸುವ ದ್ರವ ಬೆ೦ಜೀನ್‌ ಆಗಿರುತ್ತದೆ. 383 ಹ ತಾಪದಲ್ಲಿ ಆಸವಿಸುವ 
ದ್ರವ ಟಾಲೀನ್‌ ಆಗಿರುತ್ತದೆ. 

ಬೆಂಜೀನಿನ ಶುದ್ಧೀಕರಣ : ಇಲ್ಲಿ ದೊರೆತ ಬೆ೦ಜೀನಿನಲ್ಲಿ ಅಲ್ಪ ಪ್ರಮಾಣದಲ್ಲಿ ಟಾಲೀನ್‌ 
ಮತ್ತು ಥಯೋಫೀನ್‌ಗಳಿರುತ್ತವೆ. ಅದನ್ನು ತಣಿಸಿದರೆ ಬೆ೦ಜೀನ್‌ ಘನೀಭವಿಸುವುದು. 
ಬೆಂಜೀನ್‌ನ ಸ್ಫಟಿಕಗಳನ್ನು ಸಾರಯುಕ್ತ ಸಲ್ಲೂ ;ರಿಕಾಮ್ಲದಿಂದ ತೊಳೆದು ಅವುಗಳಿಗೆ 
ಅಂಟಿರುವ ಥಯೋಫೀನ್‌ ಅನ್ನು 0 ಸಕ್ತೆ ಅನಂತರ ನೀರಿನಿಂದ ತೊಳೆದು, 
ಶುಷ್ಠಕಾರಕದಿಂದ ತೇವಾಂಶವನ್ನೆಲ್ಲಾ ತೆಗೆಯಬೇಕು. ಅನಂತರ ಆಸವನಕ್ಕೆ ಒಳಪಡಿಸುವರು. 
ಆಸವಿತ ದ್ರವವು (61500೩6) ಶುದ್ಧ ಹಾಗೂ ಶುಷ್ಕ ಬೆಂಜೀನ್‌ ಆಗಿರುತ್ತದೆ. 


ಟಾಲೀನಿನ ಶುದ್ಧೀಕರಣ ಭೆ 

ಇಲ್ಲಿ ದೊರೆತ' ಟಾಲೀನಿನಲ್ಲಿ ಬೆಂಜೀನ್‌ ಅಶುದ್ಧತೆ ಇರುತ್ತದೆ. ಶೈತ್ಯಮಿಶ್ರಣದಲ್ಲಿ 
ಇದನ್ನು ತಣಿಸಿದರೆ ಬೆಂಜೀನ್‌ನ ಹರಳುಗಳು 'ಬೇರ್ಪಡುತ್ತವೆ. ಇವುಗಳನ್ನು 
ಸೋಸುವಿಕೆಯಿಂದ ತೆಗೆದುಹಾಕುವರು. ಉಳಿಯುವ ಟಾಲೀನನ್ನು ಇಶ್ಟ ಈ 
ಶುದ್ಧೀಕರಿಸುವರು. 


ಬೆಂಜೀನ್‌ನ ಗುಣಗಳು 

ಭೌತ ಗುಣಗಳು : ಇದು ಬಣ್ಣವಿಲ್ಲದ ವಿಶಿಷ್ಟ ವಾಸನೆಯುಳ್ಳ ದ್ರವ. 353.4 ಓ ನಲ್ಲಿ 
ಕುದಿಯುತ್ತದೆ. ಇದು ದಹ್ಯ ವಸ್ತು. ದಹಿಸಿದಾಗ ದಟ್ಟವಾದ ಕಪ್ಪು ಹೊಗೆಯಿಂದ 
ಉರಿಯುತ್ತದೆ. ಇದು ನೀರಿನಲ್ಲಿ ವಿಲೀನವಾಗುವುದಿಲ್ಲ. ಸಾವಯವ ದ್ರಾವಕಗಳಲ್ಲಿ 
ಎಲೀನವಾಗುತ್ತದೆ. ಮೇಧಸ್ಸು, ಸಲ್ಫರ್‌ ಮತ್ತು ಅಯೋಡಿನ್‌ಗಳಿಗೆ ಇದೊಂದು ಒಳ್ಳೆಯ 
ದ್ರಾವಕ. 


ರಸಾಯನಿಕ ಗುಣಗಳು 

ಇದರ ರಚನಾ ಸೂತ್ರದಲ್ಲಿ ಮೂರು ದ್ವಿಬಂಧಗಳಿದ್ದರೂ ಇದೊಂದು ಸ್ಥಿರವಾದ 
ಸಂಯುಕ್ತ. ಉತ್ಕರ್ಷಣಕಾರಿಗಳಾದ ಬ್ರೋಮಿನ್‌, ಪೊಟ್ಯಾಸಿಯಮ್‌ ಪರ್ಮಾಂಗನೇಟ್‌ 
ದ್ರಾವಣ, ಕ್ರೋಮಿಕ್‌ ಆಮ್ಲಗಳ ಜೊತೆ ಇದು ವರ್ತಿಸುವುದಿಲ್ಲ. 

ಇದು ಸಂಕಲನ ಮತ್ತು ಆದೇಶ ಕ್ರಿಯೆಗಳಲ್ಲಿ ಭಾಗವಹಿಸುತ್ತದೆ. 


1. ಸಂಕಲನ ಕ್ರಿಯೆಗಳು 
ಅ. ಬೆಂಜೀನ್‌ನ ಆವಿ ಮತ್ತು ಹೈಡ್ರೋಜನ್‌ಗಳ ಮಿಶ್ರಣವನ್ನು 4538ನ ತಾಪಕ್ಕೆ 


ಕಾಯಿಸಿದ ನಿಕ್ಕಲ್‌ ವೇಗವರ್ಧಕದ ಮೇಲೆ ಹಾಯಿಸಿದಾಗ ಸೈಕೋ ಹೆಕ್ಷೇನ್‌ 
ಉಂಟಾಗುತ್ತದೆ. 


298 ರಸಾಯನ ವಿಜ್ಞಾನ 


ಆ. ಸೂರ್ಯನ ಬೆಳಕಿನಲ್ಲಿ ಬೆ೦ಜೀನ್‌ನಲ್ಲಿ ಕ್ಲೋರಿನ್‌ ಅನ್ನು ಹಾಯಿಸಿದಾಗ ಬೆ೦ಜೀನ್‌ 
ಹೆಕ್ಸಾಕ್ಷೋರೈಡ್‌ ಉಂಟಾಗುತ್ತದೆ. ಇದಕ್ಕೆ ಗೆಮಾಕ್ಸಿನ್‌ ಎಂದು ಹೆಸರು. 


H Qa Cl 
Cl H Ql a 
H Cl 
ಅಥವಾ 
+30 ರಾಟಿ] H 
H Cl J Cl 
Cl H Cl 


ಇ. ಸಾಮಾನ್ಯ ತಾಪದಲ್ಲಿ ಓಜೋನ್‌ ಅನ್ನು ಬೆಂಜೀನ್‌ನಲ್ಲಿ ಹಾಯಿಸಿದರೆ ಬೆ೦ಜೀನ್‌ 
ಟ್ರೈಓಜೋನೈಡ್‌ ಉಂಟಾಗುತ್ತದೆ. 
CH ಷ್ಠ 30, ಆಗೆ ಛ್ಯಟ್ಯಲ್ಯ 
ಈ ಸಂಕಲನ ಕ್ರಿಯೆಗಳಿಂದ ಬೆಂಜೀನ್‌ನಲ್ಲಿ ಮೂರು ದ್ವಿಬಂಧಗಳಿವೆ ಎಂದು 
ತಿಳಿಯಬಹುದು. 
2. ಆದೇಶ ಕ್ರಿಯೆಗಳು 
ಆ. ಹ್ಯಾಲೋಜಿನೀಕರಣ ಕ ಸಾಮಾನ್ಯ ತಾಪದಲ್ಲಿ ಅಯೋಡಿನ್‌, ಕಬ್ಬಿಣ ಅಥವಾ 
ಫೆರ್ರಿಕ್‌ ಕ್ಲೋರೈಡ್‌ ವೇಗವರ್ಧಕದ (ಹಾಲೋಜಿನ್‌ ವಾಹಕ) ಸಂಪರ್ಕದಲ್ಲಿರುವ 
ಬೆಂಜೀನ್‌ನ ಮೂಲಕ ಕ್ಲೋರಿನ್‌ ಅನ್ನು ಹಾಯಿಸಿದಾಗ ಕ್ಲೋರೋ ಬೆಂಜೀನ್‌ 


ಉತ್ಪನ್ನವಾಗುತ್ತದೆ. 
Cl 
ಹಟ ಟ್ಟ. ಕ್‌ ಹಃ + HCl 


ಕ್ಲೋರೋ ಬೆಂಜೀನ್‌ 


ಹೈಡ್ರೋಕಾರ್ಬನ್‌ಗಳು 299 


ಆ. ನೈಟ್ರೀಕರಣ : ಬೆ೦ಜೀನ್‌ ಅನ್ನು ಸಾರಯುಕ್ತ ನೈಟ್ರಿಕ್‌ ಆಮ್ಲ ಮತ್ತು ಸಾರಯುಕ್ತ 
ಸಲ್ಫ್ಯೂರಿಕ್‌ ಆಮ್ಲಗಳ ಮಿಶ್ರಣದ (ನೈಟ್ರೇಕರಣ) ಜೊತೆ 3238 ತಾಪದಲ್ಲಿ 
೩೭ ೧ 
ಕಾಯಿಸಿದಾಗ ನೈಟ್ರೋ ಬೆ೦ಜೀನ್‌ ಉಂಟಾಗುತ್ತದೆ. 


(0) NO, 
XRONO, pe, + HO 


ನೈಟ್ರೋ ಬೆಂಜೀನ್‌ 


ಇ. ಸಲ್ಫೋನೀಕರಣ: ಬೆ೦ಜೀನ್‌ ಅನ್ನು ಸಾರಯುಕ್ತ ಸಲ್ಫ್ರ್ಯೂರಿಕಾಮ್ಲದೊಡನೆ 353K 
ತಾಪಕ್ಕೆ ಕಾಯಿಸಿದರೆ ಬೆ೦ಜೀನ್‌ ಸಲ್ಫೋನಿಕ್‌ ಆಮ್ಲ ಉತ್ಪತ್ತಿಯಾಗುತ್ತದೆ. 


SO,H 
bp 373K 
| + HO[SOH <= + HO 
ಹ್‌ 


ಈ. ಫ್ರೀಡೆಲ್‌ ಕ್ರಾಫ್ಟ್‌ ಕ್ರಿಯೆ : ಬೆ೦ಜೀನ್‌ ಮತ್ತು ಮೀಥೈಲ್‌ ಕ್ಲೋರೈಡ್‌ ಮಿಶ್ರಣವನ್ನು 
ನಿರ್ಜಲ ಅಲ್ಯುಮಿನಿಯಂ ಕ್ಲೋರೈಡ್‌ನ ಜೊತೆಗೆ ಕಾಯಿಸಿದಾಗ ಟಾಲೀನ್‌ 
ಉತ್ಪತ್ತಿಯಾಗುತ್ತದೆ. 


(H) CH, 
+ ೧೫,01 | ಹಂ ಗ ಜರ LS + HCl 


ಟಾಲೀನ್‌ 


ಇಲ್ಲಿ ನಿರ್ಜಲ ಅಲ್ಯುಮಿನಿಯಂ ಕ್ಲೋರೈಡ್‌ ವೇಗವರ್ಧಕ. 


ಬೆಂಜೀನಿನ ಉಪಯೋಗಗಳು 
ಬೆಂಜೀನನ್ನು 
|. ಕೀಟನಾಶಕವಾದ ಗೆಮೆಕ್ಸಿನ್‌ ತಯಾರಿಸಲು 
pA ಉಣ್ಣೆ ಬಟ್ಟೆಗಳ ಶುಷ್ಕ ಶುದ್ಧೀಕರಣಕ್ಕೆ 


300 ರಸಾಯನ ವಿಜ್ಞಾನ 


ಪೆಟ್ರೋಲ್‌ ಜೊತೆ ಮಿಶ್ರ ಮಾಡಿ ಇಂಧನವಾಗಿ 
ಎಣ್ಣೆ, ಕೊಬ್ಬು, ರಾಳ, ಸಲ್ಪರ್‌ ಮೊದಲಾದುವುಗಳಿಗೆ ದ್ರಾವಕವಾಗಿ ಬಳಸುವರು. 


ಹ ಟು 


ಅ 


ಟಾಲೀನ್‌ 


ಟಾಲೀನ್‌ನ ಗುಣಗಳು: ಟಾಲೀನ್‌ ಬಣ್ಣವಿಲ್ಲದ ದ್ರವ. 383 ಓ ನಲ್ಲಿ ಕುದಿಯುತ್ತದೆ. 


ರಸಾಯನಿಕ ಗುಣಗಳಲ್ಲಿ ಬೆನ್‌ಜೀನ್‌ ನ್ನು ಹೋಲುತ್ತದೆ. ಇದು ಸಂಕಲನ ಮತ್ತು ಆದೇಶ 
ಕ್ರಿಯೆಗಳಲ್ಲಿ ಭಾಗವಹಿಸುತ್ತದೆ. 


ರಾಸಾಯನಿಕ ಗುಣಗಳು 


1. ಎಲೆಕ್ಟ್ರಾನ್‌ ಆಕಾಂಕ್ಸೀಯ ಆದೇಶ ಕ್ರಿಯೆಗಳು 

(Electrophilic substitution reactions) 

ಎ. ನೈಟ್ರೀಕರಣಿ : ಟಾಲೀನನ್ನು ಸಾರಯುಕ್ತ ಸಲ್ಲೂ ;ರಿಕಾಮ್ಲ್ಹ ಮತ್ತು ಸಾರಯುಕ್ತ 
ನೈಟ್ರಿಕ್‌ ಆಮ್ಲದ ಜೊತೆಯಲ್ಲಿ ಸೇರಿಸಿದಾಗ ರಸಾಯನಿಕ ಕ್ರಿಯೆ ಜರುಗಿ ಆರ್ಥೊ 
ಮತ್ತು ಪ್ಯಾರಾ ನೈಟ್ರೊಟಾಲೀನ್‌ಗಳು ಉತ್ಪತ್ತಿಯಾಗುತ್ತವೆ. ಟಾಲೀನ್‌ ಧೂಮಿಸುವ 
ನೈಟ್ರಿಕ್‌ ಆಮ್ಲದೊಡನೆ ವರ್ತಿಸಿ, 2, 4, 6- ಟಿ ನೈಟ್ರೋ 'ಚಾಲೀನ್‌ (T.N.T) ಎನ್ನುವ 
ಸ್ಫೋಟಕ ಗುಣವುಳ್ಳ ವಸ್ತುವನ್ನು ಕೊಡುತ್ತದೆ. 


CH, CH, CH, 
(8) No, 
2 + 2HONO, ದಾತಾ + +H,O 
(8) No, 
ಬ 
CH, No, H, fg 
ಡಿ 
4 + ಸಾರಯುಕ್ತ 
" +3HONO, ದಾತಾ” +3H,0 
1,50೦, 
H NO, 


ಹ್ಯಾಲೋಜಿನೀಕರಣ : ಹ್ಯಾಲೋಜನ್‌ ವಾಹಕಗಳ ಉಪಸ್ಥಿತಿಯಲ್ಲಿ ಟಾಲೀನ್‌ 
gk ವರ್ತಿಸಿ ಆರ್ಥೊಕ್ಲೋರೋ ಟಾಲೀನ್‌ ಮತ್ತು ಪ್ಯಾರಾ ಕ್ಲೋರೋ 
ಟಾಲೀನ್‌ಗಳನ್ನು ಕೊಡುತ್ತದೆ. 


ಹೈಡ್ರೋಕಾರ್ಬನ್‌ಗಳು 301 


- CH, CH, CH, 
Cl 
FeCl, 
2 + 2೮% ಎಂತಾ + + 2HC1 
Cl 


ಆರ್ಥೋಕ್ಲೋರೋ 


ಟಾಲೀನ್‌ 
ಪ್ಯಾರಾಕ್ಷೋರೋ 


ಟಾಲೀನ್‌ 


ಸಿ. ಸಲ್ಫೋನೀಕರಣ ಟಾಲೀನ್‌ಅನ್ನು ಸಾರಯುಕ್ತ ಸಲ್ಲೂ ;ರಿಕಾಮ್ಲದೊಡನೆ 
ಕಾಯಿಸಿದಾಗ ಆರ್ಥೊಟಾಲೀನ್‌ ಸಲ್ಫೋನಿಕ್‌ ಅಮು ಮತ್ತು ಪ್ಯಾರಾ ಟಾಲೀನ್‌ ಸಲ್ಫೋನಿಕ್‌ 
ಆಮ್ಲ ಉತ್ಪತ್ತಿಯಾಗುತ್ತವೆ. ; 


CH, | CH, CH, 
S0,H 
2 * 21105೦ಲಠ್ಕಟ — + + 2H,;0 
S0,H 


ಡಿ. ಫ್ರೀಡೆಲ್‌ - ಕ್ರಾಫ್ಟ್‌ ಕ್ರಿಯೆ: ಟಾಲೀನನ್ನು ಮೀಥೈಲ್‌ ಕ್ಲೋರೈಡಿನೊಡನೆ ನಿರ್ಜಲ 
ಅಲ್ಲುಮಿನಿಯಂ ಕ್ಲೋರೈಡ್‌ ವೇಗವರ್ಧಕದ ಸಮ್ಮುಖದಲ್ಲಿ ಕಾಯಿಸಿದರೆ, ಆರ್ಥೋ 
ಡೈಮೀಥೈಲ್‌ ಬೆಂಜೀನ್‌ ಮತ್ತು ಪ್ಯಾರಾ ಡೈಮೀಥೈಲ್‌ ಬೆಂಜೀನ್‌ಗಳನ್ನು ಕೊಡುತ್ತದೆ. 


CH, 


GH, CH, 
CH, 
2 +2CH,Cl —— & 
ನಿ. A101, + 2HCl 
ಆ.ಗೈೆಲೀ 
( ಇಲ ನ್‌) CH, 


(ಪ್ಯಾಗ್ಗೆ ಲೀನ್‌) 


ಟಾಲೀನಿನ ಉಪಯೋಗಗಳು 


ಟಾಲೀನನ್ನು 
| ಎಣ್ಣೆ ಮತ್ತು ಕೊಬ್ಬುಗಳಿಗೆ ದ್ರಾವಕವಾಗಿ 
2. TNT ಎಂಬ ಸ್ಫೋಟಕದ ತಯಾರಿಕೆಯಲ್ಲಿ 


302 ರಸಾಯನ ವಿಜ್ಞಾನ 


(1? ಅಅಂ.ಾ್ಸ i Ks 


3. ಬೆಂಜಾಲ್ಲಿಹೈಡ್‌ ಮತ್ತು ಬೆಂಜೋಯಿಕ್‌ ಆಮ್ಲದ ತಯಾರಿಕೆಯಲ್ಲಿ 
4. ಬಣ್ಣಗಳ, ಔಷಧಿಗಳ ಹಾಗೂ ಸ್ಯಾಕರೀನ್‌ನ ತಯಾರಿಕೆಯಲ್ಲಿ 
ಉಪಯೋಗಿಸುವರು. 


ಪಾಲಿಮರ್‌ಗಳು (Polymers) 


“ಮಾನೋಮರ್‌'ಗಳೆಂಬ ಸರಳ ಸಂಯುಕ್ತಗಳು ಅಧಿಕ ಸಂಖ್ಯೆಯಲ್ಲಿ ಪುನರಾವರ್ತಿತ 
ವಾಗಿ ಸಂಯೋಜನೆಗೊಳ್ಳುವುದರಿಂದ ಹೆಚ್ಚು ಅಣುರಾಶಿಯ "ಪಾಲಿಮರ್‌'ಗಳೆಂಬ 
ದೈತ್ಯಾಣು (giant molecule) ಗಳ ರಚನೆಯಾಗುತ್ತದೆ. ಮಾನೋಮರ್‌ಗಳ 
ಜೋಡಣೆಯಿಂದ ಪಾಲಿಮರನ್ನು ಪಡೆಯುವ ಪ್ರಕ್ರಿಯೆಯನ್ನು “ಪಾಲಿಮರೀಕರಣ' 
ಎನ್ನಲಾಗುತ್ತದೆ. 

ನಮ್ಮ ದೈನಂದಿನ ಜೀವನದಲ್ಲಿ ಕೃತಕ (ಸಂಶ್ಲೇಷಿತ) ಪಾಲಿಮರ್‌ಗಳು ನಮ್ಮನ್ನು 
ಆವರಿಸಿವೆಯೆಂದರೂ ತಪ್ಪಾಗಲಿಕ್ಕಿಲ್ಲ. ಪಾಲಿಮರ್‌ಗಳು ತಮ್ಮ ಉತ್ತಮ ಮತ್ತು 
ಅಪೇಕ್ಷಣೀಯ ಲಕ್ಷಣಗಳಿ೦ದ ಆಧುನಿಕ ಜಗತ್ತಿನಲ್ಲಿ ವಿಶಿಷ್ಟ ಸ್ಥಾನ ಪಡೆದಿವೆ. ಆದ್ದರಿ೦ದ 
ಅವು ನೈಸರ್ಗಿಕ ನಿತ್ಯೋಪಯೋಗಿ ವಸ್ತುಗಳ ಸ್ಥಾನವನ್ನು ಆಕ್ರಮಿಸಿವೆ. 
ಪಾಲಿಮರ್‌ಗಳ ಕೆಲವು ಉತ್ತಮ ಲಕ್ಷಣಗಳನ್ನು ಗಮನಿಸಿ 
1. ಅವುಗಳಿಗೆ ತುಕ್ಕು ಹಿಡಿಯುವುದಿಲ್ಲ. (ಕಬ್ಬಿಣಕ್ಕೆ ಬದಲಿ ವಸ್ತುವಾಗಿ ಉಪಯುಕ್ತ). 
2. ಉತ್ತಮ ಸ್ಥಿತಿಸ್ಥಾಪಕ ಗುಣವಿದೆ. 
ಅನುಷ್ಣವಾಹಕ ಮತ್ತು ಅವಿದ್ಯುದ್ವಾಹಕ (ಉಪ್ಪ ಮತ್ತು ವಿದ್ಯುನ್ನಿರೋಧಕವಾಗಿ 
ಉಪಯುಕ್ತ) 
ಹಗುರ (ಸಾಗಾಣಿಕೆ ಸುಲಭ; ಕಟ್ಟಡ ನಿರ್ಮಾಣದಲ್ಲಿ ಉಪಯುಕ್ತ) 
ಪಾರಕ (ಗಾಜಿಗೆ ಬದಲಿ ವಸ್ತುವಾಗಿ ಉಪಯೋಗಿಸಬಹುದು.) 

. ಪುನರ್ನವೀಕರಣ ಮಾಡಬಹುದು ಮತ್ತು ಪುನರ್ಬಳಕೆ ಮಾಡಬಹುದು. 

ಆಕರ್ಷಕ ದಟ್ಟ ವರ್ಣಗಳಲ್ಲಿ ಪಡೆಯಬಹುದು. 

ಬೆಲೆ ಕೈಗೆಟಕುವಂತಹುದು. (ಉದಾ: ಪಾಲಿಯೆಸ್ಟರ್‌ ಬಟ್ಟೆಗೆ ನೈಸರ್ಗಿಕ ರೇಶ್ಮೆಗಿ೦ತ 

ಕಡಿಮೆ ಬೆಲೆ.) 

9. ಉತ್ತಮ ದೃಢತೆ ಮತ್ತು ಸೆಳೆತ್ರಾಣ (tensile strength)Qದೆ. 

10. ದಾರದ ರೂಪದಲ್ಲಿ ಪಡೆಯಬಹುದು (ಪಾಲಿಯೆಸ್ಟರ್‌ ಬಟ್ಟೆ ತಯಾರಿಕೆಗೆ ಸೂಕ್ತ). 
ಆದಾಗ್ಯೂ, ಪಾಲಿಮರ್‌ಗಳ ಎರಡು ಮುಖ್ಯ ದುಷ್ಪರಿಣಾಮಗಳನ್ನು ಅಲ್ಲಗಳೆಯು 
ವಂತಿಲ್ಲ. ಅವುಗಳೆಂದರೆ - 

ಅ. ಅವು ಜೈವಿಕ ಶಿಥಿಲತೆ ಹೊಂದದಿರುವುದರಿಂದ, ಪರಿಸರ ಮಾಲಿನ್ಯಕ್ಕೆ ಎಡೆ 


ಮಾಡುತ್ತವೆ. 


ಆ. ಅವು ದಹ್ಯವಸ್ತುಗಳಾಗಿರುವುದರಿ೦ದ ಅಗ್ನಿ ಅನಾಹುತವಾದಲ್ಲಿ ಅತಿ ಅಪಾಯಕಾರಿ 


ವಿಷಾನಿಲಗಳನ್ನು ಬಿಡುಗಡೆ ಮಾಡುತ್ತವೆ. 


ಟ್‌ 


೦೦ ಇ ಛಾ ಛಾ ಜಾ 


ಹೈಡ್ರೋಕಾರ್ಬನ್‌ಗಳು 303 


ಪಾಲಿಮರೀಕರಣದ ವಿಧಾನಗಳು 

ಪಾಲಿಮರೀಕರಣಕ್ಕೆ ಎರಡು ಪ್ರಧಾನ ವಿಧಾನಗಳಿವೆ. 
|. ಸಂಕಲನ ಪಾಲಿಮರೀಕರಣ (66100 Polymerisation) 
ಸಾಂದ್ರೀಕರಣ ಪಾಲಿಮರೀಕರಣ (Condensation Polymerisation) 


ಸಂಕಲನ ಪಾಲಿಮರೀಕರಣ 
ಅಪರ್ಯಾಪ್ತ ಗುಂಪು ಇರುವ ಮಾನೋಮರ್‌ ಘಟಕಗಳನ್ನು ಒಂದಕ್ಕೊಂದು 
ಜೋಡಿಸಿ, ದೀರ್ಪ ಸರಪಳಿಯ ಪಾಲಿಮರನ್ನು ತಯಾರಿಸಬಹುದು. 
ಉದಾ: 
|. ಈಥೀನ್‌ ಮಾನೋಮರ್‌ನಿಂದ ಪ್ರಾರಂಭಿಸಿ ಪಾಲಿಥೀನ್‌ ಪಾಲಿಮರನ್ನು 
ಪಡೆಯಬಹುದು. 
2. ವೈನೈಲ್‌ ಕ್ಲೋರೈಡ್‌ ಮಾನೋಮರ್‌ಅನ್ನು ಪಾಲಿಮರೀಕರಿಸಿದರೆ ಪಾಲಿವೈನೈಲ್‌ 
ಕ್ಲೋರೈಡ್‌ ದೊರೆಯುತ್ತದೆ. 


ಪಾಲಿಥೀನ್‌ 
ಸಾ೦ದ್ರತೆಯ ಆಧಾರದಲ್ಲಿ ಪಾಲಿಥೀನನ್ನು ಎರಡು ಬಗೆಯಾಗಿ ವಿಂಗಡಿಸಬಹುದು. 

|. ಕಡಿಮೆ ಸಾಂದ್ರತೆಯ ಪಾಲಿಮರನ್ನು ಲಘುಸಾಂದ್ರ ಪಾಲಿಥೀನ್‌ LDPE 
(Low Density Polythene) ಎನ್ನುವರು. 

2. ಹೆಚ್ಚು ಸಾಂದ್ರತೆಯ ಪಾಲಿಮರನ್ನು ಅತಿಸಾಂದ್ರ ಪಾಲಿಥೀನ್‌ 8೧೫5 
(High Density Polythene) ಎನ್ನುವರು. 


ಲಘುಸಾಂದ್ರ ಪಾಲಿಥೀನ್‌ (LDPE) 


ಈಥೀನ್‌ ಅನಿಲವನ್ನು ಅಧಿಕ ಒತ್ತಡದಲ್ಲಿ ಪೆರಾಕ್ಷೆ ಡ್‌ ವೇಗವರ್ಧಕದ ಸಮ್ಮುಖದಲ್ಲಿ, 
523K ಗೆ ಕಾಯಿಸಿದಾಗ ಅದು ಪಾಲಿಮರೀಕರಿಸಿ LDPE ಪಾಲಿಮರನ್ನು ಕೊಡುವುದು. 


523K 
nL. CH, “—CH— CH. n 
1500 atm 


ಈಧೀನ್‌ ಪಾಲಿಧೀನ್‌ 


LDPE ಯ ಉಪಯೋಗಗಳು 

|. ತೆಳುಪೊರೆ ಮತ್ತು ಹಾಳೆಗಳ ರೂಪದಲ್ಲಿ ಪ್ಯಾಕಿಂಗ್‌ ವಸ್ತುವಾಗಿ, 

2. ವಿದ್ಯುತ್‌ ತಂತಿ ಮತ್ತು ಕೇಬಲ್‌ಗಳಿಗೆ ಎದ್ಯುನ್ನಿರೋಧಕ ಪೊರೆಯಾಗಿ, 

3. ಪ್ಲಾಸ್ಟಿಕ್‌ ಚೀಲ, ಆಟಿಕೆಗಳು, ಕೊಳವೆಗಳು, ಧಾರಕಗಳ ತಯಾರಿಕೆಗಾಗಿ, LDPE 
ಯನ್ನು ಉಪಯೋಗಿಸಲಾಗುತ್ತದೆ. 


ಅತಿಸಾಂದ್ರ ಪಾಲಿಥೀನ್‌ (HDPE) 

ಈಧೀನ್‌ ಅನಿಲವನ್ನು 67 ೩m ಒತ್ತಡದಲ್ಲಿ 333-343 ಯಲ್ಲಿ ರೀಗ್ನರ್‌ - ನಟ್ಟಾ 
ವೇಗವರ್ಧಕದ ಸಮ್ಮುಖದಲ್ಲಿ ಕಾಯಿಸಿದಾಗ, ಅದು ಪಾಲಿಮರೀಕರಿಸಿ HDPE 
ಉತ್ಪನ್ನವಾಗುವುದು. 


304 ರಸಾಯನ ವಿಜ್ಞಾನ 


333-343 K 
§ CHC, ಇಟಟ ಷ್ಟು ೮117-71 


atm 
ಈಥೀನ್‌ ಪಾಲಿಥೀನ್‌ 
| 
ಜಡ ದ್ರಾವಕವಾದ -ಹೆಪ್ಪೇನ್‌ನಲ್ಲಿ 7೮ ಮತ್ತು (ಲಗ), ೬ ಮಿಶ್ರಣವು ಮೀಗ್ನರ್‌ 
- ನಟ್ಟಾ ವೇಗವರ್ಧಕವಾಗಿರುತ್ತದೆ. 


HDPE ಯ ಉಪಯೋಗಗಳು 

1. ಪೈಪುಗಳು, ಜಾಡಿಗಳು ಕ್ರೇಟ್‌ಗಳು, ಮತ್ತು ಹಿಸುಕು ಬಾಟಲಿಗಳನ್ನು ತಯಾರಿಸಲು, 

2. ಬ್ರಶ್‌, ಬಲೆ, ಹಗ್ಗ - ಇತ್ಯಾದಿಗಳನ್ನು ತಯಾರಿಸಲು 10॥ಗಯನ್ನು 
ಉಪಯೋಗಿಸುವರು. 


ಪಾಲಿಸ್ಟೈರೀನ್‌ ತಯಾರಿಕೆ 
ಸ್ಪ ಟೀನ್‌ ಮಾನೋಮರನ್ನು ಬೆಂರ್ಳುಲ್‌ ಪೆರಾಕ್ಷೆ ಬಡ್‌ ವೇಗವರ್ಧಕದ ಸಮ್ಮುಖದಲ್ಲಿ 
ಕಾಯಿಸಿದರೆ ಪಾಲಿಸ್ಟೆ 4ರೀನ್‌ ದೊರಕುವುದು. 


CH— CH 
CH=CH, T 4. 


333K 
ವಿ 
ಪೆರಾಕ್ಸೈಡ್‌ 


ಸೆ ಫರೀನ್‌ ಪಾಲಿಸ್ಟೆ ಪರೀನ್‌ 


ಪಾಲಿಸ್ಟೈರೀನಿನ ಉಪಯೋಗಗಳು 

1. ಆಟಿಕೆಗಳು, ಬೀಕರುಗಳು, ಶೀತಕ ಯಂತ್ರಗಳ ಒಳಪದರಗಳನ್ನು ತಯಾರಿಸಲು, 

2. ಟ.ವಿ.. ರೇಡಿಯೋ ಮತ್ತು ವೈಜ್ಞಾನಿಕ ಉಪಕರಣಗಳಿಗೆ ಪ್ಯಾಕಿಂಗ್‌ ವಸ್ತುವಾಗಿ, 

3. ಮನೆವಾರ್ತೆ ವಸ್ತುಗಳಾದ ಬಳಸಿ ಬಿಸಾಡಬಹುದಾದ ಪ್ಲೇಟು, ಲೋಟಗಳನ್ನು 
ತಯಾರಿಸಲು, ಪಾಲಿಸ್ಟೆ ರೀನನ್ನು ಉಪಯೋಗಿಸುವರು. 


ನೈಸರ್ಗಿಕ ರಬ್ಬರ್‌ 

ರಬ್ಬರ್‌ ಮರದ ತೊಗಟೆಯಲ್ಲಿ ಗೀರು ಗಾಯಗಳನ್ನು ಮಾಡಿದಾಗ ಹಾಲಿನಂತಹ 
ಲ್ಯಾಟೆಕ್ಸ್‌ (180) ಎ೦ಬ ಬಿಳಿರಸ ಜಿನುಗುತ್ತದೆ. ಅದನ್ನು ಸಂಗ್ರಹಿಸಿ ಸುಮಾರು 4% 
ಫಾರ್ಮಿಕ್‌ ಆಮ್ಲದ ಸಹಾಯದಿಂದ ಗರಣೆಗಟ್ಟಿಸಿ ರಬ್ಬರನ್ನು ತಯಾರಿಸುವರು. ನೈಸರ್ಗಿಕ 
ರಬ್ಬರು ಮೆದುವಾಗಿದ್ದು, ಅಂಟು ಗುಣವಿದೆ. ಸ್ಥಿತಿಸ್ಥಾಪಕತ್ವವು ರಬ್ಬರಿನ ವಿಶಿಷ್ಟ ಗುಣ. 

ನೈಸರ್ಗಿಕ ರಬ್ಬರ್‌ "ಐಸೋಪ್ರೀನ್‌' ಎಂಬ ಮಾನೋಮರ್‌ ಘಟಕಗಳಿಂದಾಗಿದೆ. 
ಐಸೋಪ್ರೀನಿನ €-ಸಮಾಂಗಿಯು ಪಾಲಿಮರೀಕರಿಸುವುದರಿಂದ €-ಪಾಲಿಐಸೋಪ್ರೀನ್‌ 
ಉತ್ಪತ್ತಿಯಾಗುತ್ತದೆ. 


ಹೈಡ್ರೋಕಾರ್ಬನ್‌ಗಳು 305 


CH 
ಪಾಲಿಮರೀಕರಣ ಜತೆ ಫ್‌ ಸ್ನ ಎ 
nH,C WES pO C=C C=C 


ನ್ಯು 74 Sen 
2-ಮೀಥೈಲ್‌ -ಟ1|, 3 ಬ್ಯುಟಾಡ್ಕೆಯೀನ್‌ CH, CHC 2 
(ಐಸೋಪ್ರೀನ್‌) 


cis -1, 4 - ಪಾಲಿ ಐಸೋಪ್ರೀನ್‌ 
(ನೈಸರ್ಗಿಕ ರಬ್ಬರ್‌) 


ಈ ಕ್ರಿಯೆಯಲ್ಲಿ ಸುಮಾರು 1,500 ರಿಂದ 15,000 ಮಾನೋಮರ್‌ ಘಟಕಗಳು 
ಜೋಡಣೆಯಾಗಿ, ಸುಮಾರು 1,00,000 ದಿಂದ 10,00,000 ಅಣುರಾಶಿಯುಳ್ಳ ರಬ್ಬರ್‌ 
ಉತ್ಪತ್ತಿಯಾಗುತ್ತದೆ. 

ಐಸೋಪ್ರೀನಿನ ೩ಗ-ಸಮಾಂಗಿಯು ಪಾಲಿಮರೀಕರಿಸುವುದರಿಂದ ಗಟ್ಟಾ-ಪರ್ಚಾ 
(gutta percha) ತಯಾರಾಗುವುದು. ಇದರಲ್ಲಿ ಸುಮಾರು 100 ಘಟಕಗಳ 
ಜೋಡಣೆಯಾಗಿ, ಸುಮಾರು 7000 ಅಣುರಾಶಿಯುಳ್ಳ ಪಾಲಿಮರ್‌ ಉತ್ಪತ್ತಿಯಾಗುತ್ತದೆ. 
ಇದರ ಲಕ್ಷಣಗಳು ನೈಸರ್ಗಿಕ ರಬ್ಬರಿಗಿ೦ತ ಭಿನ್ನವಾಗಿವೆ. 


CH, H 
NE 
7 | 

H,C Neg, 


n 


trans -1, 4 - ಪಾಲಿ ಐಸೋಪ್ರೀನ್‌ 
(ಗಟ್ಟಾ ಪರ್ಚಾ) 


ರಬ್ದರಿನ ವಲ್ಕನೀಕರಣ 

“ವ ಸರ್ಗಿಕ' ರಬ್ಬರನ್ನು ಯಥಾವತ್ತಾಗಿ ಟೈರು, ಟ್ಯೂಬುಗಳನ್ನು ತಯಾರಿಸಲು 
ಉಪಯೋಗಿಸ ಲಾಗುವುದಿಲ್ಲ. ಏಕೆಂದರೆ. ರಸ್ತೆಯ ಮೇಲೆ ಹಾ ಉಂಟಾಗುವ 
ಘರ್ಷಣೆಯ ಕಾವನ್ನು ಅದು ಅಷ್ಟಾಗಿ ತಡೆಯಲಾರವು. ರಬ್ಬರಿಗೆ ಸೂಕ್ತ ಪ್ರಮಾಣದಲ್ಲಿ 
ಸಲ್ಪರನ್ನು ಸೇರಿಸಿ 8341300 ಕಾಯಿಸಿದರೆ ರಬ್ಬರ್‌ ಸರಪಳಿಗಳ ನಡುವೆ 
-5$-85- ಬಂಧಗಳ ಅಡ್ಡ ಕೊಂಡಿಗಳು (cross links) ಏರ್ಪಟ್ಟು ರಬ್ಬರಿನ ಲಕ್ಷಣದಲ್ಲಿ 
ಮಾರ್ಪಾಟಾಗಿ ಅದರ ಉಪಯುಕ್ತತೆ ಹೆಚ್ಚುತ್ತದೆ. ಇದರಿಂದ ರಬ್ಬರಿನ ಸ್ಥಿತಿಸ್ಥಾಪಕತ್ವ, 
ಹೆಚ್ಚಿನ ತಾಪವನ್ನು ತಡೆದುಕೊಳ್ಳುವ. ಸಾಮರ್ಥ್ಯ, ಸೆಳೆತ್ರಾಣ (tensile strength) ದೃಢತೆ 
' ಎಲ್ಲವೂ ವೃದ್ಧಿಸುತ್ತವೆ. ದ್ರಾವಕಗಳಲ್ಲಿ ವಿಲೀನತೆಯ ಪ್ರಮಾಣ ಕಡಿಮೆಯಾಗುತ್ತದೆ. 
ರಬ್ಬರಿಗೆ ಸಲ್ಲರನ್ನು ಸೇರಿಸಿ ಗುಣವೃದ್ಧಿ' ಮಾಡುವುದನ್ನು ವಲ್ಕನೀಕರಣ (vulcanisation) 
ಎನ್ನಲಾಗುತ್ತದೆ. ಈ ಲಕ್ಷಣವನ್ನು 1839 ರಲ್ಲಿ ಚಾರ್ಲ್ಸ್‌ ಗುಡ್‌ ಇಯರ್‌ ಎಂಬಾತನು 
ಆಕಸ್ಮಿಕವಾಗಿ ಪತ್ತೆ ಹಚ್ಚಿದನು. 


306 ರಸಾಯನ ವಿಜ್ಞಾನ 


ಕೃತಕ ರಬ್ಬರ್‌ 

ಎರಡನೇ ಮಹಾಯುದ್ಧದ ವೇಳೆ ಅಮೆರಿಕಾದಲ್ಲಿ ನೈಸರ್ಗಿಕ ರಬ್ಬರಿನ 
ಕೊರತೆಯುಂಟಾಯಿತು. ಇದು ಕೃತಕ ರಬ್ಬರಿನ ಅನ್ವೇಷಣೆಗೆ ನಾಂದಿಯಾಯಿತು. ಕೃತಕ 
ರಬ್ಬರುಗಳು ನೈಸರ್ಗಿಕ ರಬ್ಬರುಗಳ ಬಹುಪಾಲು ಲಕ್ಷಣಗಳನ್ನು ಪಡೆದಿವೆ. ಸ್ಥಿತಿಸ್ಥಾಪಕ 
ಗುಣ, ಬಾಳಿಕೆ, ದೃಢತೆ ಮುಂತಾದ ಲಕ್ಷಣಗಳಲ್ಲಿ ಅವು ನೈಸರ್ಗಿಕ ರಬ್ಬರಿಗಿ೦ತ ಉತ್ತಮ. 
ಉದಾ: ಬ್ಯುನಾ-ಎಸ್‌ (5) ಎಂಬ ಕೃತಕ ರಬ್ಬರ್‌, ನಿಯೋಪ್ರೀನ್‌ ರಬ್ಬರ್‌ ಇತ್ಯಾದಿ. 

ಬ್ಯೂಟಾಡೈಯೀನ್‌ಗಳ ಸಂಯೋಜನೆಯಿಂದ ಬ್ಯೂನಾ - (8೩-5) ಕೃತಕ ರಬ್ಬರನ್ನು 
ಸಂಶ್ಲೇಷಿಸುವರು. 


ಜು CH=CH, 
n CH, —=CH— CH=CH, +n Me 
1. 3 - ಬುಟಾ ಡೈಯೀನ್‌ 
ತ | ಸರೀನ್‌ 
ಒಲ + ಬಟ್‌ ್‌ ೧೫-೮೫-೦೫ 


ಬ್ಯುನಾ - 8 
Buna-S ನಲ್ಲಿ Bu ಅಂದರೆ ಬ್ಯೂಟಾ ಡೈಯೀನ್‌, ೫೩ ಅಂದರೆ ಸೋಡಿಯಮ್‌ 
ಹಾಗೂ 5 ಅಕ್ಷರವು ಸ್ಪೈರೀನನ್ನು ಸೂಚಿಸುವ ಪದಗಳು. 


ಬೂನಾ - 6ನ ಉಪಯೋಗಗಳು 


ಶಿ 

|. ಮೋಟರ್‌ ಟೈರುಗಳು ತಯಾರಿಕೆಯಲ್ಲಿ, 

2. ಉಷ್ಣ ಮತ್ತು ವಿದ್ಯುತ್‌ ನಿರೋಧಕವಾಗಿ, 

3. ನೆಲ ಹಾಸು (0೩) ತಯಾರಿಸಲು ಉಪಯೋಗಿಸುವರು. 


ಹೈಡ್ರೋಕಾರ್ಬನ್‌ಗಳು 307 


ಇ. ಎ (1 


ಒಂದು ಅಂಕದ ಪ್ರಶ್ನೆಗಳು 
ಸೋಡಿಯಮ್‌ ಪ್ರೋಪಿಯೋನೇಟಿನ ಜಲೀಯ ದ್ರಾವಣವನ್ನು ವಿದ್ಯುತ್‌ 
ವಿಭಜಿಸಿದಾಗ ದೊರೆಯುವ ಆಲ್ಕೇನು ಯಾವುದು? 


. ನಿರ್‌ ಹೈಡ್ರೋ ಹ್ಯಾಲೋಜನೀಕರಣ ಮಾಡಲು ಉಪಯೋಗಿಸುವ ಪರಿವರ್ತಕ 


ಯಾವುದು? 
ಸಹಸಂಯೋಗ ಬಂಧವು ಸಮಚ್ಛೇದಕ್ಕೆ ಒಳಗಾದಾಗ ದೊರೆಯುವ ವಸ್ತುವಿನ 
ಹೆಸರೇನು? 


. ಮುಕ್ತ ರ್ಯಾಡಿಕಲ್‌ ಎಂದರೇನು? 


ಮಾರ್ಕೋನಿಕಾಫನ ನಿಯಮವನ್ನು ನಿರೂಪಿಸಿರಿ. 
ಕ್ಲೋರಿನ್‌ ಮುಕ್ತ ರ್ಯಾಡಿಕಲ್‌ ಹೇಗೆ ಉಂಟಾಗುತ್ತದೆ? 
ನೈಟ್ರೀಕರಣ ಮಿಶ್ರಣ ಎಂದರೇನು? 


. ಪ್ರೋಪೀನಿಗೆ ಹೈಡ್ರೋಜನ್‌ ಬ್ರೋಮೈಡನ್ನು ಸಂಕಲಿಸಿದಾಗ ದೊರೆಯುವ 


ರಾಸಾಯನಿಕ ಯಾವುದು) 
ಬೆಂಜೀನಿನ ಎರಡು ಉಪಯೋಗಗಳನ್ನು ತಿಳಿಸಿರಿ. 


. ಫ್ರೀಡೆಲ್‌ - ಕ್ರಾಫ್ಟ್‌ ಕ್ರಿಯೆಯಲ್ಲಿ ಉಪಯೋಗಿಸುವ ವೇಗವರ್ಧಕ ಯಾವುದು? 
. ರೀಗ್ಬರ್‌ - ನಟ್ಟ ವೇಗವರ್ಧಕ ಯಾವುದು) 

. ಬೆ೦ಜೀನನ್ನು ಟಾಲೀನನ್ನಾಗಿ ಪರಿವರ್ತಿಸುವ ಪ್ರತಿಕ್ರಿಯೆಯ ಹೆಸರೇನು? 

. ಸಂಕಲನ ಪಾಲಿಮರ್‌ಗೆ ಒಂದು ಉದಾಹರಣೆ ಕೊಡಿ. 

. ಬ್ಯೂನಾ-5 ಎಂದರೇನು? 

ಸ ತೈಲಾಂಶದಲ್ಲಿರುವ ಗ ಸಾಹಿತ 

ಸ a ಆಲ್ಕೋಹಾಲೀಯ ಪೊಟ್ಕಾಷನ್ನು ಹಾಕಿ ಕಾಯಿಸಿದಾಗ 


ದೊರೆಯುವ ಆರ್ಗ್ಯಾನಿಕ್‌ ಸಂಯುಕ್ತ ಯಾವುದು? 


. ಚಕ್ರೀಯ ಆಲ್ಕೇನುಗಳ ಸಾಮಾನ್ಯ ಸೂತ್ರ ಯಾವುದು? 
. ಕನಿಷ್ಟ ಸಾಂದ್ರತೆಯ ಪಾಲಿ ಈಥೀನಿನ ಉಪಯೋಗಗಳೇನು? 
19. 


ಬೆಂಜೀನ್‌ ನೈಟ್ರೀಕರಣ ಮಿಶ್ರಣದೊಡನೆ ಹೇಗೆ ವರ್ತಿಸುವುದು? 


20.ನಿಕಲ್‌ ವೇಗವರ್ಧಕದ ಸಮ್ಮುಖದಲ್ಲಿ ಬೆಂಜೀನನ್ನು ಹೈಡ್ರೋಜನ್‌ ಜೊತೆ 


2. 


ಕಾಯಿಸಿದಾಗ ದೊರೆಯುವ ವಸ್ತುವಿನ ಹೆಸರೇನು? 
ಸಂಕಲನ ಪಾಲಿಮರ್‌ಗೆ ಎರಡು ಉದಾಹರಣೆ ಕೊಡಿ. 


22. ಲಘುಸಾಂದ್ರ ಪಾಲಿಥೀನ್‌ನ ಎರಡು ಉಪಯೋಗಗಳನ್ನು ತಿಳಿಸಿ. 


2x 


cis - ಮತ್ತು 0೩85 - ಪಾಲಿಐಸೋಪ್ರೀನುಗಳ ರಚನಾಸೂತ್ರ ಬರೆಯಿರಿ. 


308 ರಸಾಯನ ವಿಜ್ಞಾನ 


11. ಎರಡು ಅಂಕದ ಪ್ರಶ್ನೆಗಳು 


I. 
2. 
ತೆ 


ಕೋಬೆ ವಿಧಾನದಿಂದ ಈಥೇನನ್ನು ಹೇಗೆ ತಯಾರಿಸುವರು? 

ಈಥೀನ್‌ ತಯಾರಿಸುವ ಒಂದು ಎಧಾನವನ್ನು ವಿವರಿಸಿ. 

ಡೈ ಕಾರ್ಬಾಕ್ಷಿಲಿಕ್‌ ಆಮ್ಲದ ಕ್ಯಾಲ್ಸಿಯಮ್‌ ಲವಣದಿಂದ ಚಕ್ರೀಯ ಆಲ್ಕೇನನ್ನು 
ತಯಾರಿಸುವ ವಿಧಾನವನ್ನು ವಿವರಿಸಿ. 


4. ಗರಿಷ್ಠ ಸಾಂದ್ರತೆಯ ಪಾಲಿಈಧಥೀನನ್ನು ಹೇಗೆ ತಯಾರಿಸುವರು? 
5. ವಲ್ಕನೀಕರಣವನ್ನು ವಿವರಿಸಿ. 


ಈ 


. ಕುದಿಯುವ ಟಾಲೀನಿನ ಮೂಲಕ ಕ್ಲೋರಿನ್‌ ಹಾಯಿಸಿದಾಗ ಉಂಟಾಗುವ 


ಕ್ರಿಯೆಯನ್ನು ವಿವರಿಸಿ. 


. ಚಕ್ರೀಯ ಆಲ್ಕೇನುಗಳೆಂದರೇನು? ಉದಾಹರಣೆ ಸಹಿತ ವಿವರಿಸಿ. 
. 1, 1 ಡೈಬ್ರೋಮೋಪ್ರೋಪೇನಿನಿಂದ ಪ್ರೋಪೀನನ್ನು ಹೇಗೆ ತಯಾರಿಸುವರು? 


ಚಕ್ರೀಯ ಬ್ಯೂಟೇನ್‌ ಹೈಡ್ರೋಜನ್‌ನೊಡನೆ ಹೇಗೆ ಪ್ರತಿಕ್ರಿಯಿಸುವುದು? 


. ಬ್ಯೂನಾ - 5 ಅನ್ನು ಹೇಗೆ ತಯಾರಿಸುವರು? 
“ವಲ್ಕನೀಕೃತ ರಬ್ಬರ್‌ ನೈಸರ್ಗಿಕ ರಬ್ಬರಿಗಿ೦ತ ಉತ್ತಮ' — ಪುಷ್ಟೀಕರಿಸಿ. 


111. ನಾಲ್ಕು ಅಂಕದ ಪ್ರಶ್ನೆಗಳು 


ik 


ಮೀಥೇನಿನ ಕ್ಲೋರಿನೀಕರಣ ಕ್ರಿಯಾತಂತ್ರವನ್ನು ವಿವರಿಸಿ. 


2. ಪ್ರೋಪೀನ್‌ಗೆ ಹೈಡ್ರೋಜನ್‌ ಬ್ರೋಮೈಡನ್ನು ಸಂಕಲಿಸುವ ಕ್ರಿಯಾ ತಂತ್ರವನ್ನು 
ವಿವರಿಸಿ. 

ಓಕೆ ಕಲ್ಲಿದ್ದಲು ಡಾಂಬರಿನಿಂದ ಬೆ೦ಜೀನನ್ನು ಹೇಗೆ ಪ್ರತ್ಯೇಕಿಸುವರು? 

4. ಕಲ್ಲಿದ್ದಲು ಡಾಂಬರಿನಿಂದ ಟಾಲೀನನ್ನು ಹೇಗೆ ಪ್ರತ್ಯೇಕಿಸುವರು? 

5. ಪಾಲೀಧೀನ್‌ನಲ್ಲಿ ಎಷ್ಟು ಬಗೆ? ಅವು ಯಾವುವು? ಅವುಗಳನ್ನು ಹೇಗೆ 
ಸಂಶ್ಲೇಷಿಸುತ್ತಾರೆ? 

೫.೫ 


ಹೈಡ್ರೋಕಾರ್ಬನ್‌ಗಳು 309 


ಅಧ್ಯಾಯ — 17 
ಆಕ್ಷಿಜನ್‌ ಯುಕ್ತ ಕಾರ್ಬನಿಕ ಸಂಯುಕ್ತಗಳು 
ಆಲ್ಕೋಹಾಲ್‌ಗಳು 


ಆರ್ಗ್ಯಾನಿಕ್‌ ಸಂಯುಕ್ತಗಳಲ್ಲಿ ಪರ್ಯಾಪ್ತ ಕಾರ್ಬನ್ನಿನ ಹೈಡ್ರೋಜನ್‌ ಪರಮಾಣು 
ಗಳು "೦ಣಿ' ಗುಂಪುಗಳಿಂದ ಆದೇಶಿತವಾದಾಗ ದೊರೆಯುವ ಜನ್ಯಗಳ (6671೩೭1 ಆ)ನ್ನು 
ಆಲ್ಕೋಹಾಲ್‌ಗಳೆನ್ನುವರು. 
ಉದಾ: 1. ಮೀಥೈಲ್‌ ಆಲ್ಕೋಹಾಲ್‌ - ೮0,೦೫ 
2. ಈಥೈಲ್‌ ಆಲ್ಕೋಹಾಲ್‌ - C್ಯಗ50ಗ 
3. ಬೆಂಜೈಲ್‌ ಆಲ್ಕೋಹಾಲ್‌ - C್ಯಗ॥;CH;0H 


ವರ್ಗೀಕರಣ 
ಆಲ್ಕೋಹಾಲ್‌ನಲ್ಲಿರುವ "೦೫' ಗುಂಪುಗಳ ಸಂಖ್ಯೆಯ ಆಧಾರದ ಮೇಲೆ 
ಆಲ್ಕೋಹಾಲುಗಳನ್ನು ಮೂರು ವರ್ಗಗಳನ್ನಾಗಿ ವಿಂಗಡಿಸಬಹುದು. 
1. ಏಕ ಹೈಡ್ರಿಕ್‌ ಆಲ್ಕೋಹಾಲುಗಳು - ಇವುಗಳು ಕೇವಲ ಒಂದು “೦೫' ಗುಂಪನ್ನು 
ಹೊಂದಿರುತ್ತವೆ. 
ಉದಾ: ೮1,೦೫, C,HsOH, C¢HsCH;0H 
2. ದ್ವಿಹೈಡ್ರಿಕ್‌ ಆಲ್ಕೋಹಾಲುಗಳು - ಇವುಗಳು ಎರಡು “೦೫ ಗುಂಪುಗಳನ್ನು 
ಹೊಂದಿರುತ್ತವೆ. 


ಉದಾ: CಗH,೦ಗ 
೮1,೦೫ 
ಎಧಿಲೀನ್‌ ಗ್ಲೈಕಾಲ್‌ (ಈಥೇನ್‌ -1, 2-ಡೈ ಆಲ್‌) 


3. ತ್ರಿಹೈಡ್ರಿಕ್‌ ಆಲ್ಕೋಹಾಲುಗಳು - ಇವುಗಳು ಮೂರು "೦ಟ॥' ಗುಂಪುಗಳನ್ನು 
ಹೊಂದಿರುತ್ತವೆ. 
ಉದಾ: 


310 ರಸಾಯನ ವಿಜ್ಞಾನ 


೧1,೦೫ 
CHOH 


೮1೦೫ 
ಗ್ಲಿಸ್‌ರಾಲ್‌ (ಗ್ಲಿಸರೀನ್‌) 
' ಪ್ರೋಪೇನ್‌ -1, 2, 3-ಟ್ರೈ-ಆಲ್‌ 
(IUPAC ಹೆಸರು) 
ಏಕ ಹೈಡ್ರಿಕ್‌ ಆಲ್ಕೋಹಾಲುಗಳನ್ನು ಮತ್ತೆ ಮೂರು ವರ್ಗಗಳನ್ನಾಗಿ ವಿಂಗಡಿಸಿದ್ದಾರೆ. 


1. ಪ್ರಾಥಮಿಕ ಆಲ್ಕೋಹಾಲುಗಳು 

ಈ ಆಲ್ಕೋಹಾಲುಗಳಲ್ಲಿ “೦೧' ಗು೦ಷು ಪ್ರಾಥಮಿಕ ಕಾರ್ಬನ್‌ ಪರಮಾಣುವಿಗೆ 
ಬಂಧಿತವಾಗಿರುತ್ತದೆ. (ಒಂದು ಕಾರ್ಬನ್‌ ಪರಮಾಣುವಿಗೆ ಬಂಧಿತವಾಗಿರುವ ಕಾರ್ಬನ್‌ 
ಪರಮಾಣುವನ್ನು ಪ್ರಾಥಮಿಕ ಕಾರ್ಬನ್‌ ಪರಮಾಣು ಎನ್ನುವರು.) 


ಉದಾ: 1. €H;0H - ಮೆಥನೋಲ್‌ 
2. C,H;OH - ಎಥನೋಲ್‌ 
ಪ್ರಾಥಮಿಕ ಆಲ್ಕೋಹಾಲ್‌ ಗುಂಪು -€॥;0೦ಗ ಆಗಿರುತ್ತದೆ. 


2. ದ್ವಿತೀಯಕ ಆಲ್ಕೋಹಾಲುಗಳು 
ಈ ಆಲ್ಕೋಹಾಲುಗಳಲ್ಲಿ "೦೧' ಗುಂಪು ದ್ವಿತೀಯಕ ಕಾರ್ಬನ್‌ ಪರಮಾಣುವಿಗೆ 
ಬಂಧಿತವಾಗಿರುತ್ತದೆ. (ಎರಡು ಕಾರ್ಬನ್‌ ಪರಮಾಣುಗಳಿಗೆ ಬಂಧಿತವಾಗಿರುವ ಕಾರ್ಬನ್‌ 
ಪರಮಾಣುವನ್ನು ದ್ವಿತೀಯಕ ಕಾರ್ಬನ್‌ ಪರಮಾಣು ಎನ್ನುವರು.) 
ಉದಾ: 
EH 1 ಕಡ 


OH 
2-ಫ್ರೋಪನೋಲ್‌ (ಸಮಾನ ಪ್ರೋಪೈಲ್‌ ಆಲ್ಕೋಹಾಲ್‌) 
ದ್ವಿತೀಯಕ ಆಲ್ಕೋಹಾಲ್‌ ಗುಂಪು ಇಇ 
ky ತೃತೀಯಕ ಆಲ್ಕೋಹಾಲುಗಳು 
ಈ ಆಲ್ಕೋಹಾಲುಗಳಲ್ಲಿ “oH” ಗುಂಪು ತೃತೀಯಕ ಕಾರ್ಬನ್‌ ಪರಮಾಣುವಿಗೆ 
ಬಂಧಿತವಾರುತ್ತದೆ. (ಮೂರು ಕಾರ್ಬನ್‌ ಪರಮಾಣುಗಳಿಗೆ ಬಂಧಿತವಾಗಿರುವ ಕಾರ್ಬನ್‌ 


ಪರಮಾಣುವನ್ನು ತೃತೀಯಕ ಕಾರ್ಬನ್‌ ಪರಮಾಣು ಎನ್ನುವರು.) 
ಉದಾ: 


ಆಕ್ಷಿಜನ್‌ಯುಕ್ತ ಕಾರ್ಬನಿಕ ಸಂಯುಕ್ತಗಳು 311 


CH, 
CH, ರ್ಸ್‌ ಣ್‌ (11, 
OH 


3-ಮೀಥೈಲ್‌, 3-ಪ್ರೋಪನೋಲ್‌ 


ತೃತೀಯಕ ಆಲ್ಕೋಹಾಲ್‌ ಗುಂಪು ಶನ pe ಆಗಿರುತ್ತದೆ. 
ನಾಮಕರಣ 
ಅಣುಸೂತ್ರ ಸಾಮಾನ್ಯ ಹೆಸರು IUPAC ಹೆಸರು 
1. CH;0H ಮೀಥೈಲ್‌ ಆಲ್ಕೋಹಾಲ್‌ ಮೆಥನೋಲ್‌ 
2. CH,-CH,0H ಈಥೈಲ್‌ ಆಲ್ಕೋಹಾಲ್‌ ಎಥನೋಲ್‌ 
3. CH,-CH, -CH;0H ಸಾಮಾನ್ಯ ಪ್ರೋಪೈಲ್‌ 1-ಪ್ರೋಪನೋಲ್‌ 
ಆಲ್ಕೋಹಾಲ್‌ 
CH CH—CH, 
4. ಸ ಸಮಾನ ಪ್ರೋಪೈಲ್‌ 2-ಪ್ರೋಪನೋಲ್‌ 
ಆಲ್ಕೋಹಾಲ್‌ 
H, 
Ko eB 
5, | | ತೃತೀಯಕ ಬ್ಯೂಟೈಲ್‌ 2-ಮೀಥೈಲ್‌- 
pe ಆಲ್ಕೋಹಾಲ್‌ , 2-ಪ್ರೋಪನೋಲ್‌ 


ತಯಾರಿಸುವ ಸಾಮಾನ್ಯ ವಿಧಾನಗಳು 
1. ಹ್ಯಾಲೋ ಆಲ್ಕೇನುಗಳಿಂದ (ಆಲ್ಕೈಲ್‌ ಹ್ಯಾಲೈಡುಗಳಿಂದ)- 
ಏಕ ಹ್ಯಾಲೋ ಆಲ್ಕೇನುಗಳನ್ನು ಜಲೀಯ ಪೊಟ್ಯಾಸಿಯಮ್‌ ಹೈಡ್ರಾಕ್ಸೈಡ್‌ 
ದ್ರಾವಣದೊಡನೆ ಕಾಯಿಸಿ ಆಲ್ಕೋಹಾಲುಗಳನ್ನು ತಯಾರಿಸಬಹುದು. ಈ 
ಕ್ರಿಯೆಯನ್ನು ಪ್ರತ್ಯಾಮ್ಲೀಯ ಜಲವಿಭಜನೆ ಎನ್ನುವರು. 
R—|X + KlOH —™R—OH+KX 
ಜಲೀಯ 


312 ರಸಾಯನ ವಿಜ್ಞಾನ 


ಉದಾ: 


CH,— OH ——™CH,OH + KCl 


ಜಲೀಯ ಮೆಥನೋಲ್‌ 
೫ ಗಾ ರಾ]... 
ಜಲೀಯ ಎಥನೋಲ್‌ 


CH,—CH — CH, {K)OH ನಿ — CH, + KCI 
ಜಲೀಯ OH 


2-ಪ್ರೋಪನೋಲ್‌ 


2. ಆಲ್ಕೀನುಗಳಿಂದ- 
ಆಲ್ಮೀನನ್ನು ಸಾರಯುಕ್ತ ಸಲ್ಫೂ ;ರಿಕಾಮ್ಲದಲ್ಲಿ ಹಾಯಿಸಿದರೆ ಆಲೆ ಕಲ್‌ ಹೈ ೈಡ್ರೋಜನ್‌ 
ಸಲ್ಫೇಟ್‌ ದೊರೆಯುವುದು. ದೊರೆತ ಉತ್ಪನ್ನ ವನ್ನು ಜಲವಿಭಜಿಸಿದರೆ ಆಲ್ಫೋಹಾಲ್‌ 
ದೊರೆಯುವುದು. 
RCH oscil ಆ HS, ರರ RSH UC, 


ಆಲ್ಮೀನ್‌ 150, 


R—CH —CH,+HO ರರರಾರಾ ಣಾ ದದ 0॥ --0ಗ್ಕ + H,S0, 
OH | 


ಜ್‌ ಸ್‌ H 
H 15೦ ಸ್ಯ 


ಉದಾ: ಈಧೀನಿನಿಂದ ಎಥನೋಲ್‌ 
CH, = CH, + H.HSO, ———CH,— CH, 150, 


ಈಧೀನ್‌ ಈಥೈಲ್‌ ಹೈಡ್ರೋಜನ್‌ ಸಲ್ಫೇಟ್‌ 
CH, — CH, |HSO, + H|OH ——CH,— CH,OH + H,SO, 
| ಎಥನೋಲ್‌ 


ಪ ಕ್ರಿಯೆಯನ್ನು ವೇಗವರ್ಧಿತ ಜಲೀಕರಣ (catalytic hydration) ಎನ್ನುವರು. 
ಇಲ್ಲಿ 15೦, ವೇಗವರ್ಧಕವಾಗಿದೆ. 


ಆಕ್ಷಿಜನ್‌ಯುಕ್ತ ಕಾರ್ಬನಿಕ ಸಂಯುಕ್ತಗಳು 313 


ಕಾಕಂಬಿಯಿಂದ ಎಥೆನೋಲ್‌ (ಆಲ್ಕೋಹಾಲ್‌)ನ ಉತ್ಪಾದನೆ 
ಕಬ್ಬನ ರಸದಿಂದ ಸಕ್ಕರೆಯ ಹರಳುಗಳನ್ನು ಬೇರ್ಪಡಿಸಿದ ನಂತರ ಉಳಿಯುವ 

ಮಾತೃ ದ್ರವವನ್ನು ಕಾಕಂಬಿ ಎನ್ನುವರು. ಇದರಲ್ಲಿ ಸುಮಾರು 35% ಸುಕ್ರೋಸ್‌ ಮತ್ತು 

ಆಲ್ಬಪಮಾಣದಲ್ಲಿ ಗ್ಲೂಕೋಸ್‌ "ಮತ್ತು ಫ್ರಕ್ಟೋಸ್‌ ಗಳಿರುತ್ತವೆ. ಇದರಿಂದ ಈಥೈಲ್‌ 
ಆಲ್ಕೋಹಾಲನ್ನು. ಕೆಳಕಂಡಂತೆ ಉತ್ಪಾದಿಸುತ್ತಾರೆ. 

l. ಕಾಕಂಬಿಗೆ ನೀರು ಸೇರಿಸಿ ಸಕ್ಕರೆಯ ಸಾರತೆಯನ್ನು ಶೇ. 10ಕ್ಕೆ ಇಳಿಸಬೇಕು. 

2. ಸ್ವಲ್ಪ ಸಲ್ಫ್ಯೂರಿಕ್‌ ಆಮ್ಲವನ್ನು "ಹಾಕಿ ದ್ರಾವಣದ 111 ಬೆಲೆಯು 140೦ದ 5ರ ಮಧ್ಯೆ 
ಇರುವ ಹಾಗೆ ಮಾಡಬೇಕು. ಇದರಿಂದ ಅನಪೇಕ್ಷಿತ ಬ್ಯಾಕ್ಟೀರಿಯಾಗಳು ನಾಶ 
ಹೊಂದುತ್ತದೆ. ಅಲ್ಲದೆ ಕಿಣ್ವಗಳ ಕ್ರಿಯಾಶೀಲತೆ ಹೆಚ್ಚಲು ಸಹಾಯವಾಗುತ್ತದೆ. 

3. ನಂತರ ದ್ರಾವಣಕ್ಕೆ ಅಮೋನಿಯಮ್‌ ಸಲ್ಫೇಟ್‌ ಮತ್ತು ಅಮೋನಿಯಮ್‌ 
ಫಾಸ್ಟೇಟುಗಳನ್ನು ಹಾಕಬೇಕು. ಇವುಗಳು ಮುಂದೆ ಹಾಕಲಿರುವ “ಈಸ್ಟ್‌'ಗೆ ಆಹಾರವಾಗಿ 
ವರ್ತಿಸುವುವು. 

4. ಅನಂತರ ಈಸ್ಟ್‌ ಅನ್ನು ಹಾಕಿ ತಾಪದಲ್ಲಿ 303 £ ಮೂರರಿಂದ ನಾಲ್ಕು ದಿನಗಳ 
ಕಾಲ ಹುದುಗುವ ಕ್ರಿಯ ಟ್‌ ನಡೆಯಲು ಬಿಡಬೇಕು. 

ಈ ಅವಧಿಯಲ್ಲಿ 

ಸುಕ್ರೋಸ್‌ ಜಲವಿಭಜನೆ ಹೊ೦ದಿ ಗ್ಲೂಕೋಸ್‌ ಮತ್ತು ಫ್ರಕ್ಟೋಸ್‌ ಗಳನ್ನು ಕೊಡುವುದು. 

ಈಸ್ಟ್‌ನಲ್ಲಿರುವ “ಇನ್‌ವರ್ಟೆಸ್‌' ಕಿಣ್ವವು ಈ. ಕ್ರಿಯೆಗೆ ನಿಸನಢಕನ 

ವರ್ತಿಸುವುದು. 


pm 
ಕ 


ಇನ್‌ವರ್ಟೇಸ್‌ 
+H,0 ರಾಕಾ ಕ್ಯ [ಗ ಟರ ಭಟ್ಟ ಲಭ ಭಟ್ಟ 


ಸುಕ್ರೋಸ್‌ ಗ್ಲೂಕೋಸ್‌ ಫ್ರಕ್ಟೋಸ್‌ 


ii ಅನಂತರ "ಜೈಮೇಸ್‌' ಕಿಣ್ವದ ಸಮ್ಮುಖದಲ್ಲಿ ಗ್ಲೂಕೋಸ್‌ ಮತ್ತು ಫ್ರಕ್ಟೋಸ್‌ಗಳು 
ವಿಭಜಿಸಿ ಈಥೈಲ್‌ ಆಲ್ಕೋಹಾಲ್‌ ಮತ್ತು ಸ ಕಾರ್ಬನ್‌ ಡೈ ಆಕ್ಸೈಡುಗಳನ್ನು ಕೊಡುವುವು. 
ಜೈಮೇಸ್‌ 
CH, ec NE H.oH + 200, 

ಈ ಕ್ರಿಯೆಯನ್ನು “ಹುದುಗುವಿಕೆ” (1877613000) ಎ೦ದು ಕರೆಯುತ್ತಾರೆ. ದೊರೆಯುವ 
ದ್ರಾವಣದಲ್ಲಿ ಶೇ 10ರಷ್ಟು ಮಾತ್ರ ಆಲ್ಕೋಹಾಲ್‌ ಇರುತ್ತದೆ. ಇದು ಸಾರರಿಕ್ತ ಆಲ್ಕೋಹಾಲ್‌. 
5. ಸಾರೀಕರಣ: ಸಾರರಿಕ್ತ ಆಲ್ಕೋಹಾಲನ್ನು ಭಿನ್ನಾಸವನ(ಗractiona! distillation) 

ಗುರಿಪಡಿಸಿದಾಗ 95.5% ಆಲ್ಕೋಹಾಲ್‌ ಮತ್ತು 4.5% ನೀರು ಇರುವ ಮಿಶ್ರಣ 

ದೊರೆಯುತ್ತದೆ. ಈ ಮಿಶ್ರಣವನ್ನು ರೆಕ್ಟಿಫೈಡ್‌ ಸ್ಪಿರಿಟ್‌ (rectified spirit) ಎ೦ದು 
ಕರೆಯುವರು. 


6. ಪರಿಶುದ್ಧ ಆಲ್ಕೋಹಾಲ್‌ (Absolute alcohol), ತಯಾರಿಕೆ 
95.5% ಆಲ್ಕೋಹಾಲ್‌ (ರೆಕ್ಸಿಫೈಡ್‌ ಸಿರಿಟ್‌) 351.14 K ಕುದಿಬಿಂದುವನ್ನು 
ಹೊಂದಿರುವ "ನಿಯತಕುದಿ ಮಿಶ್ರಣ' (constant boiling mixture), ಇದರಲ್ಲಿರುವ 


314 ರಸಾಯನ ವಿಜ್ಞಾನ 


4.5% ನೀರಿನ ಅಂಶವನ್ನು ಭಿನ್ನಾಸವನದಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಪರಿಶುದ್ಧ 

ಆಲ್ಕೋಹಾಲನ್ನು ಈ ಕೆಳಗಿನ ವಿಧಾನಗಳಿಂದ ಪಡೆಯಬಹುದು. 

1. ರೆಕ್ಸಿಫೈಡ್‌ ಸಿರಿಟ್‌ಗೆ ಸುಣ್ಣವನ್ನು ಹಾಕಿ 24 ಗಂಟೆಗಳ ಕಾಲ ಇಡಬೇಕು. ಅನಂತರ 
ಅದನ್ನು ಆಸವಿಸಿದರೆ 95.5% ಆಲ್ಕೋಹಾಲ್‌ ದೊರೆಯುವುದು. ಉಳಿದಿರುವ 
ನೀರಿನ ಅಂಶವನ್ನು ಹೊರತೆಗೆಯಲು ಕ್ಯಾಲ್ಸಿಯಮ್‌ ಲೋಹವನ್ನು ಸೇರಿಸಿ ಸ್ವಲ್ಪ 
ಹೊತ್ತು ಬಿಟ್ಟು ಆಸವಿಸಿದರೆ 100% ಆಲ್ಕೋಹಾಲ್‌ ದೊರೆಯುತ್ತದೆ. 

2. ರೆಕ್ಟಿಫೈಡ್‌ ಸಿರಿಟ್‌ಗೆ ಸೂಕ್ತ ಪ್ರಮಾಣದಲ್ಲಿ ಬೆಂಜೀನನ್ನು ಸೇರಿಸಿ ಕುದಿಸಬೇಕು. 338 
Kನಲ್ಲಿ ನೀರು, ಆಲ್ಕೋಹಾಲ್‌ ಮತ್ತು ಬೆಂಜೀನ್‌ ಇರುವ ನಿಯತ ಕುದಿ ಮಿಶ್ರಣವು 
ಆಸವಿಸುತ್ತದೆ. ಇದರಿಂದ ಎಲ್ಲಾ ನೀರು ಬೇರ್ಪಟ್ಟಂತಾಗುತ್ತದೆ. ಅನಂತರ 341K 
ನಲ್ಲಿ ಬೆಂಜೀನ್‌ ಮತ್ತು ಆಲ್ಕೋಹಾಲ್‌ಗಳ ನಿಯತ ಕುದಿ ಮಿಶ್ರಣ ಆವಿಯಾಗಿ 
ಶುದ್ಧ ಈಥೈಲ್‌ ಆಲ್ಕೋಹಾಲ್‌ ಆಸವನ ಪಾತ್ರೆಯಲ್ಲಿ ಉಳಿಯುತ್ತದೆ. 


ಏಕ ಹೈಡ್ರಿಕ್‌ ಆಲ್ಕೋಹಾಲುಗಳ ಸಾಮಾನ್ಯ ಲಕ್ಷಣಗಳು 
1. ಸೋಡಿಯಮ್‌ ನ 

ಆಲ್ಕೋಹಾಲ್‌ ಸೋಡಿಯಮ್‌ ಜೊತೆ ಸಂಯೋಜಿಸಿ ಸೋಡಿಯಮ್‌ ಆಲ್ಫಾಕ್ಷೈಡನ್ನು 
ಕೊಡುವುದಲ್ಲದೆ ಹೈಡ್ರೋಜನ್‌ ಅನಿಲವನ್ನು ಬಿಡುಗಡೆ ಮಾಡುವುದು. 

28 -OH+2Na >2R-ONa+ 1? 

ಉದಾ: ಎಥನೋಲ್‌, ಸೋಡಿಯಮ್‌ ಜೊತೆ ಪರಿವರ್ತಿಸಿ ಸೋಡಿಯಮ್‌ 
ಎಥಾಕ್ಷೈಡ್‌ ಮತ್ತು ಹೈಡ್ರೋಜನ್‌ ಅನಿಲಗಳನ್ನು ಕೊಡುವುದು. 

201,೦೫0 + 2೫೩ > 2CHs5ONa + HT 
2. ಕಾರ್ಬಾಕ್ಟಿಲ್‌ ಆಮ್ಲಗಳ ಜೊತೆ- 

ಆಲ್ಕೋಹಾಲನ್ನು ಕಾರ್ಬಾಕ್ಷಿಲ್‌ ಆಮ್ಲದ ಜೊತೆ ಸಾರಯುಕ್ತ ಸಲ್ಲೂ ;ರಿಕಾಮ್ಲದ 


ಸಮ್ಮುಖದಲ್ಲಿ *000ಕ ರಾಸಾಯನಿಕ "ಪರಿವರ್ತನೆ ನಡೆದು ಎಸ್ಟರ್‌ ಮೆತ್ತ ನೀರು 
ಉತ್ಪಕ್ಕಿಯಾಗುವುವು. ಈ ಕ್ರಿಯೆಗೆ "ಎಸ್ಪರೀಕರಣ' ಎನ್ನುವರು. 


ಗಿ 
R,CO OR, ——R,COOR, + H,0 


ಎಸ್ಟರ್‌ 
ಆ 
ಉದಾ: 
A 
cH,coloH ಗು —— CH,COOC,H, ಟು 
ಎಥನೋಯಿಕಾಮ್ಹ ಈಥೈಲ್‌ಎಥನೋಯೇಟ್‌ 


ಆಕಿಜನ್‌ ಯುಕ್ತ ಕಾರ್ಬನಿಕ ಸಂಯುಕ್ತಗಳು 315 


3. ಆಮ್ಲೀಯ ಪೊಟ್ಯಾಸಿಯಮ್‌ ಪರ್ಮ್ಯಾಂಗನೇಟ್‌ನೊಡನೆ- 

೩. ಪ್ರಾಥಮಿಕ ಆಲ್ಕೋಹಾಲ್‌ ಅನ್ನು, ಆಮ್ಲೀಯ ಪೊಟ್ಯಾಸಿಯಮ್‌ ಪರ್ಮ್ಯಾಂಗನೇಟ್‌ 
ನೊಡನೆ ಕಾಯಿಸಿದಾಗ ಉತ್ಕರ್ಷಿಸಿ ಮೊದಲು ಆಲ್ಜಿಹೈಡನ್ನೂ ನಂತರ ಆಮ್ಲವನ್ನೂ 
ಕೊಡುವುದು. ಆಲ್ಡಿಹೈಡ್‌ ಮತ್ತು ಆಮ್ಲಗಳಲ್ಲಿ ಆಲ್ಫೋಹಾಲಿನಲ್ಲಿರುವಷ್ಟೆ ಸೇ ಕರ್ಜನ್‌ 
ಪರಿಮಾಗ 26, 


(0) (ಲಿ) 
R— CH,OH rs R—CHO —RCOOH 
ಪ್ರಾ ಆಲ್ಕೋಹಾಲ್‌ : KMnO,  ಆಲಿಹೈಡ್‌ ಆಮ್ಲ 
(0) (೦) 
CH,—CH,OH ಮ CH,— CHO ——™ CH,COOH 
ಉದಾ: - KMnoO, 4 
ಎಥನೋಲ್‌ “Ho ಎಥನಾಲ್‌ ಎಥನೋಯಿಕಾಮ್ಹ 


0. ದ್ವಿತೀಯಕ ಆಲ್ಕೋಹಾಲ್‌ ಆಮ್ಲೀಯ ಪೊಟ್ಯಾಸಿಯಮ್‌ ಪರ್ಮ್ಯಾಂಗನೇಟಿನೊಡನೆ 
ಕಾಯಿಸಿದಾಗ, ಉತ್ಕರ್ಷಿಸಿ ಮೊದಲು ಕೀಟೋನನ್ನೂ ಅನ೦ತರ ಆಮ್ಲವನ್ನೂ 
ಕೊಡುವುದು. ಹೀಗೆ ದೊರೆಯುವ ಕೀಟೋನಿನಲ್ಲಿ ಮೂಲ ಆಲ್ಕೋಹಾಲಿನಲ್ಲಿರುವಷ್ಟೇ 
ಕಾರ್ಬನ್‌ ಪರಮಾಣುಗಳಿರುತ್ತವೆ. ಅನಂತರ ದೊರೆಯುವ ಆಮ್ಲದಲ್ಲಿ ಕಾರ್ಬನ್‌ 
ಪರಮಾಣುಗಳ ಸಂಖ್ಯೆ ಒಂದು ಕಡಿಮೆ ಇರುತ್ತದೆ. 


4(0) 
RCH Cy R—Co— CH, ——RCOOH + H,0 + CO, 
ಕ್ಷಾ KMnO 

H 4 

ಉದಾ: 
(0) 4(0) 
CH~—CH—CH, ——™=CH,—Co—CH, —CH,COOH + H,0 +C0, 
ಕ್ಷಾ KMnO 
H —HO # 3(C) 2(C) 
(ಲ) ಸ ಪ್ರೋಪನೋನ್‌ ಎಥನೋಯಿಕ್‌ ಆಮ್ಲ 


೦. ತೃತೀಯಕ ಆಲ್ಕೋಹಾಲ್‌ ಅನ್ನು ಆಮ್ಲೀಯ ಪೊಟ್ಯಾಸಿಯಮ್‌ ಪರ್ಮ್ಯಾಂಗನೇಟಿ 
ನೊಡನೆ ಕಾಯಿಸಿದಾಗ, ಉತ್ಕರ್ಷಿಸಿ ಮೊದಲು ಕಡಿಮೆ ಕಾರ್ಬನ್‌ ಪರಮಾಣುಗಳನ್ನು 
ಹೊಂದಿರುವ ಕೀಟೋನನ್ನು, ಅನಂತರ ಇನ್ನೂ ಕಡಿಮೆ ಕಾರ್ಬನ್‌ 
ಪರಮಾಣುಗಳನ್ನು ಹೊಂದಿರುವ ಆಮ್ಲಗಳನ್ನು ಕೊಡುವುದು. 


CH, 
A 4(0) 
CH—C —CH,+ 40) ———™CH,COCH, ಎರಾ CH,COOH + CO, +H,0 
H, ERO, ಬದಿ 2೧ 
- 2H,0 
5(0) ೦೦ 


316 ರಸಾಯನ ವಿಜ್ಞಾನ 


4. ಫಾಸ್ಫರಸ್‌ ಹ್ಯಾಲಯುನಳೊಹಸ- 


೩ ಫಾಸ್ಫರಸ್‌ ಪ ಪೆ೦ಟ ಕ್ಷೋರೆ ಓಡಿನೊಡನೆ - ಆಲ್ಕೋಹಾಲ್‌ ಫಾಸ ಸ್ಫರಸ್‌ ಪೆ೦ಟಕ್ಲೋರೈಡಿ 
ನೊಡನೆ ವರ್ತಿಸಿ Cand ಆಲ್ಕೈಲ್‌ "ಕ್ಲೋರೆ ಡನ್ನು' ಕೊಡುವುದು. 
ಉದಾ: ಜಿ NDF ಬಂಡೆ 60110 

CH30H + PCls => CH;Cl+ 7೦೮1, + HCl 
CH;OH +PCls >CH;CI+POCI, + HCI 

0. ಫಾಸ್ಫರಸ್‌ ಟ್ರೈಕ್ಲೋರೈಡಿನೊಡನೆ 
ಆಲ್ಕೋಹಾಲ್‌, ಫಾಸರಸ್‌ 

ಕ್ಲೋರೈಡನ್ನು ಕೊಡುವುದು. 

ಉದಾ: 


ಟ್ರೈಕ್ಲೋರೈಡಿನೊಡನೆ ವರ್ತಿಸಿ ಅನುಗುಣವಾದ 


3R -OH + 7೮1, ೨ 3R -CI+ 17೦, 
3CH30H + 7೮1, > 3CH;C1+ H;PO; 
3C)Hs;OH + PCl, > 3C,H ;Cl+ ಗ, 
5. ಸಾರಯುಕ್ತ ಸಲ್ಫ್ರೂರಿಕಾಮ್ಲದೊಡನೆ- 


೩ ಆಲ್ಕೋಹಾಲನ್ನು "ಹೆಚ್ಚುವರಿ ಸಾರಯುಕ್ತ ಸಲ್ಲೂ ;ರಿಕಾಮ್ಲದೊಡನೆ 443 ಜ ತಾಪ ಪಕ್ಕೆ 
ಕಾಣಿಸಿದರೆ ಭರ್ಜರಿಕರಣದ ಮೂಲಕ ಆಲ್ಫೇನನ್ನು ಕೊಡುತ್ತದೆ. 


ಇ. CH=CH, HSO0,——R—CH;—CH, HSO, + H,0 


443K 
R—CH— CH, HSO,——8— CH=CH, + HSO 
ಉದಾ: 


CH;—CH, OH +H HSO,——CH;—CH,H,SO, + H,0 


473K 
CH; CH, HSO, —> CH=CH, + H,SO 
ಈಥೀನ್‌ 


b. ಆಲ್ಕೋಹಾಲಿನ ಪ್ರಮಾಣ ಜಾಸ್ತಿ ಇದ್ದಾಗ : ಆಲ್ಕೋಹಾಲ್‌ ಮತ್ತು ಸಾರಯುಕ್ತ 


ಸಲ್ಫೂ ್ಛರಿಕಾಮ್ಲದ ಮಿಶ್ರಣವನ್ನು 2 : 1ರ ಪ್ರಮಾಣದಲ್ಲಿ ತೆಗೆದುಕೊಂಡು 


ಕೊತ್ತಿ ತಾಪ ಪಕ್ಕೆ ಕಾಯಿಸಿದಾಗ ಆಗಲೂ ನಿರ್ಜಲೀಕರಣ ಜರುಗಿ ಈಥರ್‌ 
ಉತ್ಪತ್ತಿಯಾಗುವುದು. 


೫-೮೫, -CH;0H + HHSO, ---೨॥-೮ಗ) -CH, 050, * 12೦ 
R -CH, -CH,HSO, —B*>R -CH =CH, +H,SO 


ಆಕ್ಷಿಜನ್‌ ಯುಕ್ತ ಕಾರ್ಬನಿಕ ಸಂಯುಕ್ತಗಳು 317 


CH; -೮೫,೦ +H HSO,——CH; -CH,HSO, *1,೦ 
CH, -CH,HSO, —*>CH, =CH, +H,SO, 


6. ಫಾಸ್ಫರಸ್‌ ಪೆಂಟಾಕ್ಸೈಡಿನೊಡನೆ- | 
ಆಲ್ಕೋಹಾಲನ್ನು ಫಾಸ್ಟರಸ್‌ ಪೆಂಟಾಕ್ಷೆ Jಡಿನೊಡನೆ ಕಾಯಿಸಿದರೆ ನಿರ್ಜಲೀಕರಣ 
ಉಂಟಾಗಿ ಆಲ್ಕೀನ್‌ ದೊರೆಯುವುದು. 


೦ | 
R—CH;—CH,0H ——>R—CH=CH, 


2 
ಆಲ್ಕೋಹಾಲ್‌ ಆಲ್ಮೀನ್‌ 


P,0, 

CH,—CH,OH ——CH,=—CH, 

ಉದಾ: | -H,O 
ಎಥನಾಲ್‌ ಶಧೀನ್‌ 


ಆಲ್ಕೋಹಾಲನ್ನು ಗುರುತಿಸುವ ಪರೀಕ್ಷೆಗಳು 
ಪ್ರಾಥಮಿಕ, ದ್ವಿತೀಯಕ ಮತ್ತು ತೃತೀಯಕ ಆಲ್ಕೋಹಾಲುಗಳನ್ನು ಪರಸ್ಪರ ಗುರುತಿಸುವ 
ಪರೀಕ್ಷೆಗಳು. 


1. ಆಲ್ಕೋಹಾಲ್‌ + ೩ ತಕ್ಷಣ ಬಿಳಿಯ ಒತ್ತರ ತೃತೀಯಕ 
ಸಾರಯುಕ್ತ 101 ಆಮ್ಲ ಆಲ್ಕೋಹಾಲ್‌ 
+ ನಿರ್ಜಲ 7/೮, b. 5 ನಿಮಿಷಗಳಲ್ಲಿ ಬಿಳಿಯ [ದ್ದಿತೀಯಕ 


ಒತ್ತರ 
c. ಬಿಳಿಯ ಒತ್ತರ ಬರುವುದಿಲ್ಲ. 


2. ಡೈಕ್ರೋಮೇಟ್‌ ಪರೀಕ್ಷೆ: 
ಆಲ್ಕೋಹಾಲ್‌ 4 ಸಾರರಿಕ್ತ 
H,SO, + K,Cr,0, 
ದ್ರಾವಣ 


೩ ಕಾರ್ಬಾಕ್ಸಿಲ್‌ ಆಮ್ಲ ದೊರೆಯು 
ವುದು. ದ್ರಾವಣ ಹಸಿರು ಬಣ್ಣಕ್ಕೆ 
ತಿರುಗುವುದು. 

b. ಕೀಟೋನ್‌ ದೊರೆಯುವುದು. 
ದ್ರಾವಣ ಹಸಿರು ಬಣ್ಣಕ್ಕೆ ತಿರುಗು 
ವುದು. 

c. ಯಾವ ಬದಲಾವಣೆಯೂ 
ಆಗುವುದಿಲ್ಲ. 


318 ರಸಾಯನ ವಿಜ್ಞಾನ 


ಮೀಥೈಲ್‌ ಆಲ್ಫೋಹಾಲ್‌ನ ಉಪಯೋಗಗಳು 
ಮೀಥೈಲ್‌ ಆಲ್ಕೋಹಾಲನ್ನು 
a. ಫಾರ್ಮಾಲ್ಡಿಹೈಡ್‌ ಮತ್ತು ಫಾರ್ಮಲಿನ್‌ ತಯಾರಿಸಲು 
0. ಇಂಧನವಾಗಿ 
c. ಸ್ವಯಂಚಾಲಿತ ಯಂತ್ರಗಳ ರೇಡಿಯೇಟರ್‌ಗಳಲ್ಲಿ ಉಪಯೋಗಿಸುವ ನೀರು 
ಮಂಜುಗಡ್ಡೆಯಾಗುವುದನ್ನು ತಪ್ಪಿಸಲು 
4. ಎಥನೋಲನ್ನು ಮದ್ಯಪಾನಿಗಳು ಕುಡಿಯಲು ಅಯೋಗ್ಯವಾಗುವಂತೆ ಮಾಡಲು 


ಈಥೈಲ್‌ ಆಲ್ಕೋಹಾಲ್‌ನ ಉಪಯೋಗಗಳು 
ಈಥೈಲ್‌ ಆಲ್ಕೋಹಾಲನ್ನು 
೩. ಇಂಧನವಾಗಿ 
8. ಸ್ವಯಂಚಾಲಿತ ಯಂತ್ರಗಳ ರೇಡಿಯೇಟರುಗಳಲ್ಲಿ ಉಪಯೋಗಿಸುವ ನೀರು 
ಮಂಜುಗಡ್ಡೆಯಾಗುವುದನ್ನು ತಪ್ಪಿಸಲು 
c. ಪವರ್‌ ಆಲ್ಕೋಹಾಲನ್ನು ತಯಾರಿಸಲು 
4. ಮದ್ಯಪಾನೀಯಗಳನ್ನು ತಯಾರಿಸಲು 
€. ಕ್ಷೋರೋಫಾರ್ಮ್‌ (ಅರಿವಳಿಕೆ)ಅನ್ನು ಉತ್ಪಾದಿಸಲು 


ಈಥರ್‌'ಗಳು 

ಎರಡು ಹೈಡ್ರೋಕಾರ್ಬನ್‌ ಗುಂಪುಗಳ ನಡುವೆ ಆಕ್ಷಿಜನ್‌ ಪರಮಾಣುವು 
ಬಂಧಿತವಾಗಿದ್ದರೆ ಅಂತಹ ಆರ್ಗ್ಯಾನಿಕ್‌ ವಸ್ತುಗಳನ್ನು ಈಥರ್‌ಗಳನ್ನುವರು. 
* ಈಥರ್‌ಗಳ ಸಾಮಾನ್ಯ ಸೂತ್ರವು R,-0೦-ಔ; ಆಗಿರುತ್ತದೆ. ಇಲ್ಲಿ ೩, ಮತ್ತು 
R ಗಳು ಆಲ್ಕೆ ಬಲ್‌ ಅಥವಾ ಅರೈಲ್‌ ಗುಂಪುಗಳಾಗಿರುವುದು. ಎರಡೂ ಗುಂಪುಗಳು 
ಒಂದೇ ಆಗಿರಬಹುದು, ಬೇರೆಯೂ ಆಗಿರಬಹುದು. ಅವುಗಳು ಬೇರೆ ಬೇರೆ ಆಗಿದ್ದರೆ 
ಅವುಗಳನ್ನು ಮಿಶ್ರ ಈಥರ್‌ಗಳನ್ನುವರು. 

CH, -0-CH, ಡೈ ಮೀಥೈಲ್‌ ಈಥರ್‌ (ಸರಳ ಈಥರ್‌) 

CH;-0-C,H; ಈಥೈಲ್‌ ಮೀಥೈಲ್‌ ಈಥರ್‌ (ಬೆರಕೆ ಈಥರ್‌) 


IUPAC ನಾಮಕರಣ 

ಅಣುಸೂತ್ರ ಸಾಮಾನ್ಯ ಹೆಸರು IUPAC ಹೆಸರು 
CH, -0-CH, ಡೈಈಥೈಲ್‌ ಈಥರ್‌ ಮೀಥಾಕ್ಸಿ ಮೀಥೇನ್‌ 
CH, -0- C,H; ಈಥೈಲ್‌ ಮೀಥೈಲ್‌ ಈಥರ್‌ ಮೀಥಾಕ್ಷಿ ಈಥೇನ್‌ 
CH; -0-C)H; ಡೈ ಈಥೈಲ್ಸ್‌ ಈಥರ್‌ ಈಥಾಕ್ಸಿ ಈಥೇನ್‌ 


ಆಕ್ಸಿಜನ್‌ಯುಕ್ತ ಕಾರ್ಬನಿಕ ಸಂಯುಕ್ತಗಳು 319 


ತಯಾರಿಸುವ ಸಾಮಾನ್ಯ ವಿಧಾನಗಳು 

೩. ವಿಲಿಯಮ್‌ಸನ್ನನ ಈಥರ್‌ ಸಂಶ್ಲೇಷಣಾ ವಿಧಾನ 

ಈ ವಿಧಾನದಲ್ಲಿ ಮಾನೋ ಹ್ಯಾಲೋ ಆಲ್ಕೇನುಗಳನ್ನು ಸೋಡಿಯಮ್‌ ಆಲ್ಫಾಕ್ಷೈಡ್‌ 
ಜೊತೆ ಆಲ್ಕೋಹಾಲಿನ ಸಮ್ಮುಖದಲ್ಲಿ ಕಾಯಿಸಿ ಈಥರ್‌ಗಳನ್ನು ತಯಾರಿಸಬಹುದು. 


ಆ ರೋ ಬ ಬ ಜಾ ದರ + NaX 
ಆಲ್ಕೋಹಾಲ್‌ ಈಥರ್‌ 


ಉದಾ: ಬ್ರೋಮೋ ಈಥೇನನ್ನು ಆಲ್ಕೋಹಾಲ್‌ ಯುಕ್ತ ಸೋಡಿಯಮ್‌ 


ಈಥಾಕ್ಷೈಡಿನೊಡನೆ ಕಾಯಿಸಿ ಈಥಾಕ್ಷಿ ಈಥೇನನ್ನು ತಯಾರಿಸಬಹುದು. 


c,H,0[Na + Br] C,H—C,H;—0—C,H, + NaBr 
ಈಥಾಕ್ಸಿ ಈಥೇನ್‌ 


b. ಪರ್ಯಾಯ ವಿಧಾನ 
ಆಲ್ಕೆ ಲ್‌ ಹ್ಯಾಲೈಡನ್ನು ಶುಷ್ಕ ಸಿಲ್ವರ್‌ ಆಕ್ಸೈಡಿನ ಜೊತೆ ಕಾಯಿಸಿ ಈಥರ್‌ಅನ್ನು 
ತಯಾರಿಸಬಹುದು. 


R~- OR —™R— 0—R + NaX 
ಉದಾ: C,H,ONa + Br C,H, ——C,H,— 0—C,H, + NaBr 


ಗುಣಗಳು: ಈಥರ್‌ಗಳಲ್ಲಿರುವ ಗುಣ ನಿರ್ಣಾಯಕ ಗುಂಪು ಕ್ರಿಯಾಶೀಲವಲ್ಲ. 
ಆದ್ದರಿಂದ ಈಥರ್‌ಗಳು ರಾಸಾಯನಿಕವಾಗಿ ಜಡವಸ್ತುಗಳು. ಆದರೂ 
ಹ್ಯಾಲೋಜನ್‌ಗಳೊಡನೆ, ಹೈಡ್ರೋ ಅಯೋಡಿಕ್‌ ಆಮ್ಲದೊಡನೆ ಅವುಗಳು ವರ್ತಿಸುತ್ತವೆ. 


ಹ್ಯಾಲೋಜಿನೀಕರಣ 
ಡೈ ಈಥೈಲ್‌ ಈಥರ್‌ ಬೆಳಕಿನ ಅನುಪಸ್ಥಿತಿಯಲ್ಲಿ ಕ್ಲೋರಿನ್‌ನೊಡನೆ ವರ್ತಿಸಿ 
0, ೮' ಡೈಕ್ಷೋರೋ ಡೈಈಥೈಲ್‌ ಈಥರ್‌ ಅನ್ನು ಕೊಡುವುದು. 


| | 
CH— CH—0—CH,—CH, + ಅಮು ಪೂ ಜೆ Oe: ಸ —CH,+ 2101 
ಈಥಾಕ್ಸಿ ಈಥೇನ್‌ Cl Cl 
I - ಡೈ ಕ್ಲೋರೋ 
ಈಥಾಕ್ಸಿ ಈಥೇನ್‌ 


ಡೈ: ಈಥೈಲ್‌ ಈಥರ್‌ ಬೆಳಕಿನ ಸಮ್ಮುಖದಲ್ಲಿ ಕ್ಲೋರಿನ್‌ನೊಡನೆ ವರ್ತಿಸಿ 
ಪರ್‌ಕ್ಲೋರೋ ಡೈ ಈಥೈಲ್‌ ಈಥರನ್ನು ಕೊಡುವುದು. 
CH; -0-CH; + 10C1> — C201s ೦ CCls 10401 


320 ರಸಾಯನ ವಿಜ್ಞಾನ 


0-೦ ಬಂಧದ ಛೇದವನ್ನು ಒಳಗೊಂಡಿರುವ ರಾಸಾಯನಿಕ ಕ್ರಿಯೆಗಳು 


1. ಜಲವಿಭಜನೆ 
ಈಥರ್‌ಗಳನ್ನು ಸಾರರಿಕ್ತ ಸಲ್ಲೂ ಫಾರಿಕ್‌ ಆಮ್ಲದೊಡನೆ ಕಾಯಿಸಿದರೆ ಅವು ಜಲವಿಭಜಿಸಿ 
ಆಲ್ಕೋಹಾಲ್‌ಗಳನ್ನು ಕೊಡುವುವು. 


HOH ಸಾರರಿಕ್ತ 
R—O—R + HOH ಪ 2ROH 
ತ 4 


H: OH ಸಾರರಿಕ್ತ 
C,H 0— C,H, + HOH ———™ 2C,H.0H 
150 


ಉದಂ: 
ರೆ 


ಫಾಸ್ಟರಸ್‌ ಪೆಂಟ ಕ್ಷೋರೈಡಿನೊಡನೆ- 
ಚತ ಫಾಸ ಸ್ಪರಸ್‌ ಪೆಂಟ ಕ್ಷೋರೆ ೈಡಿನೊಡನೆ ಕಾಯಿಸಿದಾಗ ಅನುಗುಣವಾದ 
ಕ್ಷೋರೈ ೈಡುಗಳನ್ನು ಕೊಡುವುವು. 
7-0-871], 28-೮1-8೦೮1, 


ಉದಾ: C,H; -0-C,H; + PCls > 2C,HC1+POCl; 


ಟು 


. ಹೈಡ್ರೋ ಅಯೋಡಿಕ್‌ ಆಮ್ಲದೊಡನೆ- 

೩ ಕಡಿಮೆ ತಾಪದಲ್ಲಿ ಈಥರ್‌ಗಳು ಸಾರಯುಕ್ತ ಹೈಡ್ರೋ ಅಯೋಡಿಕ್‌ ಆಮ್ಲದೊಡನೆ 
ವರ್ತಿಸಿ ಆಲ್ಕೋಹಾಲ್‌ ಮತ್ತು ಅಯೋಡೈಡ್‌ಗಳನ್ನು ಕೊಡುವುವು. 
R-0-R+HI>ROH+RI 
ಉದಾ: C,H; -0-C,)H; + HI C,)H;OH +C,Hsl 

0. ಅಧಿಕ ತಾಪದಲ್ಲಿ: ಈಥರ್‌ಗಳು ಸಾರಯುಕ್ತ ಹೈಡ್ರೋ ಅಯೋಡಿಕ್‌ ಆಮ್ಲದೊಡನೆ 

ಕಾಯಿಸಿದಾಗ ವರ್ತಿಸಿ ಅನುಗುಣವಾದ ಅಯೋಡೈಡ್‌ಗಳನ್ನು ಕೊಡುವುವು. 

R-0-R+2HI>2RI+H,0 


ಉದಾ: CH; -ಟಿ-ಟಓ್ವ್ರಣ್ಣಿ + 2Hl - 2C>Hs1+H20 


ಈಥಾಕ್ಸಿ ಈಥೇನ್‌ (ಡೈ ಈಥೈಲ್‌ ಈಥರ್‌)ನ ಉಪಯೋಗಗಳು 

ಡೈ ಈಥೈಲ್‌ ಈಥರನ್ನು 

1. ಅರಿವಳಿಕೆಯಾಗಿ 

2. ಎಣ್ಣೆ ಮತ್ತು ಕೊಬ್ಬುಗಳಿಗೆ ದ್ರಾವಕವಾಗಿ 

3. ರೆಫ್ರಿಜರೇಟರ್‌ಗಳಲ್ಲಿ ಶೈತ್ಯಕಾರಕವಾಗಿ 

4. ಶೈತ್ಯ ಮಿಶ್ರಣ (ಈಥರ್‌ ಮತ್ತು ಶುಷ್ಕ ಮಂಜುಗಡ್ಡೆಗಳ ಮಿಶ್ರಣ) ತಯಾರಿಸಲು 
ಉಪಯೋಗಿಸುವರು. 


ಆಕ್ಷಿಜನ್‌ಯುಕ್ತ ಕಾರ್ಬನಿಕ ಸಂಯುಕ್ತಗಳು 321 


ಪಶೆಗಳು 


. ಒ೦ದು ಅಂಕದ ಪ್ರಶ್ನೆಗಳು 


ಆಲ್ಕ್ಫೋಹಾಲ್‌ಗಳು ಕಾರ್ಬಾಕ್ಸಿಲ್‌ ಆಮ್ಲದ ಜೊತೆ ವರ್ತಿಸಿದಾಗ ದೊರೆಯುವ 
ಉತ್ಪನ್ನ ಯಾವುದು? 


ಕ ಈಥರ್‌ಗಳ ಸಾಮಾನ್ಯ ಸೂತ್ರ ಯಾವುದು? 


ಲ್ಯೂಕಾಸ್‌ ಪರಿವರ್ತಕ ಯಾವುದು) 


ಎಥನಾಲನ್ನು ಹೆಚ್ಚುವರಿ ಸಾರಯುಕ್ತ ಸಲ್ಫ್ಯೂರಿಕ್‌ ಆಮ್ಲದೊಂದಿಗೆ ಕಾಯಿಸಿದಾಗ 


ರಿ 
ದೊರೆಯುವ ಉತ್ಪನ್ನ ಯಾವುದು 


ರೆಕ್ಟಿಫೈಡ್‌ ಸಿರಿಟ್‌ ಎಂದರೇನು? 


| ಏಕಹೈ ಡಿಕ್‌ ದ್ವಿತೀಯಕ ಆಲ್ಕೋಹಾಲ್‌ ಒಂದನ್ನು ಹೆಸರಿಸಿ. 


ಗ್ಲೂಕೋಸ್‌ ನಿಂದ ಎಥನಾಲ್‌ ಅನ್ನು ೬. ಚ್ಚ ಅಗತ್ಯವಿರುವ ಕಿಣ್ವ 
ಯಾವುದು? 
ಟಿ ಕಾಲಿಟ್ಟ 


ಇತ 
ತೆ ಇದರ 7/೧ ಹೆಸರೇನು? 


ಪ್ರಾಥಮಿಕ ಆಲ್ಕೋಹಾಲೊಂದರ ಆವಿಯನ್ನು ಕಾದಿರುವ ತಾಮ್ರದ ತಂತಿಯ 
ಮೇಲೆ ಹಾಯಿಸಿದರೆ ದೊರೆಯುವ ರಾಸಾಯನಿಕ ವಸ್ತು ಯಾವುದು? 


. ಆಲ್ಕೋಹಾಲನ್ನು ಕ್ಷೋರೋ ಆಲ್ಕೇನನ್ನಾಗಿ ಪರಿವರ್ತಿಸಲು ಬೇಕಾಗುವ ಪರಿವರ್ತಕ 


ಯಾವುದು? 


. ಎರಡು ಅಂಕದ ಪ್ರಶ್ನೆಗಳು 


ಎಲಿಯಂಸನ್ನನ ಈಥರ್‌ ಸಂಶ್ಲೇಷಣೆಯನ್ನು ವಿವರಿಸಿ. 

ಎಥನಾಲಿನಿಂದ ಈಥೀನನ್ನು ಹೇಗೆ ತಯಾರಿಸುವರು? 

ಎಥನಾಲಿನಿಂದ ಎಥಾಕ್ಷಿ ಈಥೇನನ್ನು ಹೇಗೆ ತಯಾರಿಸುವರು? 

ಪ್ರಾಥಮಿಕ, ದ್ವಿತೀಯಕ ಮತ್ತು ತೃತೀಯಕ ಆಲ್ಕೋಹಾಲುಗಳನ್ನು ಪರಸ್ಪರ ಗುರ್ತಿಸುವ 
ಡೈಕ್ರೋಮೇಟ್‌ ಪರೀಕ್ಷೆಯನ್ನು. ವಿವರಿಸಿ. 

ಡನ ಹ್ಯಾಲೋಜನೀಕರಣವನ್ನು ವಿವರಿಸಿ. 


111. ನಾಲ್ಕು ಅಂಕದ ಪ್ರಶ್ನೆಗಳು 


F 
ಪಃ 
ತ 


ಕಾಕಂಬಿಯಿಂದ ರೆಕ್ಟಿಫೈಡ್‌ ಸ್ಪಿರಿಟ್‌ ಅನ್ನು ಹೇಗೆ ಉತ್ಪಾದಿಸುವರು) 
ಆಲ್ಕೋಹಾಲುಗಳ ವರ್ಗೀಕರಣವನ್ನು ವಿವರಿಸಿ. 

೧-೦ ಬಂಧದ ಛೇದವನ್ನು ಒಳಗೊಂಡಿರುವ ಈಥರ್‌ನ ಎರಡು ಕ್ರಿಯೆಗಳನ್ನು 
ವಿವರಿಸಿ. 


U0 


322 ರಸಾಯನ ವಿಜ್ಞಾನ 


ಪ್ರಾಯೋಗಿಕ ಕೈಪಿಡಿ 
Practicals 


ಪ್ರಾಯೋಗಿಕ ಕೈಪಿಡಿ 


ಪ್ರಯೋಗದ ಹೆಸರು 


ಬುನ್ನನ್‌ ಜ್ವಾಲಕದ ಅಧ್ಯಯನ ಮತ್ತು : ಜ್ವಾಲೆಯಿಂದ 
ಗಾಜಿನ ಕೆಲಸ. 


ರಸ ತುಲಾಯಂತ್ರ ಮತ್ತು ಅದರ ಉಪಯೋಗ. 


ಹೈಡ್ರೋಜನ್‌ ಪಲ್ಲಟನ ವಿಧಾನದಿ೦ದ ಮೆಗ್ನೀಸಿಯಮ್‌ನ / 334 
ಅಲ್ಯುಮಿನಿಯಮ್‌ ಸಮಾನ ರಾಶಿಯನ್ನು ನಿರ್ಧರಿಸುವುದು. 

4 ಆಕ್ಸೈಡ್‌ ವಿಧಾನದಿಂದ ತಾಮ್ರದ ಸಮಾನ ರಾಶಿಯನ್ನು 337 
ನಿರ್ಧರಿಸುವುದು. 


ಸೋಡಿಯಮ್‌ ಕಾರ್ಬೋನೇಟಿನ ಶಿಷ್ಟ ದ್ರಾವಣವನ್ನು 
ತಯಾರಿಸಿ ಸುಮಾರು 0.1Nಟ0। ದ್ರಾವಣದ ಸಾರತೆಯನ್ನು 
ನಿರ್ಧರಿಸುವುದು. 

ಶಿಷ್ಟ ಹೈಡ್ರೋಕ್ಲೋರಿಕ್‌ ಆಮ್ಲದಿಂದ ಸೋಡಿಯಮ್‌ 
ಹೈಡ್ರಾಕ್ಷೆ ಬಡ್‌ ದ್ರಾವಣದ ಸಾರತೆಯನ್ನು ನಿರ್ಧರಿಸುವುದು. 
ಆಕ್ಸಾಲಿಕ್‌ ಆಮ್ಲದ ಶಿಷ್ಟ ದ್ರಾವಣವನ್ನು ತಯಾರಿಸಿ 
ಸೋಡಿಯಮ್‌ ಹೈಡ್ರಾಕ್ಟೈಡ್‌ ದ್ರಾವಣದ ಸಾರತೆಯನ್ನು 
ನಿರ್ಧರಿಸುವುದು. 


ಪ್ಯೊಟ್ಯಾಸಿಯಮ್‌ ನೈಟ್ರೇಟ್‌/ಅಮೋನಿಯಮ್‌ ನೈಟ್ರಿ.ಟನ 
ವಿಲೀನತಾ ದ್ರಾವಣ ಎಂಥಾಲ್ಟಿಯನ್ನು ನಿರ್ಧರಿಸುವುದು 


ಸಾವಯುವ ಸಂಯುಕ್ತಗಳ ಪ್ರಾಥಮಿಕ ಪರೀಕ್ಷೆಗಳು 
a. ಅಲಿಫ್ಯಾಟಿಕ್‌ ಮತ್ತು ಅರೋಮ್ಯಾಟಿಕ್‌ ಸಂಯುಕ್ತಗಳಿಗಿರುವ ವ್ಯತ್ಯಾಸಗಳು. 


b. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನಿಕ ಸಂಯುಕ್ತಗಳಿಗಿರುವ 
ವ್ಯತ್ಯಾಸಗಳು 


ಆ. ಲ್ಯಾಸೈನ್ನೆ ಪರೀಕ್ಷೆ ಮೂಲಕ ಕಾರ್ಬನಿಕ ಸ೦ಯುಕ್ತಗಳಲ್ಲಿರುವ ಧಾತುಗಳನ್ನು 
ಪತ್ತೆ ಹಚ್ಚುವುದು. 


d. ಈಥೈಲ್‌ ಆಲ್ಕೋಹಾಲ್‌ ರಾಸಾಯನಿಕ ಕ್ರಿಯೆಯ ಅಧ್ಯಯನ 


324 ರಸಾಯನ ವಿಜ್ಞಾನ 


ಪ್ರಯೋಗದ ಹೆಸರು 


ಎ 
ಆಮ್ಲೀಯ ರ್ಯಾಡಿಕಲ್‌ಗಳನ್ನು ಪತ್ತೆಹಚ್ಚುವುದು 
೦,507, 5೦7,೦೮7, ೫೯, ೯' NO; 807, 7೦೯,5೦೯ 
ಎ 

ಅ೦ತರುಷ್ಟಕ ಮತ್ತು ಬಹಿರುಷ್ಪಕ ಕ್ರಿಯೆಗಳನ್ನು 

ನಿರ್ಣಯಿಸುವುದು 

೩. ಅಮೋನಿಯಮ್‌ ಕ್ಲೋರೈಡ್‌ ನೀರಿನಲ್ಲಿ ವಿಲೀನವಾಗುವುದು 
ಒಂದು ಅ೦ತರುಷ್ಟಕ ಕ್ರಿಯೆ ಎಂದು ತೋರಿಸುವ ಪ್ರಯೋಗ. 

0. ಸುಟ್ಟ ಸುಣ್ಣ (€೩0)ವು ನೀರಿನಲ್ಲಿ ವಿಲೀನವಾಗುವುದು ಒಂದು 
ಬಹಿರುಷ್ನಕ ಕ್ರಿಯೆ ಎಂದು ತೋರಿಸುವ ಪ್ರಯೋಗ 

c. ನೀರಿನಲ್ಲಿ ಸಕ್ಕರೆಯ ವಿಲೀನತಾ ಕ್ರಿಯೆಯು ಒಂದು ಅಂತರುಷ್ಠಕ 
ಕ್ರಿಯೆ ಎಂದು ನಿರ್ಣಯಿಸುವ ಪ್ರಯೋಗ 

6. ಅಸಿಟೋನಿನಲ್ಲಿ ಕ್ಷೋರೋಫಾರ್ಮ್‌ನ ವಿಲೀನತಾ ಕ್ರಿಯೆಯು 
ಒಂದು ಬಹಿರುಷ್ಠಕ ಕ್ರಿಯೆ ಎಂದು ನಿರ್ಣಯಿಸುವ ಪ್ರಯೋಗ" 


. ಅಡುಗೆ ಉಪ್ಪು [ಸಾಮಾನ್ಯ ಲವಣ) 
. ಅಡುಗೆ ಸೋಡಾ 

. ವಾಷಿಂಗ್‌ ಸೋಡಾ 

. ಸಕ್ಕರೆ (cane sugar) 
. ಪಿಷ್ಟ (starch) 

. ಚೆಲುವೆ ಪುಡಿ 
ಯೂರಿಯಾ 
ಕರ್ಪೂರ 

. ಸೀಮೆಎಣ್ಣೆ 

10. ವಿನೇಗರ್‌ 

11. ಜೇನುತುಪ್ಪ 


2 
3 
4 
೨ 
6 
[A 
8. 
9 


ಪ್ರಾಯೋಗಿಕ ಕೈಪಿಡಿ 325 


ಪ್ರಯೋಗ ಸಂಖ್ಯೆ 1 
ಬುನನ್‌ ಜ್ಞಾಲಕದ ಅಧ್ಯಯನ ಮತ್ತು ಜ್ವಾಲೆಯಿಂದ ಗಾಜಿನ ಕೆಲಸ 


ಬುನನ್‌ ಜ್ಞಾಲಕ ಮತ್ತು ಅದರ ಭಾಗಗಳು 


ಪ್ರಯೋಗ ಶಾಲೆಯಲ್ಲಿ ವಸ್ತುಗಳನ್ನು ಕಾಯಿಸಲು ಸಾಮಾನ್ಯ ವಾಗಿ ಬುನ್ಸನ್‌ ಜ್ವಾಲಕವನ್ನು 
ಉಪಯೋಗಿಸುತ್ತಾರೆ. ಬುನ್ಸನ್‌ 'ಜ್ಞಾಲಕದ ಮುಖ್ಯ ಮು ಭಾಗಗಳು "ಶಿವೆ 


326 ರಸಾಯನ ವಿಜ್ಞಾನ 


ಪೀಠ (೫೩: ಇದು ಜ್ವಾಲಕದ ತಳವಾಗಿದ್ದು, ಪಕ್ಕದಲ್ಲಿ ನಲ್ಲಿ ಕೊಳವೆಯನ್ನು 
ಹೊಂದಿರುತ್ತದೆ. ಉರುವಲು ಅನಿಲ ಈ ನಲ್ಲಿಯ ಕೊಳವೆಯ ಮೂಲಕ 
ಉರಿಸು ಕೊಳವೆಯನ್ನು ಪ್ರವೇಶಿಸುತ್ತದೆ. 

ಉರಿಸು ಕೊಳವೆ(Burner tube): ಇದರ ಕೆಳ ಭಾಗದಲ್ಲಿ ಎರಡು ರಂಧ್ರಗಳಿವೆ. 
ಉರುವಲು ಅನಿಲದ ದಹನಕ್ಕೆ ಬೇಕಾದ ಗಾಳಿಯು ಈ ರಂಧ್ರಗಳ ಮೂಲಕ 
ಪ್ರವೇಶಿಸುತ್ತದೆ. 

ಗಾಳಿ ನಿಯಂತ್ರಕ (Air regulator): ಇದು ಎರಡು ಭಾಗದಲ್ಲಿ ರಂಧ್ರಗಳನ್ನು 
ಹೊಂದಿರುವ ಚಿಕ್ಕ ಲೋಹದ ಉಂಗುರ. ಇದನ್ನು ಗಾಳಿ ನಿಯಂತ್ರಕ ಎಂದು 
ಕರೆಯುತ್ತೇವೆ. ಈ ಗಾಳಿ ನಿಯಂತ್ರಕವನ್ನು ಸೂಕ್ತ ರೀತಿಯಲ್ಲಿ ತಿರುಗಿಸುವುದರಿಂದ 
ಗಾಳಿಯ ಸರಬರಾಜನ್ನು ನಿಯಂತ್ರಿಸಿ ಧೂಮರಹಿತ ನೀಲಿ ಜ್ವಾಲೆಯನ್ನು 
ಪಡೆಯಬೇಕು. 


ಬುನ್ನನ್‌ ಜ್ವಾಲೆಯ ಕುರಿತಾಗಿ ಈ ಕೆಳಗಿನ ವಿಷಯಗಳನ್ನು ಗಮನಿಸಬಹುದು. 


ಧೂಮರಹಿತ ನೀಲಿ ಜ್ವಾಲೆಯಲ್ಲಿ ಮುಖ್ಯವಾಗಿ ಮೂರು ಪ್ರದೇಶಗಳನ್ನು 
ಗುರ್ತಿಸಿಕೊಳ್ಳಬಹುದು. 

&) ಉರಿಯಿಲ್ಲದ ಒಳ ಪ್ರದೇಶ (1780 7076). 

8) ಭಾಗಶ: ಉರಿಯುವಿಕೆಯಿಂದಾದ ಕಾಂತಿಯುಕ್ತ ಮಧ್ಯ ಪ್ರದೇಶ 

(Middle Zone) 

0 ಸಂಪೂರ್ಣವಾಗಿ ಉರಿಯುವ ಹೊರ ಪ್ರದೇಶ (೦೬೬೧: 7070) 
ಗಾಜಿನ ಒಂದು ನಾಳದ ತುದಿಯನ್ನು ಉರಿಯುವ ಒಳ ಪ್ರದೇಶದ ಭಾಗದಲ್ಲಿ 
ಓರೆಯಾಗಿ ಹಿಡಿಯಬೇಕು. ಗಾಜಿನ ನಾಳದ ಮತ್ತೊಂದು ತುದಿಗೆ ಬೆಂಕಿ 
ಹೊತ್ತಿಸಿದಾಗ ಜ್ವಾಲೆಯು ಉಂಟಾಗುತ್ತದೆ. ಇದರಿಂದ ಒಳ ಪ್ರದೇಶದಲ್ಲಿ 
ಉರಿಯದ ಅನಿಲ ಇರುವುದು ಖಚಿತವಾಗುತ್ತದೆ. 
ಒಂದು ತೆಂಗಿನ ಕಡ್ಡಿಯನ್ನು ಜ್ವಾಲೆಗೆ ಉರಿಸು ಕೊಳವೆಯ ಹತ್ತಿರ ಅಡ್ಡಲಾಗಿ 
ಹಿಡಿದರೆ ಜ್ವಾಲೆಯ ಹೊರ ತುದಿಯ ಭಾಗದಲ್ಲಿ ಮಾತ್ರ ಕರುಕಾಗಿರುವುದು 
ಕಾಣುತ್ತದೆ. 
ಒಂದು ಕಬ್ಬಿಣದ ತಂತಿಯನ್ನು ಉರಿಸು ಕೊಳವೆಯ ಬಾಯಿಯ ಹತ್ತಿರ 
ಅಡ್ಡಲಾಗಿ ಹಿಡಿದರೆ ಜ್ವಾಲೆಯ ಹೊರಭಾಗದ ಬಿಂದುಗಳಲ್ಲಿ ಎರಡು ಕಡೆ 
ಕಬ್ಬಿಣದ ತಂತಿಯು ಕೆಂಪೇರುತ್ತದೆ. ತಂತಿಯನ್ನು ನಿಧಾನವಾಗಿ ಮೇಲಕ್ಕೆ 
ಎತ್ತಿದಾಗ ಕೆಂಪೇರಿದ ಬಿಂದುಗಳ ನಡುವಿನ ಅಂತರ ಮೊದಲು ಹೆಚ್ಚುತ್ತಾ 
ಹೋಗಿ ಅನಂತರ ಕ್ರಮೇಣ ಕಡಿಮೆಯಾಗುತ್ತಾ ಬರುವುದು. ತಂತಿಯನ್ನು 
ಜ್ಞಾಲೆಯ ಮೇಲ್ತುದಿಗೆ ಹಿಡಿದಾಗ, ಜ್ವಾಲೆಯ .ಸಂಪರ್ಕದಲ್ಲಿರುವ ತಂತಿಯ 
ಭಾಗವೆಲ್ಲಾ ಕೆಂಪೇರುತ್ತದೆ. ಇದರಿಂದ ಜ್ವಾಲೆಯ ತುದಿಯೇ ಅತಿ ಹೆಚ್ಚಿನ 
ತಾಪವನ್ನು ಹೊಂದಿರುವ ಭಾಗವೆಂದು ತಿಳಿಯಬಹುದು. 


ಪ್ರಾಯೋಗಿಕ ಕೈಪಿಡಿ 327 


ಬುನನ್‌ ಜ್ವಾಲೆಯಿಂದ ಗಾಜನ್ನು ಬಾಗಿಸುವುದು, ತುಂಡರಿಸುವುದು 
ಮತ್ತು ನಯಗೊಳಿಸುವುದು: 
ಸಾಯನಶಾಸ್ತ ಪ್ರಯೋಗಶಾಲೆಯ ಪ್ರಯೋಗಗಳಲ್ಲಿ ಗಾಜಿನ ಉಪಯೋಗ 

ಇರ್‌ ಬುನ್ಸನ್‌ ಜ್ವಾಲಕದ ಸಹಾಯದಿಂದ ಗಾಜಿನ ಕಡ್ಡಿ ಅಥವಾ 
ಕೊಳವೆಗಳನ್ನು ಬಾಗಿಸುವ, ತುಂಡರಿಸುವ, ನಯಗೊಳಿಸುವ ಮುಂತಾದ ಕಾರ್ಯಗಳನ್ನು 
ಜಡಗ 
1. ಗಾಜಿನ ಕೊಳವೆಯನ್ನು ಬಾಗಿಸುವಿಕೆ 

ಒಂದು ಉದ್ದನೆಯ ಗಾಜಿನ ಕೊಳವೆಯನ್ನು ಎರಡು ಕೈಗಳಿಂದ ಹಿಡಿದು 
ಬಾಗಿಸಬೇಕಾದ ಜಾಗದಲ್ಲಿ ಬುನ್ಸನ್‌ ಜ್ವಾಲೆಯಲ್ಲಿ 4 ಸೆಂ.ಮೀ. ನಷ್ಟು ಕಾಯಿಸಬೇಕು. 
ಕೊಳವೆಯನ್ನು ಅದರ ಅಕ್ಷದಲ್ಲಿ ನಿಧಾನವಾಗಿ ತಿರುಗಿಸುತ್ತಾ ಸುತ್ತಲೂ ಕಾಯಿಸಬೇಕು. 
ಈ ವಿಧಾನದಿಂದ ಗಾಜಿನ ಕೊಳವೆಯು ಸಮ ಪ್ರಮಾಣದಲ್ಲಿ ಕಾದು ಮೆದುವಾಗುತ್ತದೆ. 
ಈಗ ಗಾಜಿನ ಕೊಳವೆಯನ್ನು ಹೊರತೆಗೆದು ಅದರ ಮೇಲೆ ಯಾವುದೇ ವಿಧದ 
ಒತ್ತಡ ಹಾಕದಂತೆ ತಣಿಸಬೇಕು. 


A B 4 
ಸರಿಯಾದುದು ಸರಿಯಾದ ಬಾಗಿಸುವಿಕೆಯಲ್ಲ 
2. ಚಿಮ್ಮೂತಿ ಕೊಳವೆ (1 ಜೀ) ತಯಾರಿಸುವಿಕೆ 
ಒಂದು ಉದ್ದನೆಯ ಗಂಜಿನ ಕೊಳವೆಯನ್ನು ಎರಡು ಕೈಗಳಿಂದ ಹಡಿದು, 
ಮಧ್ಯದಲ್ಲಿ ಬುನ್ನನ್‌ ಉರಿಸು ದೀಪದ ಜ್ವಾಲೆಯಲ್ಲಿ ಕಾಯಿಸಬೇಕು. ಅಂತೆಯೇ 
ನಿಧಾನವಾಗಿ ಗಾಜಿನ ಕೊಳವೆಯನ್ನು ಅದರ ಅಕ್ಷದಲ್ಲಿ ತಿರುಗಿಸುತ್ತಿರಬೇಕು. ಈ 
ವಿಧಾನದಿಂದ ಗಾಜಿನ ಕೊಳವೆ ಸಮಪ್ರಮಾಣದಲ್ಲಿ ಕಾದು ಮೆದುವಾಗುವುದು. ಈ 
ಸಂದರ್ಭದಲ್ಲಿ ಇಕ್ಕೆಲಗಳ ಗಾಜಿನ ತುದಿಯನ್ನು ರ ಸರ ನೇರವಾಗಿ ವಿರುದ್ದ ದಿಕ್ಕಿನಲ್ಲಿ 
ಎಚ್ಚರಿಕೆಯಿಂದ ಎಳೆಯಬೇಕು. ಹೀಗೆ ಇಳೆಯುಪುಡಿಂದ ಮೆದುವಾದ ಗಾಜಿನ 
ಕೊಳವೆಯ ವ್ಯಾಸವು ಕಿರಿದಾಗುವುದು. ಅನಂತರ ಕೊಳವೆಯನ್ನು ತಣಿಸಿ, ಕಿರಿದಾದ 
ಭಾಗದ ಮಧ್ಯದಲ್ಲಿ ತುಂಡರಿಸಿದರೆ ಎರಡು ಚಿಮ್ಮೂತಿ ಕೊಳವೆಗಳು ದೊರೆಯುತ್ತವೆ. 
ತುಂಡರಿಸಿದ ಚಿಮ್ಮೂತಿಯಲ್ಲಿ ಅಪಾಯಕಾರಿ ಮೊನಚು ತುದಿಯು ಇದ್ದಲ್ಲಿ, ಅದನ್ನು 
ಜ್ಞಾಲೆಯಲ್ಲಿ ಕಾಯಿಸಿ ನುಣುಪುಗೊಳಿಸ ಬೇಕು. 


328 ರಸಾಯನ ವಿಜ್ಞಾನ 


3. ಗಾಜಿನ ಕೊಳವೆ ಅಥವಾ ಕಡ್ಡಿಯನ್ನು ತುಂಡರಿಸುವಿಕೆ 

ಗಾಜಿನ ಕೊಳವೆಯನ್ನು ತುಂಡರಿಸಬೇಕಾದ ಸ್ಥಳವನ್ನು ಮೊದಲು ಗುರ್ತಿಸಿಕೊಂಡು 
ಅರದಿಂದ ಸ್ವಲ್ಪ ಆಳವಾಗಿ ಕೊರೆಯಬೇಕು. ಕೊರೆದ ಜಾಗದಲ್ಲಿ. ಎರಡು ಕೈಗಳ 
ಹೆಬ್ಬೆರಳುಗಳಿಂದ ಒತ್ತಿ ಹಿಡಿದು, ಕೊಳವೆಯ ಇಕ್ಕೆಲಗಳ ತುದಿಯನ್ನು ಎರುದ್ಧ 
ದಿಕ್ಕಿನಲ್ಲಿ ಬಾಗಿಸಿದರೆ ಗಾಜಿನ ಕೊಳವೆ ತುಂಡಾಗುತ್ತದೆ. 


/ \ 


ಗಾಜಿನ ಕಡ್ಡಿಯನ್ನು ತುಂಡರಿಸುವುದು. 


4. ಜ್ಞಾಲೆಯಿಂದ ಗಾಜನ್ನು ನಯಗೊಳಿಸುವಿಕೆ (Fire polishing) 

ಸಾಮಾನ್ಯವಾಗಿ ಇಷ ಉಪಕರಣಗಳನ್ನು ತಯಾರುಮಾಡಿದ ನಂತರ 
ಮುಖ್ಯವಾಗಿ ತುರಿಚರಸದ ತುದಿಯಲ್ಲಿ ಮೊನೆಟೌಗೆಳು ಉಳಿದುಕೊಂಡಿರುತ್ತವೆ. ಈ 
ಮೊನಚುಗಳನ್ನು ಬುನ್ನನ್‌ ಜ್ವಾಲೆಯಲ್ಲಿ ಮೊನಚು ಸಾಕಷ್ಟು ನಿವಾರಣೆಯಗುವವರೆಗೆ 
ಕಾಯಿಸಿ ಮೆದುಗೊಳಿಸಬೇಕು. ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಾಯಿಸಿದರೆ 
ಉಪಕರಣ ಒಡೆದುಹೊಗುವ ಸಾದ್ಯತೆ ಇರುವುದರಿಂದ ಕಾಯಿಸುವಲ್ಲಿ ಸಮ ಪ್ರಮಾಣ 
ಕಾಯ್ದುಕೊಳ್ಳಬೇಕು. 


5. ರಬ್ಬರ್‌ ಅಥವಾ ಕಾರ್ಕಿನ ಬಿರಟೆಯಲ್ಲಿ ರಂಧ್ರ ಕೊರೆಯುವಿಕೆ 

ರಬ್ಬರ್‌ ಅಥವಾ ಕಾರ್ಕಿನ ಬಿರಟೆಯಲ್ಲಿ ರಂಧ್ರ ಕೊರೆಯಲು ಅತಿ ಮೊನಚಾದ 
ಗಾಜಿನ ಕೊಳವೆ ಅಥವಾ ಹಿತ್ತಾಳೆಯ ಕೊಳವೆಯ ಉಪಕರಣವನ್ನು ಬಳಸಬೇಕು. 
ವಾಸ್ತವವಾಗಿ ಬೇಕಾದ ರಂಧ್ರಕ್ಕಿಂತಲೂ ಸ್ವಲ್ಪ ಚಿಕ್ಕದಾದ ಉಪಕರಣವನ್ನು ಬಳಸಬೇಕು. 
ರಂಧ್ರವನ್ನು ಕೊರೆಯಲು ನೀರಿನಿಂದ ಏಳರ ಗ್ಲಿಸರೀನ್‌ನಿಂದ ಒದ್ದೆಯಾದ 
ಉಪಕರಣವನ್ನು ಬಳಸುವುದು ಸೂಕ್ತ. ರಬ್ಬರ್‌ ಅಥವಾ ಕಾರ್ಕಿನ ಬಿರಟೆಯನ್ನು 
ಅಂಗೈ ಒಳಗೆ ಒತ್ತಿ ಹಿಡಿದು, ಉಪ ಪಕರಣವನ್ನು ನೇರವಾಗಿ ಇಟ್ಟು ಸ್ವಲ್ಪ ಒತ್ತಡದಿಂದ 
ಕಂದನ್ನು ಕೊರೆಯಬೇಕು. ರಂಧ್ರ ಕೊರೆಯುವಾಗ ಎಚ್ಚರಿಕೆ ಅವಶ್ಯಕ. ಅದರ 
ದಿಕ್ಕು ಬದಲಾಗದಂತೆ ಆಗಾಗ ಪರೀಕ್ಷಿಸಬೇಕು. ಅರ್ಧದಷ್ಟು ರಂಧ್ರ ಕೊರೆದ ನಂತರ 
ಕೊರೆಯುವಿಕೆಯನ್ನು ನಿಲ್ಲಿಸಿ ಉಪಕರಣವನ್ನು ರಂಧ್ರದಿಂದ ಹೊರತೆಗೆದು, ಉಳಿದ 
ರಂಧ್ರವನ್ನು ಈಗ ಇರುವ ರಂಧ್ರದ ವಿರುದ್ಧ ದಿಕ್ಕಿನಿಂದ ಕೊರೆಯಬೇಕು. ರಂಧ್ರವನ್ನು 
ಮತ್ತಷ್ಟು ಸರಾಗಗೊಳಿಸಲು ಮತ್ತು ದೊಡ್ಡ ರಂಧ್ರದ ಅವಶ್ಯಕತೆಯಿದ್ದಲ್ಲಿ ದುಂಡನೆ 
ಗರಗಸವನ್ನು ಬಳಸಿ ಹಿಗ್ಗಿಸ ಬೇಕು. 


ಪ್ರಾಯೋಗಿಕ ಕೈಪಿಡಿ 329 


ಪ್ರಯೋಗ ಸಂಖ್ಯೆ 2 


ರಸ ತುಲಾಯಂತ್ರ ಮತ್ತು ಅದರ ಉಪಯೋಗ 


ಸಾಮಾನ್ಯವಾಗಿ ವಸ್ತುಗಳ ದ್ರವ್ಯರಾಶಿಯನ್ನು ಅಳೆಯಲು ತಕ್ಕಡಿಗಳನ್ನು ಬಳಸುತ್ತಾರೆ. 
ಇಂತಹ ತಕ್ಕಡಿಗಳಲ್ಲಿ ಕೆಲವು ಗ್ರಾಮ್‌ ನಷ್ಟು ದ್ರವ್ಯರಾಶಿ ವ್ಯತ್ಯಾಸವಾದರೂ ಪರಿಗಣಿಸದೆ 
ಅಲಕ್ಷಿಸುವುದುಂಟು. ಆದರೆ ಚಿನ್ನ ಬೆಳ್ಳಿ ಮುಂತಾದ ಅಮೂಲ್ಯ ವಸ್ತುಗಳ ಮತ್ತು 
ಪ್ರಯೋಗ ಶಾಲೆಯಲ್ಲಿ ರಾಸಾಯನಿಕ ವಸ್ತುಗಳ ದ್ರವ್ಯರಾಶಿ ಅಳೆಯಲು ಸೂಕ್ಷ್ಮತರವಾದ 
ತುಲಾಯಂತ್ರವನ್ನು ಉಪಯೋಗಿಸಬೇಕಾಗುತ್ತದೆ. ಇದರಲ್ಲಿ ಮಿಲಿಗ್ರಾಮಿನ ದಶಾಂಶದಷ್ಟು 
ದ್ರವ್ಯರಾಶಿಯನ್ನು ನಿಖರವಾಗಿ ಅಳೆಯಬಹುದು. ಇದನ್ನು ರಸಾಯನಿಕ ತುಲಾಯಂತ್ರ 
ಅಥವಾ ರಸ ತುಲಾಯಂತ್ರ ಎನ್ನಲಾಗುತ್ತದೆ. 

ರಸ ತುಲಾಯಂತ್ರದಲ್ಲಿ ಮುಖ್ಯವಾಗಿ ಒಂದು ಹಗುರವಾದ, ಗಡುಸಾದ 
ಮಿಶ್ರಲೋಹದಿಂದ ತಯಾರುಮಾಡಿದ ತುಲಾ ದಂಡ (Balance Beam) ಇದೆ. 
ಇದರ ಮೇಲೆ ಅಳತೆರೇಖೆಗಳನ್ನು ಕೊರೆಯಲಾಗಿದೆ. ಇದರ ಕೇಂದ್ರ ಬಿಂದುವನು 
ಸೊನ್ನೆಯೆಂದು ಪರಿಗಣಿಸಲಾಗಿದೆ. ಇದರ ಇಕ್ಕೆಲಗಳಲ್ಲಿ ಒಂದರಿಂದ ಹತ್ತರವರೆಗೆ 
ಅಳತೆರೇಖೆಗಳನ್ನು ಕೊರೆಯಲಾಗಿದ್ದು ಅವುಗಳನ್ನು ಪ್ರಧಾನ ರೇಖೆಗಳು (Main 
Division) ಎನ್ನುವರು. ಎರಡು ಪ್ರಧಾನ ರೇಖೆಗಳ ಮಧ್ಯದ ಅಂತರವನ್ನು 5 ಸಮ 


ಸಬ್ಬ 6 ಅಗೇಟ್‌ ಮೊನಚು 


ತಿರುಪು 
ಲ್ಲ [ಸ್ಕೈ I) 
RE 
ಇ ಡೆ 
51 13 
ಚ್ಟ TO m: 
ಗಗ್ಗರ 
ಮಟ್ಟ 1 ಅಳತೆಪಟ್ಟ 
ರಸ ತುಲಾಯಂತ್ರ 


330 ರಸಾಯನ ವಿಜ್ಞಾನ 


ಭಾಗಗಳನ್ನಾಗಿ ವಿಭಾಗಿಸಲಾಗಿದ್ದು ಅವುಗಳನ್ನು ಉಪ ರೇಖೆಗಳು (Sub Divisions) 
ಎಂದು ಕರೆಯುವರು. 

ತುಲಾ ದಂಡದ ಕೇಂದ್ರಬಿಂದುವಿನ ಕೆಳಭಾಗದಲ್ಲಿ ತ್ರಿಭುಜಾಕಾರದ ಅಗೇಟ್‌ 
ಮೊನಚು ಎ೦ಬ ಭಾಗವಿದೆ. ಇದರ ಮೊನಚು ಕೆಳಮುಖವಾಗಿದ್ದು, ಒಂದು ಉಕ್ಕಿನ 
ಆಧಾರ ಸ್ತಂಭದ ಮೇಲಿರುತ್ತದೆ. ಇದೇ ತರಹ ಎರಡು ಮೊನಚುಗಳು ಕೇಂದ್ರ 
ಬಿ೦ದುವಿನ ಇಕ್ಕೆಲಗಳಲ್ಲಿ ಸಮದೂರದಲ್ಲಿ ಮೇಲ್ಮುಖವಾಗಿರುತ್ತವೆ. 

ಈ ಮೊನಚುಗಳ ಮೇಲೆ ಒಂದೇ ತೂಕವನ್ನು ಹೊಂದಿರುವ ತಟ್ಟೆಗಳನ್ನು 
ಲೋಲಕಗಳ ಸಹಾಯದಿಂದ ನೇತು ಹಾಕಲಾಗಿದೆ. ದಂಡದ ಎರಡೂ ಕೊನೆಯಲ್ಲಿ 
ತೂಕವನ್ನು ಸರಿದೂಗಿಸಲು ಎರಡು ರಿಕಾಪು (Adjusting Screw) ಗಳಿವೆ. ಮತ್ತು 
ದಂಡಕ್ಕೆ ಲಂಬವಾಗಿ ಒಂದು ನೀಳ ತೋರು ಮುಳ್ಳನ್ನು (Pointer) ಜೋಡಿಸಲಾಗಿದೆ. 
ಆಧಾರ ಸ್ತಂಭದ ಕೆಳಭಾಗದಲ್ಲಿ ಒಂದು ಅಳತೆ ಪಟ್ಟಿ ಜೋಡಿಸಲಾಗಿದೆ. ರಿಕಾಪುಗಳನ್ನು 
ಅಗತ್ಯಕ್ಕೆ ಅನುಗುಣವಾಗಿ ತಿರುಗಿಸುವುದರ ಮೂಲಕ ತೋರು ಮುಳ್ಳನ್ನು ಅಳತೆಪಟ್ಟಿಯ 
ಕೇಂದ್ರ ಬಿಂದುವಿನ ಇಕ್ಕೆಲಗಳಲ್ಲಿ ಸಮದೂರಕ್ಕೆ ಚಲಿಸುವಂತೆ ಮಾಡಬಹುದು. 
ಆಧಾರಸ್ತಂಭದ ಕೆಳಭಾಗದಲ್ಲಿ ಮೇಲ್ಮುಖವಾಗಿ ಒಂದು ಸೂಚಕವಿದೆ. ಆಧಾರ 
ಸ್ತಂಭದ ಪಕ್ಕದಲ್ಲಿ ದಾರದ ಸಹಾಯದಿಂದ ಒಂದು ತೂಗುಗುಂಡನ್ನು ನೇತು 
ಬಿಟ್ಟಿರುತ್ತಾರೆ. ತೂಗುಗು೦ಡಿನ ಮೊನೆಯು ಸೂಚಕದ ಮೊನೆಯ ನೇರದಲ್ಲಿದ್ದರೆ, 
ತುಲಾಯಂತ್ರವು ಒಂದೇ ಸಮತಲದಲ್ಲಿದೆ ಎಂದು ನಿರ್ಧರಿಸಬಹುದು. ಇಲ್ಲದಿದ್ದರೆ 
ತುಲಾಯಂತ್ರದ ಕೆಳಭಾಗದಲ್ಲಿರುವ ಮಟ್ಟ ರಿಕಾಪು (Levelling Screw) ಗಳನ್ನು 
ಅಗತ್ಯಕ್ಕೆ ಅನುಗುಣವಾಗಿ ತಿರುಗಿಸುವುದರ ಮೂಲಕ ತುಲಾಯಂತ್ರವನ್ನು ಸಮತಲಕ್ಕೆ 
ತರಬಹುದು. ಆಧಾರಸ್ತಂಭದ ಪೀಠಕ್ಕೆ ಜೋಡಿಸಿರುವ ಹಿಡಿಯನ್ನು ತಿರುಗಿಸುವುದರಿಂದ 
ದಂಡದ ಏರಿಳಿತಗಳನ್ನು ಉಂಟುಮಾಡಲು ಸಾಧ್ಯವಾಗುತ್ತದೆ. ದಂಡದ ಏರು ಸ್ಥಿತಿಯಲ್ಲಿ 
ಮುಳ್ಳು ಅಳತೆಪಟ್ಟಿಯ ಮೇಲೆ ಚಲಿಸಲು ಆರಂಭಿಸುತ್ತದೆ. ತುಲಾಯಂತ್ರವನ್ನು 
ಧೂಳಿನಿಂದ ಮತ್ತು ಗಾಳಿಯಿಂದ ರಕ್ಷಿಸಲು ಬಾಗಿಲುಗಳುಳ್ಳ ಗಾಜಿನ ಪೆಟ್ಟಿಗೆಯಲ್ಲಿ 
ಇಟ್ಟಿರುತ್ತಾರೆ. | 


ತೂಕದ ಪೆಟ್ಟಿಗೆ ಮತ್ತು ರೈಡರ್‌ 
ತೂಕದ ಪೆಟ್ಟಿಗೆಯಲ್ಲಿ ಈ ಕೆಳಗಿನ ತೂಕದ ಬಟ್ಟುಗಳಿರುತ್ತವೆ. 
1008, 508, 20g, 208, 108, 58, 28, 28 ಮತ್ತು 18 
ಈ ಕೆಳಗಿನ ಮಿಲಿಗ್ರಾಮ್‌ ಪಡಿಗಳು ತೂಕದ ಪೆಟ್ಟಿಗೆಯಲ್ಲಿರುತ್ತವೆ. 


[0851912೬ 


500m g 200mg 200mg 100118 S0mg 20mg 20mg I0mg 
10mg ರಾಶಿಯ ರೈಡರ್‌ ಎನ್ನುವ ನಿಕಲ್‌ ಅಥವಾ ಅಲ್ಯುಮಿನಿಯಮ್‌ ತಂತಿಯ 
ತೂಗುಸಾಧನವಿದೆ. ಗ್ಶಿ 


ಪ್ರಾಯೋಗಿಕ ಕೈಪಿಡಿ 331 


ತೂಕದ ಬಟ್ಟುಗಳನ್ನು ಮತ್ತು ಮಿಲಿಗ್ರಾಮ್‌ ಪಡಿಗಳನ್ನು ಚಿಮ್ಮುಟದ ಸಹಾಯದಿಂದ 
ತೂಗುವ ತಟ್ಟೆಯ ಮೇಲಿಡಲಾಗುತ್ತದೆ. ರೈಡರ್‌ ಅನ್ನು ತುಲಾದರಿಡದ ಬಲ ಬದಿಯ 
ಮೇಲೆ ರೈಡರ್‌ ವಾಹಕದ eho ಸರಿದಾಡಿಸಿ, ಬೇಕಾದ ಗೆರೆಯ ಮೇಲೆ 
24 


ಉದಾಹರಣೆ: 2 3 
ತುಲಾದಂಡದ ಮೇಲಿರುವ ರೈಡರ್‌ 


ರೈಡರ್‌ ಸ್ಥಾನ: 2ನೇ ಪ್ರಧಾನ ಗೆರೆ, 3ನೇ ಉಪಗೆರೆಯಲ್ಲಿದೆ. ರೈಡರ್‌ ಉಪಯೋಗಿಸಿ 
ದುದರಿಂದ ಗಣನೆಗೆ ತೆಗೆದುಕೊಳ್ಳಬೇಕಾದ ತೂಕ 


=2mg + 3x 0.2mg 
=2.6mg 
= 0.0026 


ಇದನ್ನು ಒಟ್ಟು ತೂಕಕ್ಕೆ ಸೇರಿಸಿ ಬರೆಯಬೇಕು. 

ಉದಾ: ತಟ್ಟೆಯಲ್ಲಿಟ್ಟ ಎಲ್ಲ ತೂಕದ ಬಟ್ಟುಗಳ : 

ಮತ್ತು ಮಿಲಿಗ್ರಾಮ್‌ ಪಡಿಗಳ ಒಟ್ಟು ತೂಕ 24.68008 ಎಂದಾದರೆ 
ರೈಡರ್‌ನಿಂದ ತೂಕ 0.0026 g 
ಬಲತಟ್ಟೆಯಲ್ಲಿಟ್ಟ ವಸ್ತುವಿನ ರಾಶಿ 24.6826g 


ದ್ರವ್ಯರಾಶಿಯನ್ನು ಕಂಡುಹಿಡಿಯುವ ವಿಧಾನ 
1. ಆರಂಭದಲ್ಲಿ ತುಲಾಯಂತ್ರ ಸಮತಲದಲ್ಲಿರುವಂತೆ ಅಳವಡಿಸಬೇಕು. 


a} ಹಿಡಿಯನ್ನು ತಿರುಗಿಸಿ ತುಲಾಯಂತ್ರವನ್ನು ಏರು ಸ್ಥಿತಿಗೆ ತರಬೇಕು. ತೋರು 
ಮುಳ್ಳು ಅಳತೆಪಟ್ಟಿಯ ಮೇಲೆ ಸೊನ್ನೆ ಜರಾ ಎರಡೂ ಕಡೆಗೆ ಸಮದೂರಕ್ಕೆ 
ಚಲಿಸುವಂತೆ ರಿಕಾಪುಗಳನ್ನು ಹಾ ಬೇಕು. 


3. ತೂಗಬೇಕಾದ ವಸ್ತುವನ್ನು ಎಡ ತಟ್ಟೆಯಲ್ಲಿಡಬೇಕು. 
4. ಚಿಮ್ಮುಟದ ಸಹಾಯದಿಂದ ತೂಕದ ಬಟ್ಟುಗಳನ್ನು ಬಲ ತಟ್ಟೆಯಲ್ಲಿಡಬೇಕು. 


5. ಒಂದು ಗ್ರಾಮ್‌ ಗಿಂತ ತೂಕದಲ್ಲಿ ಕಡಿಮೆ ವ್ಯತ್ಯಾಸ ಬಂದರೆ ಮಿಲಿಗ್ರಾಮ್‌ಗಳನ್ನು 
ಮತ್ತು 108೫8 ಗಿ೦ತ ಕಡಿಮೆ ವ್ಯತ್ಯಾಸ ಬಂದಾಗ ರೈಡರ್‌ ಎ೦ಬ ಸಾಧನವನ್ನು 
ಳಸಬೇಕು. 


ತುಲಾಯಂತ್ರದ ಬಳಕೆಯಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳು: 
|. ತುಲಾಯಂತ್ರವನ್ನು ಏರುಸ್ಥಿತಿಗೆ ಅಥವಾ ವಿರಾಮಸ್ಥಿತಿಗೆ ತರಬೇಕಾದರೆ, ಹಿಡಿಯನ್ನು 
ಥಟ್ಟನೆ ತಿರುಗಿಸುವುದು ಸರಿಯಾದ ಕ್ರಮವಲ್ಲ. 


332 ರಸಾಯನ ವಿಜ್ಞಾನ 


2... ಅ. ತೂಕದ ಬಟ್ಟುಗಳನ್ನು ವರ್ಗಾಯಿಸಲು ಬೆರಳುಗಳನ್ನು ಬಳಸದೆ ಚಿಮ್ಮುಟವನ್ನು 
ಬಳಸಬೇಕು. 


ಬ. ತೂಗುವಾಗ ಯಾವಾಗಲೂ ತುಲಾಯಂತ್ರದ ಬಾಗಿಲುಗಳನ್ನು ಮುಚ್ಚಿರಬೇಕು. 


4. ತೂಕದ ಬಟ್ಟು, ವಸ್ತು, ತಟ್ಟೆ ಮತ್ತು ರೈಡರ್‌ನ್ನು ತೆಗೆಯುವಾಗ ಅಥವಾ 
ಹಾಕುವಾಗ ತುಲಾಯಂತ್ರ ವಿರಾಮ ಸ್ಥಿತಿಯಲ್ಲಿರಬೇಕು. 


ಹ ವಸ್ತುಗಳನ್ನು ತೂಗಿದ ಅನಂತರ ತೂಕದ ಬಟ್ಟುಗಳನ್ನು ಇಳಿಕೆ ಕ್ರಮದಲ್ಲಿ 
ತೂಕದ ಪೆಟ್ಟಿಗೆಗೆ ಸ್ಥಳಾಂತರಿಸಬೇಕು. 


6. ವಸ್ತುವನ್ನು ತೂಗಿದ ಅನಂತರ ರೈಡರ್‌ಅನ್ನು ದಂಡದ ಮೇಲೆಯೇ ಬಿಡದೆ 
ತೆಗೆದಿಡಕೊಳ್ಳಬೇಕು. 


7. ತೂಗುವುದು ಮುಗಿದ ನಂತರ ವಸ್ತುವನ್ನು ಹೊರಕ್ಕೆ ತೆಗೆದು ತುಲಾಯಂತ್ರದ 
ಬಾಗಿಲುಗಳನ್ನು ಮುಚ್ಚಬೇಕು. 


A. ರಸ ತುಲಾಯಂತ್ರವನ್ನು ಉಪಯೋಗಿಸಿ ಕೊಟ್ಟ ಸಲ್ಫರಿನ ರಾಶಿಯನ್ನು ನಾಲ್ಕನೇ 
ದಶಮಾಂಶ ಸ್ಥಾನದವರೆಗೆ ನಿಖರವಾಗಿ ನಿರ್ಧರಿಸುವುದು. 


ತತ್ವ; 1 ಗ್ರಾಮ್‌ ಪರಮಾಣುರಾಶಿ ಧಾತುವಿನಲ್ಲಿ ಅವೊಗೆಡ್ರೋ ಸಂಖ್ಯೆಯ 
ಪರಮಾಣುಗಳಿರುತ್ತವೆ ಎಂದು ನಾವು ತಿಳಿದಿದ್ದೇವೆ. 


ವಿಧಾನ: ಒ೦ದು ಗಾಜಿನ ಖಾಲಿ ತೂಗು ಬಾಟಲಿಂತು ರಾಶಿಂತು ನ್ನು 


ರಸತುಲಾಯಂತ್ರದಿ೦ದ ಮೇಲೆ ವಿವರಿಸಿದಂತೆ ನಿರ್ಧರಿಸಿ. ಅನಂತರ ಅದರಲ್ಲಿ 
ಕೊಟ್ಟ ಸಲ್ಫರ್‌ ಪೌಡರನ್ನು ತೆಗೆದುಕೊಂಡು ಪುನಃ ತೂಕಮಾಡಿ. 


ಲೆಕ್ಕಾಚಾರ: ಖಾಲಿ ತೂಕದ ಬಾಟಲಿಯ ರಾಶಿ =Wg 
ತೂಗುಬಾಟಲಿ+ಸಲ್ಲರಿನ ರಾಶಿ =W,g 
ತೆಗೆದಿಕೊಂಡ ಸಲ್ಪರಿನ ರಾಶಿ =(W, -W) 
ಸಲ್ಲರಿನ ಗ್ರಾಮ್‌ ಪರಮಾಣು ರಾಶಿ = 328 


32 ಗ್ರಾಮ್‌ ಸಲ್ಲರ್‌ನಲ್ಲಿ ಅವೊಗೆಡ್ರೋ ಸಂಖ್ಯೆಯ ಪರಮಾಣುಗಳಿರುತ್ತವೆ. 


(W - W)್ಯ ಸಲ್ಪರಿನಲ್ಲಿ ಎಷ್ಟು ಸಂಖ್ಯೆಯ ಪರಮಾಣುಗಳಿವೆ? 


pe 


6.02x10° x(W, - W) 
(W, -W) ಸಲರಿನಲ್ಲಿರುವ ಪರಮಾಣುಗಳ ಬ ಯಾರ ಗಾಳಹಾ 


ಪ್ರಾಯೋಗಿಕ ಕೈಪಿಡಿ 333 


8. ರಸ ತುಲಾಯಂತ್ರವನ್ನು ಉಪಯೋಗಿಸಿ ಸಕ್ಕರೆಯ ರಾಶಿಯನ್ನು ನಾಲ್ಕನೇ ದಶಮಾಂಶ 
ಸ್ಥಾನದವರೆಗೆ ನಿಖರವಾಗಿ ನಿರ್ಧರಿಸುವುದು. 


ತತ್ತ: ಒಂದು ಗ್ರಾಮ್‌ ಮೋಲ್‌ ಸಂಯುಕ್ತದಲ್ಲಿ ಅವೊಗೆಡ್ರೋ ಸಂಖ್ಯೆಯ 
ಅಣುಗಳಿರುತ್ತವೆ. 


ವಿಧಾನ: ಒಂದು ಗಾಜಿನ ಖಾಲಿ ತೂಗು ಬಾಟಲಿಂತು ರಾಶಿಯನ್ನು ರಸ 
ತುಲಾಯಂತ್ರದಿಂದ ನಿಖರವಾಗಿ ನಾಲ್ಕನೇ ದಶಮಾಂಶ ಸ್ಥಾನದವರೆಗೆ 
ಸರಿಯಾಗಿರುವಂತೆ ನಿರ್ಧರಿಸಿ. ಅನಂತರ ಅದರಲ್ಲಿ ಕೊಟ್ಟ ಸಕ್ಕರೆಯನ್ನು 
ತೆಗೆದುಕೊಂಡು ಪುನಃ ತೂಕಮಾಡಿ.. 


ಲೆಕ್ಕಾಚಾರ: ಖಾಲಿ ತೂಕದ ಬಾಟಲಿಯ ರಾಶಿ =W,g 
ತೂಗುಬಾಟಲಿ + ಸಕ್ಕರೆಯ ರಾಶಿ =Wg 
ತೆಗೆದುಕೊಂಡ ಸಕ್ಕರೆಯ ರಾಶಿ =(W, -W)g 
ಸಕ್ಕರೆಯ (€,,ಔ,;0,,) ಅಣುರಾಶಿ ೬1808 


-. 180 ಗ್ರಾಮ್‌ ಸಕ್ಕರೆಯಲ್ಲಿ ಅವೊಗೆಡ್ರೋ ಸಂಖ್ಯೆಯ ಅಣುಗಳಿರುತ್ತವೆ. 


(೫-೫ ಸಲ್ಪರಿನಲಿ ಎಷ್ಟು ಸಂಖ್ಯೆಯ ಪರಮಾಣುಗಳಿವೆ? 


_ 6.02x10°x(W, - W) 


(W- Wy ಸಲ್ಲರಿನಲ್ಲಿರುವ ಪರಮಾಣುಗಳ ಸಂಖ್ಯೆ ಮ್ಮ 


ಪ್ರಯೋಗ ಸಂಖ್ಯೆ 3 


ಹೈಡ್ರೋಜನ್‌ ಪಲ್ಲಟನ ವಿಧಾನದಿಂದ ಮೆಗ್ಗೀಸಿಯಮ್‌ನ / 
ಅಲ್ಯುಮಿನಿಯಮ್‌ ಸಮಾನ ರಾಶಿಯನ್ನು ನಿರ್ಧರಿಸುವುದು. 


ತತ್ವ: ಹೈಡ್ರೋಜನ್‌ಗಿಂತ ಹೆಚ್ಚು ಕ್ರಿಯಾಶೀಲ ಧಾತುಗಳಾದ 14೬, ಓ 28, .... 
ಮುಂತಾದ ಲೋಹಗಳ ಸಮಾನರಾಶಿಗಳನ್ನು ಈ ವಿಧಾನದಿ೦ದ ನಿರ್ಧರಿಸುಬಹುದು. 
ಈ ಲೋಹಗಳು ಹೈಡ್ರೋಕ್ಲೋರಿಕ್‌ ಆಮದೊಂದಿಗೆ ವರ್ತಿಸಿ ಹೈಡ್ರೋಜನ್‌ ಅನ್ನು 

ಣಿ ್‌ಿ ್‌ ಗ] 
ಸುಲಭವಾಗಿ ಪಲ್ಲಟಿಸುತ್ತವೆ. 


334 ರಸಾಯನ ವಿಜ್ಞಾನ 


ಚೋಷಕ ಬಾಟಲಿ 


ಹೈಡ್ರೋಕ್ಲೋರಿಕ್‌ ಆಮ್ಲ 


೧೨ 


Mg 201 > MgCl +H,T 
ಮೆಗ್ಗೀಸಿಯಮ್‌ನ ಸಮಾನ ದ್ರವ್ಯರಾಶಿ 


ಈ ವಿಧಾನದಲ್ಲಿ ನಿರ್ದಿಷ್ಟ ರಾಶಿಯ ಮ್ಯಾಗ್ಬೀಸಿಯಮ್‌ ಲೋಹವನ್ನು ಸಾರರಿಕ್ತ 
ಹೈ ಡ್ರೋಕ್ಟೋರಿಕ್‌ ಆಮ್ಲದಲ್ಲಿ ವಿಲೀನಗೊಳಿಸಿ, ಬಿಡುಗಡೆಯಾದ ಹೈಡ್ರೋಜನ್‌ ಅನಿಲದೆ 
ಗಾತ್ರವನ್ನು. ಸಮಾನ ಗಾತ್ರದ ನೀರನ್ನು ಸ್ಥಾನಪಲ್ಲಟಿಸಿ ಅ ಯಲಾಗುತ್ತದೆ. ಈ 
ಗಾತ್ರವನ್ನು STPಗೆ ಪರಿವರ್ತಿಸಬೇಕು. 100083 ಗಾತ್ರದ ಹೈಡ್ರೋಜನ್‌ ಅನಿಲದ 
ಬಿಡುಗಡೆಗೆ ಬೇಕಾಗುವ ಮ್ಯಾಗ್ಗೀಸಿಯಮ್‌ನ ಲೋಹದ 'ರಾಶಿಯೆನ್ನು ಲೆಕ್ಕ ಹಾಕಿದರೆ, 
ಅದು ಮ್ಯಾಗ್ನೀಸಿಯಮ್‌ ಸಮಾನರಾಶಿಯಾಗಿರುತ್ತದೆ. 


ವಿಧಾನ: ಸುಮಾರು 0.18- -0.2 ಶುದ್ಧವಾದ ಮ್ಯಾಗ್ಬೀಸಿಯಮ್‌ ತಂತಿ ಚೂರುಗಳನ್ನು 
ಕರಾರುವಾಕ್ಕಾಗಿ ತೂಗಿ ಅದನ್ನು ಕಾನಿಕಲ್‌ ಫ್ಲಾಸ್ಥಿನಲ್ಲಿ ತೆಗೆದುಕೊಂಡು ಸುಮಾರು 
10cm’ ನೀರಿಗೆ ಹಾಕಬೇಕು. ಚಿಕ್ಕ ಪ್ರನಾಳವೊಂದರಲ್ಲಿ ಅರ್ಧಭಾಗ ಸಾರಯುತ 
ಹೈಡ್ರೋಕ್ಲೋರಿಕ್‌ ಆಮ್ಲವನ್ನು ತೆಗೆದುಕೊಂಡು. ದಾರದ ಸಹಾಯದಿಂದ ಫ್ಲಾಸ್ಥಿನಲ್ಲಿ 
ಜಾಗ್ರತೆಯಾಗಿ ತೂಗು ಹಾಕಬೇಕು. 


ಫ್ಲಾಸ್ಕನ್ನು ನಿರ್ಗಮ ನಾಳವಿರುವ ರಬ್ಬರ್‌ ಬಿರಡೆಯಿಂದ ಮುಚ್ಚಿ, ನಿರ್ಗಮ 
BR. ತುದಿಯನ್ನು 3/4 ಭಾಗ ನೀರಿನಿಂದ ತುಂಬಿದ ಚೋಷಕ “ಬಾಟಲಿಯ 
ಆಗಮನಾಳಕ್ಕೆ ಜೋಡಿಸಬೇಕು. ಚೋಷಕ ಬಾಟಲಿಯ ಉದ್ದನೆಯ ನಿರ್ಗಮನಾಳದ 
ಕೆಳತುದಿಯನ್ನು ಚಿತ್ರದಲ್ಲಿ ತೋರಿಸಿದಂತೆ ನೀರಿನಲ್ಲಿ ಅದ್ದಿರಬೇಕು. ಇನ್ನೊಂದು 
ತುದಿಗೆ ರಬರ್‌ ಟ್ಯೂಬಿನ ಮೂಲಕ ಚಿಮ್ಮೂತಿಯಿರುವ' ಗಾಜಿನ ನಾಳವನ್ನು 
ಜೋಡಿಸಬೇಕು. ಗಾಜಿನ ನಾಳದ ತುದಿಯನ್ನು "ಬೀಕರಿನಲ್ಲಿಡಬೇಕು. 


ಉಪಕರಣವು ಗಾಳಿಸೋರಿಕೆಯಾಗದಂತೆ ಮಾಡಿ ಪರೀಕ್ಷಿಸಬೇಕು (ಪ್ರಯೋಗ 
ಸಂಖ್ಯೆ 5ರಲ್ಲಿ ವಿವರಿಸಿದಂತೆ). ಗಾಳಿಸೋರಿಕೆಯಾಗುತ್ತಿಲ್ಲವೆಂದು ದೃಢೀಕರಿಸಿಕೊ೦ಡ 
ಅನಂತರ ಜೋಷಕ ಬಾಟಲಿ ಮತ್ತು ಬೀಕರಿನಲ್ಲಿರುವ ನೀರಿನ ಮಟ್ಟಗಳನ್ನು ಸಮಗೊಳಿಸಿ 


ಪ್ರಾಯೋಗಿಕ ಕೈಪಿಡಿ 335 


ಚಿಪಳವನ್ನು ಬಿಗಿಗೊಳಿಸಬೇಕು. ಬೀಕರಿನಲ್ಲಿ ಸಂಗ್ರಹವಾದ ನೀರನ್ನು ಚೆಲ್ಲಿ ಮತ್ತೆ 
ಮೊದಲಿನಂತಿಡಬೇಕು. 


ಚಿಪ್ಪಳವನ್ನು ತೆಗೆದು ಕಾನಿಕಲ್‌ ಫ್ಲಾಸ್ಕನ್ನು ಓರೆಮಾಡಿ ಕಲಕಿದರೆ ಪ್ರನಾಳದಲ್ಲಿರುವ 
ಆಮ್ಲ ನೀರಿನೊಂದಿಗೆ ಬೆರೆತು ಸಾರರಿಕ್ತಗೊಳ್ಳುವುದಲ್ಲದೆ. ಮ್ಯಾಗ್ನೀಸಿಯಮ್‌ ಜೊತೆ 
ವರ್ತಿಸಿ ಹೈಡ್ರೋಜನ್‌ ಅನಿಲ ಉತ್ಪತ್ತಿಯಾಗುವುದು. ಬಿಡುಗಡೆಯಾದ ಹೈಡ್ರೋಜನ್‌ 
ಅನಿಲವು ಅಷ್ಟೇ ಗಾತ್ರದ ನೀರನ್ನು ಚೋಷಕಬಾಟಲಿಯಿಂದ ಪಲ್ಪಟಿಸುವುದು. ಪಲ್ಲಟಿತ 
ನೀರು ಬೀಕರಿನಲ್ಲಿ ಸಂಗ್ರಹವಾಗುವುದು. ನೀರು ಪಲ್ಲಟನೆಯಾಗುವುದು ನಿಂತಾಗ 
ಪೂರ್ತಿ ರಾಸಾಯನಿಕ ಕ್ರಿಯೆ ಜರುಗಿದೆ ಎಂದರ್ಥ. ಆಗ ಮೊದಲಿನಂತೆ ನೀರಿನ 
ಮಟ್ಟಗಳನ್ನು ಸಮಗೊಳಿಸಿ, ರಬ್ಬರ್‌ ನಾಳಕ್ಕೆ ಚಿಪ್ಪಳವನ್ನು ಹಾಕಬೇಕು. ಬೀಕರಿನಲ್ಲಿ 
ಸಂಗ್ರಹವಾಗಿರುವ ನೀರಿನ ಗಾತ್ರವನ್ನು ಅಳತೆ ಜಾಡಿಯ ಸಹಾಯದಿಂದ ಅಳೆಯಬೇಕು. 


ಪ್ರಯೋಗ ಶಾಲೆಯ ತಾಪ, ಒತ್ತಡ, ಪರ್ಯಾಪ್ತ ನೀರಾವಿಯ ಒತ್ತಡಗಳನ್ನು 
ಗುರುತಿಸ ಕೊಳ್ಳಬೇಕು. ಬಿಡುಗಡೆಯಾದ ಅನಿಲದ ಗಾತ್ರವನ್ನು STP ಪರಿವರ್ತನಾ 
ಮ್ಯಾಗ್ನೀಸಿಯಮ್‌ನ ಸಮಾನರಾಶಿಯನ್ನು ಈ ಕೆಳಗೆ ಕಾಣಿಸಿದಂತೆ ಲೆಕ್ಕಹಾಕಬೇಕು. 


ಲೆಕ್ಕಾಚಾರ 
ತೆಗೆದುಕೊಂಡ ಲೋಹದ ರಾಶಿ = mg 
ಬಿಡುಗಡೆಯಾದ ಹೈಡ್ರೋಜನ್‌ ಗಾತ್ರ = ಪಲ್ಲಟವಾದ ನೀರಿನ ಗಾತ್ರ 


=V, cm” 
ಪ್ರಯೋಗ ಶಾಲೆಯ ಒತ್ತಡ =P kPa 
ಪ್ರಯೋಗ ಶಾಲೆಯ ತಾಪ =UC=(1+273)K 
ಪರ್ಯಾಪ್ತ ನೀರಾವಿಯ ಒತ್ತಡ =TK ಎ (೯102 
ಶುಷ್ಕ ಹೈಡ್ರೋಜನ್‌ನ ಒತ್ತಡ =(P —f) kPa 
ಶಿಷ್ಟ ತಾಪ 1K ಮತ್ತು ಶಿಷ್ಟ ಒತ್ತಡ ೫, 1೫೩ ' 
P No df (8-1) 
T, ಗ 
sTPMಲ್ಲಿ ಹೈಡ್ರೋಜನ್‌ನ ಗಾತ್ರ v= 
01 


m ಗ್ರಾಮ್‌ ಲೋಹವು $7pಯಲ್ಲಿ ಖೃಂm' ಹೈಡ್ರೋಜನ್‌ ಬಿಡುಗಡೆಮಾಡಿದೆ. 


ಎಷ್ಟು ಗ್ರಾವರ್‌ ಲೋಹವು $7P0ುಲ್ಲಿ 1120007 ಹೈಡ್ರೋಜನ್‌ 
ಬಿಡುಗಡೆಮಾಡುವುದು? 


ಲೋಹದ ಸಮಾನರಾಶಿ E=7-x11200 
0 


336 ರಸಾಯನ ವಿಜ್ಞಾನ 


ಪ್ರಯೋಗ ಸಂಖ್ಯೆ 4 


ಆಕ್ಸೈಡ್‌ ವಿಧಾನದಿಂದ ತಾಮ್ರದ ಸಮಾನ ರಾಶಿಯನ್ನು 
ನಿರ್ಧರಿಸುವುದು 
ತತ್ವ: ನಿಶ್ಚಿತ ದ್ರವ್ಯರಾಶಿಯ ತಾಮ್ರವನ್ನು ತಾಮ್ರದ ಆಕ್ಸೈಡ್‌ ಆಗಿ ಪರಿವರ್ತಿಸಿ, 
ದೊರೆತ ಆಕ್ಸೈಡಿನ ರಾಶಿಯನ್ನು ಕಂಡುಹಿಡಿಯುವುದು. ಇದರಿಂದ 8 ಗ್ರಾಂ 
ಆಕ್ಸಿಜನ್‌ನೊಡನೆ ಸಂಯೋಜಿಸಬಲ್ಲ ತಾಮ್ರದ ದ್ರವ್ಯರಾಶಿಯನ್ನು ಲೆಕ್ಕ ಹಾಕಿದರೆ, 


ು 


ತಾಮ್ರದ ಸಮಾನ ರಾಶಿ ದೊರೆಯುವುದು: 


ವಿಧಾನ: ಸ್ವಚ್ಛ ಮತ್ತು ಶುಷ್ಕವಾದ ಒಂದು ಪಿಂಗಾಣಿ ಬಟ್ಟಲನ್ನು ಗಾಜಿನ ಕಲಕುಕಡ್ಡಿ 
ಮತ್ತು ಗಾಜಿನ ಮುಚ್ಚಳದೊಂದಿಗೆ ಕರಾರುವಾಕ್ಕಾಗಿ ತೂಕ ಮಾಡಬೇಕು. ಸುಮಾರು 
0.5 ಗ್ರಾಂನಷ್ಟು ಶುದ್ಧವಾದ ತಾಮ್ರದ ಚೂರುಗಳನ್ನು ಪಿಂಗಾಣಿ ಬಟ್ಟಲಲ್ಲಿಟ್ಟು ಮತ್ತೆ 
ಅದನ್ನು ಗಾಜಿನ ಕಡ್ಡಿ ಮತ್ತು ಮುಚ್ಚಳದ ಸಮೇತ ಕರಾರುವಾಕ್ಕಾಗಿ ತೂಕ ಮಾಡಬೇಕು. 

ಸುಮಾರು 5 ಊ'ನಷ್ಟು ಸಾರಯುತ ನೈಟ್ರಿಕ್‌ ಆಮ್ಲವನ್ನು ಬಟ್ಟಲಿಗೆ ಹಾಕಿ 
ಭಾಗಶಃ ಮುಚ್ಚಬೇಕು. ತಾಮ್ರವು ನೈಟ್ರಕ್‌ಆಮ್ಲದಲ್ಲಿ ವಿಲೀನಗೊಂಡು ಕುಪ್ರಿಕ್‌ 
ನೈಟ್ರೇಟ್‌ನ ಹಸಿರುಬಣ್ಣದ ದ್ರಾವಣವು ದೊರೆಯುವುದು. ಕೆಂಗಂದು ಬಣ್ಣದ 
ನೈಟ್ರೋಜನ್‌ ಡೈ ಆಕ್ಸೈಡ್‌ (N೦,) ಧೂಮ ಬಿಡುಗಡೆಯಾಗುವುದು. ಕ್ರಿಯೆ 
ನಿಂತಾಗ ಇನ್ನೂ ತಾಮ್ರ ವಿಲೀನಗೊಳ್ಳದೆ ಉಳಿದಿದ್ದರೆ, ಕೆಲವು ಹನಿ ಸಾರಯುಕ್ತ 
ನೈಟ್ರಿಕ್‌ ಆಮ್ಲವನ್ನು ಹಾಕಿ ಅದನ್ನು ಕರಗಿಸಬೇಕು. 

Cu + 411೦, — Cu(NO;), + 20,0೦ + 2೦, ? 

ಅನಂತರ ಬಟ್ಟಲನ್ನು ಭಾಗಶಃ ಮುಚ್ಚಿ ಮರಳು ತಾಪಕದ ಮೇಲೆ ಇಟ್ಟು 
ಕಾಯಿಸಬೇಕು. ದ್ರಾವಣವು ಸಿಡಿಯದಂತೆ ಎಚ್ಚರವಹಿಸಬೇಕು. ದ್ರವ್ಯಾಂಶವೆಲ್ಲ 
ಇಂಗಿದಾಗ, ಬಟ್ಟಲನ್ನು ಕಬ್ಬಿಣದ ತಂತಿ ಜಾಲರಿಯ ಮೇಲಿಟ್ಟು ಕಾಯಿಸಬೇಕು. 
ಆಗ ಕ್ಯುಪ್ರಿಕ್‌ ನೈಟ್ರೇಟ್‌ ವಿಭಜಿಸಿ ಕಪ್ಪುಬಣ್ಣದ ಕ್ಯುಪ್ತಿಕ್‌ ಆಕ್ಸೈಡ್‌ ಆಗುವುದು. 

2Cu(NO3), - 2೧೦ + 4ಜ೦, 1.0, 1 

ಬಟ್ಟಲಲ್ಲಿನ ದ್ರವ್ಯದ ಹಸಿರು ಬಣ್ಣವೆಲ್ಲ ಕಪ್ಪುಬಣ್ಣಕ್ಕೆ ತಿರುಗಿದಾಗ, ಕಾಯಿಸುವುದನ್ನು 
ನಿಲ್ಲಿಸಿ, ಬಟ್ಟಲನ್ನು ಸಂಪೂರ್ಣ ಮುಚ್ಚಿ ಸ್ವಲ್ಪಹೊತ್ತು ಗಾಳಿಯಲ್ಲಿ ತಣಿಯಲು 
ಬಿಡಬೇಕು. ನಂತರ ಶುಷ್ಕಕಾರಕ ಕೋಶ(6651008(00ದಲ್ಲಿಟ್ಟು ಪೂರ್ಣ ತಣಿಸಿ 
ಬಟ್ಟಲನ್ನು ಕಲಕುಕಡ್ಡಿ ಮತ್ತು ಮುಚ್ಚಳ ಸಮೇತ ಕರಾರುವಾಕ್ಕಾಗಿ ತೂಗಬೇಕು. 
ಮತ್ತೆ ಬಟ್ಟಲನ್ನು ಕಾಯಿಸಿ, ತಣಿಸಿ, ತೂಕ ಮಾಡಬೇಕು. ಇದನ್ನು ಅನುಕ್ರಮವಾಗಿ 
ರಾಶಿಯು ಸಮವಾಗಿ ಬರುವ ತನಕ ಪುನರಾವರ್ತಿಸಬೇಕು. 


ಪ್ರಾಯೋಗಿಕ ಕೈಪಿಡಿ 337 


ಕಲಕು ಕಡ್ಲಿ 


ಎ ಮರಳು ತಾಪಕ 


ಬುನ್‌ಸನ್‌ ದೀಪ 


ಲೆಕ್ಕಾಚಾರ 
ಪಿಂಗಾಣಿ ಬಟ್ಟಲು + ಕಲಕುಕಡ್ಡಿ + ಮುಚ್ಚಳದ ರಾಶಿ - | ಗ್ರಾಂ. 
ಪಿಂಗಾಣಿ ಬಟ್ಟಲು + ಕಲಕುಕಡ್ಡಿ + ಮುಚ್ಚಳ + ತಾಮ್ರದ ರಾಶಿ - ಬ; ಗ್ರಾಂ. 
ಪಿ೦ಗಾಣಿಬಟ್ಟಲು--ಕಲಕುಕಡ್ಡಿ.-ಮುಚ್ಚಳ-ಕ್ಯುಪ್ರಿಕ್‌ ಆಕ್ಸೈಡಿನ ರಾಶಿ - ಬ ಗ್ರಾಂ. 
ತಾಮ್ರದ ರಾಶಿ ಇ ಛಿ -Wj) ಗ್ರಾಂ 
ಆಕ್ಸಿಜನ್‌ ರಾಶಿ - (W;-W)) ಗ್ರಾಂ 
(೫) -W)e ತಾಮ್ರವು (W-W) ಆಕ್ಸಿಜನ್‌ ಜತೆ ಸಂಯೋಜಿಸಿದೆ. 
. 8 ಗ್ರಾಂ ಆಕ್ಸಿಜನ್‌ ಜತೆ ಸಂಯೋಜಿಸಲು ಅಗತ್ಯವಿರುವ ತಾಮ್ರದ ರಾಶಿ 
Wao) 
(W, -W) 
ತಾಮ್ರದ ಸಮಾನ ರಾಶಿ ಇ ಔ 


| 8 =E 
ಡ್‌ ಡ್‌ 
ಪ್ರಯೋಗ ಸಂಖ್ಯೆ ೨ 
ಚೋಷಕ ಬಾಟಲಿ ವಿಧಾನದಿಂದ ಆಕ್ಷಿಜನ್‌ನ 
ಅಣುರಾಶಿಯನ್ನು ನಿರ್ಧರಿಸುವುದು 
ತತ್ವ : ಪೊಟ್ಯಾಸಿಯಂ ಕ್ಷೋರೇಟ್‌ ಮತ್ತು ಮ್ಯಾಂಗನೀಸ್‌ ಡೈ ಆಕ್ಸೈಡ್‌ ಮಿಶ್ರಣವನ್ನು 


`' ಕಾಯಿಸಿದಾಗ ಆಕ್ಸಿಜನ್‌ ಬಿಡುಗಡೆಯಾಗುತ್ತದೆ. ಆಕ್ಸಿಜನ್‌ ಅನಿಲವನ್ನು ಚೋಷಕ 
ಬಾಟಲಿಗೆ ಕಳುಹಿಸಿದರೆ ಅದು ಅಷ್ಟೇ ಗಾತ್ರದ ನೀರನ್ನು ಹೊರದೂಡುತ್ತದೆ. ನೀರಿನ 


338 ರಸಾಯನ ವಿಜ್ಞಾನ 


ಗಾತ್ರವನ್ನು ಅಳದು, ಅದನ್ನು ಖಖಿಕ ಗಾತ್ರಕ್ಕೆ ಲೆಕ್ಕ ಹಾಕುವುದು. ಆಕ್ಸಿಜನ್‌ ಮಿಶ್ರಣವಿರುವ 
ಗಟ್ಟಿ ಪ್ರನಾಳವನ್ನು ಮಿಶ್ರಣವನ್ನು ಕಾಯಿಸುವ ಮೊದಲು ಮತ್ತು ಅನಂತರ ತೂಕ 
ಮಾಡಿ, ಉತ್ಪನ್ನವಾದ ಆಕ್ಷಿಜನ್‌ನ ರಾಶಿ ನಿರ್ಧರಿಸಬೇಕು. ಈ ಮಾಹಿತಿಗಳಿಂದ 


ಖಖಿಕ ಯಲ್ಲಿ 22,400 ಂm” ಗಾತ್ರದ ಆಕ್ಷಿಜನ್‌ನ ರಾಶಿ ಲೆಕ್ಕ ಮಾಡಿದರೆ ಅದು 
ಆಕ್ಸಿಜನ್‌ನ ಅಣುರಾಶಿಯಾಗಿರುತ್ತದೆ. 


ವಿಧಾನ : ಸುಮಾರು 2 ಗ್ರಾಮ್‌ನಷ್ಟು ಪೊಟ್ಯಾಸಿಯಮ್‌ ಕ್ಲೋರೇಟ್‌ ಮತ್ತು 
ಮ್ಯಾಂಗನೀಸ್‌ ಡೈ ಆಕ್ಸೈಡ್‌ಗಳನ್ನು (5:1 ರ ಪ್ರಮಾಣದಲ್ಲಿ) ಒಂದು ಗಟ್ಟಿ ಗಾಜಿನ 
ಪ್ರನಾಳದಲ್ಲಿ ತೆಗೆದುಕೊಳ್ಳಬೇಕು. ಪ್ರನಾಳದ ಬಾಯಿಯ ಹತ್ತಿರ ಸ್ವಲ್ಪ ಗಾಜಿನ ಉಣ್ಣೆ 
ಇಟ್ಟು, ನಿರ್ಗಮ ನಾಳವನ್ನು ಹೊಂದಿರುವ ರಬ್ಬರ್‌ ಬಿರಡೆಯಿಂದ ಗಟ್ಟಿಯಾಗಿ 
ಮುಚ್ಚಬೇಕು. ಮಿಶ್ರಣ ಮತ್ತು ಜೋಡಣೆಗಳಿರುವ ಪ್ರನಾಳವನ್ನು ತೂಕ ಮಾಡಿ 
ನಿಲುವಿಗೆ ಸಿಲುಕಿಸಬೇಕು. 


೫ 
ಜೆ ಸ್ನ 


೨.೬ ಶ್ನ್ಮ್‌ (೫1518 
(010.110, it 


ಆಕ್ಷಿಜನ್‌ನ ಅಣು ದ್ರವ್ಯರಾಶಿ ಕಂಡುಹಿಡಿಯುವುದು 


ಪ್ರನಾಳದ ನಿರ್ಗಮ ನಾಳವನ್ನು ಮುಕ್ಕಾಲು ಭಾಗ ನೀರಿನಿಂದ ತುಂಬಿರುವ 
ಚೋಷಕ ಬಾಟಲಿಯ ಚಿಕ್ಕ ನಿರ್ಗಮನಾಳಕ್ಕೆ ರಬ್ಬರ್‌ ನಾಳದ ಮೂಲಕ ಜೋಡಿಸಬೇಕು. 
ಚೋಷಕ ಬಾಟಲಿಯ ಉದ್ದನೆಯ ನಿರ್ಗಮನಾಳಕ್ಕೆ ಒಂದು ಚಿಪ್ಪಳವನ್ನು ಹಾಕಿ, 
ಅದನ್ನು ಒಂದು ಅಳತೆಯ ಜಾಡಿಯಲ್ಲಿಡಬೇಕು. 

ಈಗ ಉಪಕರಣವು ಗಾಳಿ ಸೋರದಂತೆ ಭದ್ರವಾಗಿರುವುದನ್ನು ಖಚಿತಪಡಿಸಿ 
ಕೊಳ್ಳಬೇಕು. ಚಿಪ್ಪಳವನ್ನು ತೆಗೆದು, ನಾಳದ ಮೂಲಕ ಗಾಳಿಯನ್ನು ಚೋಷಕ 
ಬಾಟಲಿಯ ಒಳಕ್ಕೆ ಊದಿ ಮತ್ತೆ ಆ ನಾಳವನ್ನು ಜಾಡಿಯಲ್ಲಿ ಇಡಬೇಕು. ಹೆಚ್ಚಿನ 
ಒತ್ತಡದಿಂದಾಗಿ, ಬಾಟಲಿಯಿಂದ ಜಾಡಿಗೆ ಕೆಲವೇ ನಿಮಿಷದವರೆಗೆ ನೀರು ಹರಿದು 
ಅನಂತರ ನಿಂತು ಹೋಗುವುದು. ಆಮೇಲೆ ಜಾಡಿಯಲ್ಲಿ ನೀರಿನ ಮಟ್ಟ ಸ್ಥಿರವಾಗಿ 
ಉಳಿದರೆ, ಉಪಕರಣದಲ್ಲಿ ಗಾಳಿ ಸೋರಿಕೆಯಾಗುತ್ತಿಲ್ಲ ಎಂದು ಭಾವಿಸಬಹುದು. 
ಆಗ ಜಾಡಿ ಮತ್ತು ಬಾಟಲಿಗಳಲ್ಲಿರುವ ನೀರಿನ ಮಟ್ಟಗಳನ್ನು ಸಮಗೊಳಿಸಿ ಚಿಪ್ಪಳವನ್ನು 
ಹಾಕಬೇಕು. ಜಾಡಿಯಲ್ಲಿರುವ ನೀರನ್ನು ಖಾಲಿ ಮಾಡಿ. ಮತ್ತೆ ಮೊದಲಿನಂತೆ 


ಪ್ರಾಯೋಗಿಕ ಕೈಪಿಡಿ 339 


ನಾಳವನ್ನು ಜಾಡಿಯಲ್ಲಿಡಬೇಕು. ಚಿಪ್ಪಳವನ್ನು ತೆಗೆಯಬೇಕು. ಆಕ್ಷಿಜನ್‌ ಮಿಶ್ರಣವನ್ನು 
ನಿಧಾನವಾಗಿ ಕಾಯಿಸಬೇಕು. ಬಿಡುಗಡೆಯಾದ ಆಕ್ಸಿಜನ್‌ ಚೋಷಕ ಬಾಟಲಿಯನ್ನು 


ಪ್ರವೇಶಿಸಿ, ಸಮಾನ ಗಾತ್ರದ ನೀರನ್ನು ಹೊರದೂಡುತ್ತದೆ. ಸುಮಾರು 200 ಆ 
ನೀರು ಜಾಡಿಯಲ್ಲಿ ಸಂಗಹವಾದಾಗ ಕಾಯಿಸುವುದನ್ನು ನಿಲ್ಲಿಸಬೇಕು. ಉಪಕರಣವನ್ನು 
ತಣಿಸಬೇಕು. ಅದು ಪ್ರಯೋಗಶಾಲೆಯ ಉಷ್ಣತೆಗೆ ತಾಪಕ್ಕೆ ತಲುಪಿದಾಗ, ಚೋಷಕ 
ಬಾಟ್ಲಿಯಲ್ಲಿನ ನೀರಿನ ಮಟ್ಟ ಮತ್ತೆ ಜಾಡಿಯಲ್ಲಿನ ನೀರಿನ ಮಟ್ಟಗಳನ್ನು ಒಂದೇ 
ಮಟ್ಟಕ್ಕೆ ತಂದು ಚಿಪ್ಪಳ ಹಾಕಬೇಕು. ನಿರ್ಗಮನಾಳವನ್ನು ಹೊರತೆಗೆದು. ಜಾಡಿಯಲ್ಲಿ 
ಸಂಗ್ರಹವಾದ ನೀರಿನ ಗಾತ್ರ ಅಳೆಯಬೇಕು. ಆಕ್ಷಿಜನ್‌ ಮಿಶ್ರಣವಿರುವ ಪ್ರನಾಳ 
ಜೋಡಣೆಗಳೊಂದಿಗೆ ಮತ್ತೊಮ್ಮೆ ತೂಕ ಮಾಡಬೇಕು. ಪ್ರಯೋಗ ಶಾಲೆಯ ತಾಪ 
ಒತ್ತಡ ಮತ್ತು ಪರ್ಯಾಪ್ತ ನೀರಾವಿಯ ಒತ್ತಡಗಳನ್ನು 'ಬರೆದುಕೊಳ್ಳಬೇಕು. 

“ಬಿಡುಗಡೆಯಾದ ಆಕ್ಸಿಜನ್‌ ಅನಿಲದ ಗಾತ್ರವನ್ನು. ಖಖಿಕ ಗೆ ಪರಿವರ್ತಿಸಿ, 
ಆಕ್ಷಿಜನ್‌ ರಾಶಿಯನ್ನು ಲೆಕ್ಕ ಹಾಕಬೇಕು. 


ವೀಕಣೆ ಮತು ಲೆಕಾಚಾರ 
pS 2 ಕ 


ಆಕ್ಸಿಜನ್‌ ಮಿಶ್ರಣವಿರುವ ಪ್ರನಾಳ ಮತ್ತು ಜೋಡಣೆಗಳ ರಾಶಿ - W, 8 
(ಕಾಯಿಸುವ ಮೊದಲು) 
ಆಕ್ಸಿಜನ್‌ ಮಿಶ್ರಣವಿರುವ ಪ್ರನಾಳ ಮತ್ತು ಜೋಡಣೆಗಳ ರಾಶಿ - W 8 


(ಕಾಯಿಸಿದ ನಂತರ) 
ಬಿಡುಗಡೆಯಾದ ಆಕ್ಸಿಜನ್‌ನ ರಾಶಿ = (W,-W)) g 


ಆಕ್ಸಿಜನ್‌ನ ಗಾತ್ರ - ಸ್ಥಾನಪಲ್ಲಟಗೊಂಡ ನೀರಿನ ಗಾತ್ರ = ಳಂ” 


ಪ್ರಯೋಗ ಶಾಲೆಯ ಉಷ್ಣತೆ «TK 

ಪ್ರಯೋಗ ಶಾಲೆಯ ಒತ್ತಡ = P kPa 

ಖಿ ಏನಲ್ಲಿ ಪರ್ಯಾಪ್ತ `ನೀರಾವಿಯ ಒತ್ತಡ = Ce 
ಶುಷ್ಕ ಆಕ್ಸಿಜನ್‌ ಒತ್ತಡ. ಅಹ (P-— 1) kPa 


ಖಖಿಕ ಯಲ್ಲಿ ಆಕ್ಷಿಜನ್‌ ಗಾತ್ರವನ್ನು ಈ ಕೆಳಗಿನ ಸಮೀಕರಣ ಉಪಯೋಗಿಸಿ ಲೆಕ್ಕ 
ಹಾಕಬಹುದು. 


PoVo _ PW 
To 1] 
Pp. ಇ.1013 kPa P, =(P-f)kPa V, = Vem” 
Ty = 273K T= TK 
(P-f)xV x 273 
ಚೋ ಪು RS LL 
Tx 1013 


STP ಯಲ್ಲಿ ಳು 023 ಆಕಿಜನ್‌ನ ರಾಶಿ = (W-W,) £ 


340 ರಸಾಯನ ವಿಜ್ಞಾನ 


| —-W) x 22,400 
STP ಯಲ್ಲಿ 22400 m3 ಆಕ್ಷಿಜನ್‌ನ ರಾಶಿ - ೬ ೬! 
0 


ಆಕ್ಸಿಜನ್‌ ಅಣುರಾಶಿ - M 
ಪ್ರಯೋಗ ಸಂಖ್ಯೆ 6 


ಸೋಡಿಯಮ್‌ ಕಾರ್ಬೋನೇಟಿನ ಶಿಷ್ಟ ದ್ರಾವಣವನ್ನು ತಯಾರಿಸಿ 
ಸುಮಾರು 0.1N 101 ದ್ರಾವಣದ ಸಾರತೆಯನ್ನು ನಿರ್ಧರಿಸುವುದು 


ತತ್ವ : ಸೋಡಿಯಮ್‌ ಕಾರ್ಬೋನೇಟಿನ ಶಿಷ್ಟ ದ್ರಾವಣವನ್ನು ತಯಾರಿಸಬೇಕು. 
ಪ್ರಬಲ ಹೈಡ್ರೋಕ್ಲೋರಿಕ್‌ ಆಮ್ಲದಿಂದ ಸುಮಾರು 0.1 ನಾರ್ಮಲತೆಯ ಸಾರರಿಕ್ತ 
ಆಮ್ಲವನ್ನು ತಯಾರಿಸಬೇಕು. ಹೀಗೆ ತಯಾರಿಸಿದ ಸಾರರಿಕ್ತ ಹೈಡ್ರೋಕ್ಲೋರಿಕ್‌ 
ಆಮ್ಲವನ್ನು ನಿರ್ದಿಷ್ಟ ಗಾತ್ರದ ಸೋಡಿಯಮ್‌ ಕಾರ್ಬೋನೇಟ್‌ ಶಿಷ್ಟ ದ್ರಾವಣದ 
ವಿರುದ್ಧ ಅನುಮಾಪಿಸಬೇಕು. ಈ ಅನುಮಾಪನದಲ್ಲಿ ಹೈಡ್ರೋಕ್ಲೋರಿಕ್‌ ಆಮ್ಲವು 
ಸೋಡಿಯಮ್‌ ಕಾರ್ಬೋನೇಟ್‌ ಅನ್ನು ತಟಸ್ಥೀಕರಿಸುವುದು. 

ಅನುಮಾಪನ ರಾಸಾಯನಿಕ ಕ್ರಿಯೆಯ ಸಮೀಕರಣ 


210 + ೫೩,೮೦, ——2NaCl + ಗ)೦ ೮೦, 

ಹೈಡ್ರೋಕ್ಲೋರಿಕ್‌ ಆಮ್ಲ ಒಂದು ಪ್ರಬಲ ಆಮ್ಲ. ಸೋಡಿಯಮ್‌ ಕಾರ್ಬೋನೇಟ್‌ 
ಒಂದು ದುರ್ಬಲ ಪ್ರತ್ಯಾಮ್ಲ. ಈ ಅನುಮಾಪನದಲ್ಲಿ ಮೀಥೈಲ್‌ ಆರೇಂಜ್‌ ಅನ್ನು 
ಸೂಚಕವಾಗಿ ಬಳಸಬೇಕು. 
1. ಸೋಡಿಯಮ್‌ ಕಾರ್ಬೊೋನೇಟ್‌ನ ಶಿಷ್ಟ ದ್ರಾವಣದ ತಯಾರಿಕೆ 

250 ಇ ನಷ್ಟು ದಶಾಂಶ ನಾರ್ಮಲತೆಯ ಸೋಡಿಯಮ್‌ ಕಾರ್ಬೋನೇಟ್‌ 


53 x 0.1 
4 


ದ್ರಾವಣವನ್ನು ತಯಾರಿಸಲು =1325 $6 ನಿರ್ಜಲ ಸೋಡಿಯಮ್‌ 


ಕಾರ್ಬೋನೇಟ್‌ (Nೂ,€೦;,) ಬೇಕಾಗುತ್ತದೆ. ಸುಮಾರು 13 - 148 ಗಳಷ್ಟು 
ನಿರ್ಜಲ ಸೋಡಿಯಮ್‌ ಕಾರ್ಬೋನೇಟನು, ತೂಕದ ಬಾಟಲಿ (weighing bottle) 
ಯಲ್ಲಿ ಹಾಕಿ ಅದರ ರಾಶಿಯನ್ನು ಕರಾರುವಾಕ್ಕಾಗಿ ಕಂಡುಹಿಡಿಯುವುದು. ತೂಕದ 
ಬಾಟಲಿಯಲ್ಲಿರುವ ಸೋಡಿಯಮ್‌ ಕಾರ್ಬೋನೇಟನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿರುವ 
250 cm3 ಅಳತೆಯ ಪ್ಲಾಸ್ಥಿಗೆ (measuring flask) ಆಲಿಕೆಯ ಮೂಲಕ ಹಾಕಬೇಕು. 
ಮತ್ತೆ ತೂಕದ ಬಾಟಲಿಯ ರಾಶಿಯನ್ನು ಕಂಡುಹಿಡಿಯಬೇಕು. ಈ ರಾಶಿ ೫, ರಿ 
ಆಗಿರಲಿ. ಸ್ವಲ್ಪ ಆಸವಿತ ನೀರನ್ನು ಆಲಿಕೆ ಮೂಲಕ ಹಾಕಿ, ಆಲಿಕೆಗೆ ಅಂಟಿದ 
ಪುಡಿಯನ್ನು ಪ್ಲಾಸ್ಕಿಗೆ ಕಳುಹಿಸಬೇಕು. ಆಲಿಕೆಯನ್ನು ಆಸವಿತ ನೀರಿನಿಂದ 
3-4ಸಾರಿ ಕ್ಲಾಳಿಸಿ, ಆ ನೀರನ್ನು ಫ್ಲಾಸ್ಕಿನಲ್ಲಿ ಸಂಗ್ರಹಿಸಬೇಕು. ಆಲಿಕೆಯನ್ನು ತೆಗೆದಿಡಬೇಕು. 


ಪ್ರಾಯೋಗಿಕ ಕೈಪಿಡಿ 341 


ಸೋಡಿಯಮ್‌ ಕಾರ್ಬೋನೇಟ್‌ ಪುಡಿಯು ಸಂಪೂರ್ಣವಾಗಿ ವಿಲೀನವಾಗುವವರೆಗೆ 
ನೀರನ್ನು ಪ್ಲಾಸ್ಕಿಗೆ ಸ್ವಲ್ಪ-ಸ್ವಲ್ಪ ಹಾಕುತ್ತಾ ದ್ರಾವಣವನ್ನು ಕಲಕುತ್ತಿರಬೇಕು. ಅನಂತರ 
ಫ್ಲಾಸ್ಕಿನ ಕತ್ತಿನಲ್ಲಿರುವ ಗುರುತಿನ ಮಟ್ಟಕ್ಕೆ ಆಸವಿತ ನೀರನ್ನು ಜಾಗ್ರತೆಯಿಂದ ಹಾಕಬೇಕು. 
ನೀರಿನ ವಕ್ರ ತಲವು ಗೆರೆಗೆ ಸ್ಪರ್ಶಿಸುತ್ತಿರಬೇಕು. ಅನಂತರ ಬಿರಡೆಯಿ೦ದ ಫ್ಲಾಸ್ಕನ್ನು 
ಮುಚ್ಚಿ ದ್ರಾವಣವನ್ನು ಚೆನ್ನಾಗಿ ಕಲಕಬೇಕು. ಹೀಗೆ ದೊರೆತ ದ್ರಾವಣವೇ ಸೋಡಿಯಮ್‌ 
ಕಾರ್ಬೊೋನೇಟ್‌ನ ಶಿಷ್ಟ ದ್ರಾವಣವಾಗಿರುತ್ತದೆ. ಕರಾರುವಾಕ್ಕಾಗಿ ಅದರ 


ನಾರ್ಮಲತೆಯನ್ನು ಅನಂತರ ಲೆಕ್ಕ ಹಾಕಬೇಕು. 
2. ಸುಮಾರಾಗಿ ದಶಾಂಶ ನಾರ್ಮಲತೆ (- 0.1)ಯ ಹೈಡ್ರೋಕ್ಲೋರಿಕ್‌ ಆಮ್ಲ 
ತಯಾರಿಸುವ ವಿಧಾನ 


10 cm” ಪ್ರಬಲ ಹೈಡ್ರೋಕ್ಲೋರಿಕ್‌ ಆಮ್ಲವನ್ನು ಪಿಪೆಟ್ಟಿನ ಮೂಲಕ 1000 


om’ ನ ಅಳತೆಯ ಫ್ಲಾಸ್ಕಿಗೆ ಹಾಕಬೇಕು. ಆಸವಿತ ನೀರನ್ನು ಪ್ಲಾಸ್ಥಿನ ಕತ್ತಿನಲ್ಲಿರುವ 
ಅಳತೆಯ ಗುರುತಿನವರೆಗೆ ಹಾಕಬೇಕು. ಅನಂತರ ಫ್ಲಾಸ್ಕನ್ನು ಬಿರಡೆಯಿ೦ದ ಮುಚ್ಚಿ 
ದ್ರಾವಣವನ್ನು ಚೆನ್ನಾಗಿ ಕಲಕಬೇಕು. ಹೀಗೆ ಮಾಡುವುದರಿಂದ ಇಡೀ ದ್ರಾವಣದ 
ಸಾರತೆ ಒಂದೇ ಸಮನಾಗುತ್ತದೆ. ತಯಾರಿಸಿದ ದ್ರಾವಣದ ನಾರ್ಮಲತೆಯು 
ಸುಮಾರಾಗಿ 0.1 N ಆಗಿರುತ್ತದೆ. | 


ಕಾನಿಕಲ್‌ ಫ್ಲಾಸ್‌ |25 ಉ” ಸೋಡಿಯಮ್‌ ಬೈಕಾರ್ಜೋನೇಟ್‌ 
+ 2 - 3 ಹನಿ ಮೀಥ್ಲೆಲ್‌ ಆರೆಂಜ್‌ ಸೂಚಕ 


ಬ್ಯೂರೆಟ್‌ ಹೈಡ್ರೋಕ್ಲೋರಿಕ್‌ ಆಮ್ಲ 
ಇ 
ಮುಕ್ತಾಯ ಬಿಂದು | ಹಳದಿ ಬಣ್ಣದಿಂದ ಕಿತ್ತಳೆ ಕೆಂಪು ಬಣ್ಣ 


ಬ್ಯೂರೆಟ್ಟಿನ ಅಳತೆಗಳು 


ಬ್ಯೂರೆಟ್ಟಿನ ಅಂತಿಮ ಅಳತೆ 
ಬ್ಯೂರೆಟ್ಟಿನ ಆರಂಭ ಅಳತೆ 


ಬ್ಯೂರೆಟ್ಟಿನಿಂದ ಹಾಕಲಾದ 
ದ್ರಾವಣದ ಗಾತ್ರ (cm ಗಳಲ್ಲಿ) 


342 ರಸಾಯನ ವಿಜ್ಞಾನ 


ಕಾನಿಕಲ್‌ ಫ್ಲಾಸ್ಕಿನಲ್ಲಿರುವ ಸೋಡಿಯಮ್‌ ಕಾರ್ಬೋನೇಟ್‌ ದ್ರಾವಣವನು 
೧ [ವ ಇಲೆ | 
ಬ್ಯೂರೆಟ್ಟಿನಲ್ಲಿರುವ ಹೈಡ್ರೋಕ್ಲೋರಿಕ್‌ ಆಮ್ಲದ ವಿರುದ್ಧ ಅನುಮಾಪಿಸಬೇಕು. 
ಫ್ಲಾಸ್ಥಿನಲ್ಲಿರಲ್ಲಿರುವ ದ್ರಾವಣವು ಕಿತ್ತಳೆಕೆಂಪು ಬಣ್ಣಕ್ಕೆ ತಿರುಗಿದಾಗ ಅನುಮಾಪನವನ್ನು 
ನಿಲ್ಲಿಸಬೇಕು. ಇದೇ ರಾಸಾಯನಿಕ ಕ್ರಿಯೆಯ ಮುಕ್ತಾಯ ಬಿಂದು ಆಗಿರುತ್ತದೆ. 
ಈಗ ಬ್ಯೂರೆಟ್ಟಿನ ಅಂತಿಮ ಅಳತೆಯನ್ನು ಬರೆದುಕೊಳ್ಳಬೇಕು. 
ಈ ರೀತಿ ಅನುಮಾಪನ ಪ್ರಯೋಗಗಳನ್ನು ಕ್ರಮವಾಗಿ ಅನುಮಾಪಿತ ಗಾತ್ರಗಳು 
ಸಮನಾಗಿ ಬರುವವರೆಗೆ ಪುನರಾವರ್ತಿಸಬೇಕು. 


ಲೆಕ್ಕಾಚಾರ 
i ತೂಕದ ಬಾಟಲಿ ೬ ಸೋಡಿಯಮ್‌ ಕಾರ್ಬೋನೇಟ್‌ ಪುಡಿಯ ರಾಶಿ 
= Wg 
ಖಾಲಿ ತೂಕದ ಬಾಟಲಿಯ ರಾಶಿ = Wg 
ಸೋಡಿಯಮ್‌ ಕಾರ್ಬೋನೇಟ್‌ ಪುಡಿಯ ರಾಶಿ = (W-wW))g 
WwW, -W 
ಸೋಡಿಯಮ್‌ ಕಾರ್ಬೋನೇಟ್‌ ದ್ರಾವಣದ ನಾರ್ಮಲತೆ ಎ ಮ 
= NNco, 


i 25 em} ಸೋಡಿಯಮ್‌ ಕಾರ್ಬೋನೇಟ್‌ ದ್ರಾವಣ = x cm” HCl 
Nici * Vcr ಟರ * VNa,Co, 


Nxa.co, * VNa,co, NNaco, X25 
2 3 2 3 ಜೇ: 2 3 


ಜಟ = 
Vici ಹ 
ಹೈಡ್ರೋಕ್ಲೋರಿಕ್‌ ಆಮ್ಲದ ನಾರ್ಮಲತೆ = Nya 


1 dm} ದ್ರಾವಣದಲ್ಲಿ ವಿಲೀನವಾಗಿರುವ HCI! ನ ರಾಶಿ = Nha * Enc 


N HCl x 36.5 
Eee 8 


ಪ್ರಯೋಗ ಸಂಖ್ಯೆ 7 
ಶಿಷ್ಟ ಹ ಹೈಡ್ರೋಕ್ಲೋರಿಕ್‌ ಆಮ್ಲದಿಂದ ಸೋಡಿಯಮ್‌ ಹೈಡ್ರಾ ಡ್ರಾಕ್ಸೈಡ್‌ 


ಇಇ 


ದ್ರಾವಣದ ಸಾರತೆಯನ್ನು ನಿರ್ಧರಿಸುವುದು 


ತತ್ವ : ಹೈಡ್ರೋಕ್ಲೋರಿಕ್‌ ಆಮ್ಲ ಒಂದು ಪ್ರಬಲ ಆಮ್ಲ. ಸೋಡಿಯಮ್‌ ಹೈಡ್ರಾಕ್ಸೈಡ್‌ 
ಒಂದು ಘಂ ಪ್ರತ್ಯಾಮ್ಲ. ಆದ್ದರಿಂದ ಇವುಗಳನ್ನು ಒಳಗೊಂಡಿರುವ ಅನುಮಾಪನವು 
ತಟಸ್ಥೀಕರಣ ರಾಸಾಯನಿಕ ವೈಯೆಯಾಗಿರುತ್ತದೆ. 


ಪ್ರಾಯೋಗಿಕ ಕೈಪಿಡಿ 343 


NaOH + HCl -- ೨ NaCl+ 1೦ 
ಈ ಅನುಮಾಪನದಲ್ಲಿ ಯಾವುದೇ ಆಮ್ಲ-ಪ್ರತ್ಯಾಮ್ಸ ಸೂಚಕ (Acid base 
indicator) ವನ್ನು ಉಪಯೋಗಿಸಬಹುದು. ಉದಾ: ಮೀಥೈಲ್‌ ಆರೆಂಜ್‌, 
ಫೀನಾಸ್ಥಲೀನ್‌. 
ನಿರ್ದಿಷ್ಟ ಗಾತ್ರದ ಸೋಡಿಯಮ್‌ ಹೈಡ್ರಾಕ್ಸೈಡ್‌ ದ್ರಾವಣವನ್ನು ಸಂಪೂರ್ಣವಾಗಿ 
ತಟಸ್ಥೀಕರಿಸಲು ಅಗತ್ಯವಿರುವ ಹೈಡ್ರೋಕ್ಲೋರಿಕ್‌ ಆಮ್ಲದ ಗಾತ್ರವನ್ನು 
ಅನುಮಾಪನದಿಂದ ನಿರ್ಣಯಿಸಬೇಕು. 


7:೩೦ * VxaoyH = Nua * ೧ 
ಈ ಸಮೀಕರಣದಿ೦ದ ಸೋಡಿಯಮ್‌ ಹೈಡ್ರಾಕ್ಟೈಡ್‌ ದ್ರಾವಣದ ನಾರ್ಮಲತೆಯನ್ನು 
ಲೆಕ್ಕ ಹಾಕಬಹುದು. 


ವಿಧಾನ : ಸ್ವಚ್ಛಗೊಳಿಸಿದ 25 ಊ ಗಾತ್ರದ ಪಿಪೆಟ್ಟನ್ನು 


ದ್ರಾವಣದಿಂದ ಕ್ಲಾಳಿಸಬೇಕು. ಈ ಪಿಪೆಟ್ಟನ್ನು ಉಪಯೋಗಿಸಿ. 25 ಊ ಸೋಡಿಯಮ್‌ 
ಹೈಡ್ರಾಕ್ಸೈಡ್‌ ದ್ರಾವಣವನ್ನು ಸ್ವಚ್ಛವಾದ ಕಾನಿಕಲ್‌ ಫ್ಲಾಸ್ಕಿಗೆ ವರ್ಗಾಯಿಸಬೇಕು. 2 
- 3 ಹನಿ ಫೀನಾಪ್ಠಲೀನ್‌ ಸೂಚಕವನ್ನು ಫ್ಲಾಸ್ಕಿಗೆ ಹಾಕಿದಾಗ ದ್ರಾವಣವು ನಸುಗೆಂಪು 
(pink) ಬಣ್ಣಕ್ಕೆ ತಿರುಗುತ್ತದೆ. 


ಸೋಡಿಯಮ್‌ ಹೈಡ್ರಾಕ್ಸೈಡ್‌ 


cm” ಸೋಡಿಯಮ್‌ ಹೈಡ್ರಾಕ್ಸೈಡ್‌ ದ್ರಾವಣ 
+ 2 - 3 ಹನಿ ಫೀನಾಪ್ಪಲೀನ್‌ ಸೂಚಕ 


ಹೈಡ್ರೋಕ್ಲೋರಿಕ್‌ ಆಮ್ಲ 


ಫೀನಾಷ್ಕಲೀನ್‌ 


ಬ್ಯೂರೆಟಿನಿಂದ ಹಾಕಲಾದ ಗH0C1 


ದ್ರಾವಣದ ಗಾತ್ರ (0೫) 


344 ರಸಾಯನ ವಿಜ್ಞಾನ 


ಸ್ವಚ್ಛಗೊಳಿಸಿದ ಬ್ಯೂರೆಟ್ಟನ್ನು ಹೈಡ್ರೋಕ್ಲೋರಿಕ್‌ ಆಮ್ಲದಿಂದ ಕ್ಷಾಳಿಸಿ ಹೈಡ್ರೋಕ್ಲೋರಿಕ್‌ 
ಆಮ್ಲವನ್ನು ಬ್ಯೂರೆಟ್ಟಿನಲ್ಲಿ "ಸೊನ್ನೆ ಅಳತೆಗೆರೆಯವರೆಗೆ ತುಂಬಿಸ ಬೇಕು. ಬ್ಯೂರೆಟ್ಟನ್ನು 
ಬ್ಯೂರೆಟ್ಟಿನ ನಿಲುವಿಗೆ" ಸಿಲುಕಿಸಿ ದ್ರಾವಣದ ಪ್ರಾರಂಭದ ಮಟ್ಟವನ್ನು ಬರೆದುಕೊಳ್ಳಬೇ ಕು. 

ಬ್ಯೂರೆಟ್ಟಿನಿಂದ ಹೈಡ್ರೋಕ್ಲೋರಿಕ್‌ ಆಮ್ಲವನ್ನು ಸೋಡಿಯಮ್‌ ಹೈಡ್ತಾಕ್ಷೆ ಡ್‌ 
ದ್ರಾವಣ ಇರುವ ಕಾನಿಕಲ್‌ ಫ್ಲಾಸ್ಕಿಗೆ ಸ್ವಲ್ಪ ಸ್ವಲ್ಪ ಹಾಕುತ್ತಾ ದ್ರಾವಣನ್ನು ಕಲಕುತ್ತಿರಬೇಕು. 
ಕಾನಿಕಲ್‌ ಫ್ಲಾಸಿನಲ್ಲಿರುವ ದ್ರಾವಣದ ನಸುಗೆಂಪು ಬಣ್ಣದಿಂದ ನಿರ್ವರ್ಣವಾದ 
ಕೂಡಲೇ ಹೈಡ್ರೋಕ್ಲೋರಿಕ್‌ ಆಮ್ಲ ಹಾಕುವುದನ್ನು ನಿಲ್ಲಿಸಬೇಕು. ಬ್ಯೂರೆಟ್ಟಿನ ಅಂತಿಮ 
ಅಳತೆಯ ಸಂಖ್ಯೆಯನ್ನು ಬರೆದುಕೊಳ್ಳಬೇಕು. 

ಈ ರೀತಿ ಅನುಮಾಪನ ಪ್ರಯೋಗಗಳನ್ನು ಕ್ರಮವಾಗಿ ಅನುಮಾಪಿತ ಗಾತ್ರಗಳು 
ಸಮವಾಗಿ ಬರುವವರೆಗೆ ಪುನರಾವರ್ತಿಸಬೇಕು. 
ಲೆಕ್ಕಾಚಾರ 

25 cm” ಸೋಡಿಯಮ್‌ ಹೈಡ್ರಾಕ್ಸೈಡ್‌ - x ಉ” ನ 0.05 ನಾರ್ಮಲತೆಯ 
ಹೈಡ್ರೋಕ್ಲೋರಿಕ್‌ ಆಮ್ಲ 


Nou * ಗಂಟ = Nunca * VHal 


ಸೋಡಿಯಮ್‌ ಹೈಡ್ರಾಕ್ಸೈಡ್‌ ದ್ರಾವಣದ ನಾರ್ಮಲತೆ 


Nici x ಟಿ 
Nxoy = ರಯ ಟಟ! ಎ ಎಎ 
೫೧/1 25 


ಒಂದು m3 ದ್ರಾವಣದಲ್ಲಿರುವ ೫೬೦ಗ ನ ರಾಶಿ 


= ಬ“ Exou ನ ಗ್ರಾಂ ಸಮಾನ ರಾಶಿ 
— N NaOH 40 


ಪ್ರಯೋಗ ಸಂಖ್ಯೆ 8 


ಆಕ್ಲಾಲಿಕ್‌ ಆಮ್ಲದ ಶಿಷ್ಟ ದ್ರಾವಣವನ್ನು ತಯಾರಿಸಿ ಸೋಡಿಯಮ್‌ 
"ಹೈಡ್ರಾಕೈಡ್‌ ದ್ರಾವಣದ ಸಾರತೆಯನ್ನು ನಿರ್ಧರಿಸುವುದು 


ತತ್ವ: ಸುಮಾರಾಗಿ 0.1 ನಾರ್ಮಲತೆಯುಳ್ಳ ಆಕ್ಸಾಲಿಕ್‌ ಆಮ್ಲ ದ್ರಾವಣವನ್ನು 
ತಯಾರಿಸಿಕೊಂಡು ಅದನ್ನು ಸೋಡಿಯಮ್‌ ಹೈಡಾಕ್ಸೆ ಡ್‌ ದಾವಣದ ವಿರುದ್ಧ 
ಅನುಮಾಪಿಸಬೇಕು. ಆಕ್ಸಾಲಿಕ್‌ ಆಮ್ಲವನ್ನು ಸೋಡಿಯಮ್‌ ಹೈಡ್ರಾಕ್ಸೆ ಡ್‌ 
ತಟಸ್ಲೀಕರಿಸುವುದು. ಆಕ್ಸಾಲಿಕ್‌ ಆಮ್ಲ ಒಂದು ದುರ್ಬಲ ಆಮ. ಸೋಡಿಯಮ್‌ 
ಹೈಡ್ರಾಕ್ಷೆ ಡ್‌ ಒಂದು ಪ್ರಬಲ ಪ್ರತ್ಯಾಮ್ಲ. "ಆದ್ದರಿಂದ ಪಃ ಅನುಮಾಪನದಲ್ಲಿ ಫಿನಾಷ್ಮಲೀನ್‌ 
ಸೂಚಕವನ್ನು ಉಪಯೋಗಿಸಬೇಕು. ಅನುಮಾಪನದಲ್ಲಿ ನಡೆಯುವ ರಾಸಾಯನಿಕ 
ಕ್ರಿಯೆಯ ಸಮೀಕರಣ: 


ಪ್ರಾಯೋಗಿಕ ಕೈಪಿಡಿ 345 


2Na0H+HC30, = NaC20, +2H20 

i ಆಕ್ಷಾಲಿಕ್‌ ಆಮ್ಲ ದ್ರಾವಣದ ತಯಾರಿಕೆ: ಸುಮಾರು 1.6 ಗ್ರಾಮ್‌ನಷ್ಟು ಆಕ್ಸಾಲಿಕ್‌ 
ಆಮ್ಲದ ಹರಳುಗಳನ್ನು ತೂಕದ ಬಾಟಲಿಯಲ್ಲಿಟ್ಟು ಕರಾರುವಾಕ್ಕಾಗಿ ತೂಕ ಮಾಡಬೇಕು. 
ಈ ಆಕ್ಸಾಲಿಕ್‌ ಆಮ್ಲದ ಹರಳುಗಳನ್ನು ಸ್ವಚ್ಛವಾದ 250 ಊ ಗಾತ್ರದ ಅಳತೆಯ 
ಫ್ಲಾಸ್ಕಿಗೆ ಆಲಿಕೆಯ ಮೂಲಕ ವರ್ಗಾಯಿಸಬೇಕು. ತೂಕದ ಬಾಟಲಿಯನ್ನು ಪುನಃ 
ಕರಾರುವಾಕ್ಕಾಗಿ ತೂಕಮಾಡಬೇಕು. 

ಸ್ವಲ್ಪ ಆಸವಿತ ನೀರನ್ನು ಆಲಿಕೆಯ ಮೂಲಕ ಫ್ಲಾಸ್ಕಿಗೆ ಹಾಕಬೇಕು. ಆಗ 
ಆಲಿಕೆಗೆ ಅಂಟಿಕೊಂಡಿರುವ ಆಕ್ಸಾಲಿಕ್‌ ಹರಳುಗಳು ಫ್ಲಾಸ್ಕಿನ ತಳಕ್ಕೆ ಸೇರುವವು. 
ಇದೇ ರೀತಿ 3-4 ಸಾರಿ ಆಸವಿತ ನೀರಿನಿಂದ ತೊಳೆದು ಫ್ಲಾಸ್ಥಿನಲ್ಲೆ ಸಂಗ್ರಹಿಸಬೇಕು. 
ಆಲಿಕೆಯನ್ನು ತೆಗೆದು ಹರಳುಗಳು ಪೂರ್ಣ ವಿಲೀನವಾಗುವವರೆಗೆ ಫ್ಲಾಸ್ಕನ್ನು 
ಕಲಕಬೇಕು. ಅನಂತರ ಆಸವಿತ ನೀರನ್ನು ಜಾಗ್ರತೆಯಾಗಿ ಫ್ಲಾಸ್ಕಿಗೆ ಹಾಕುತ್ತಾ ಬಂದು 
'ಕತ್ತಿನಲ್ಲಿರುವ ಗೆರೆಗೆ ನೀರಿನ ವಕ್ರತಳವು ಸ್ಪರ್ಶಿಸುವವರೆಗೆ ಮುಂದುವರೆಸಬೇಕು. 
ಅನಂತರ ಗಾಜಿನ ಫ್ಲಾಸ್ಕನ್ನು ಬಿರಡೆಯಿಂದ ಮುಚ್ಚಿ ದ್ರಾವಣವನ್ನು ಚೆನ್ನಾಗಿ ಕಲಕಿ 
ದ್ರಾವಣದ ಸಾರತೆ ಒಂದೇ ಸಮನಾಗುವಂತೆ ಮಾಡಬೇಕು. ಹಾಗೆ ದೊರೆತ ದ್ರಾವಣ 
ಆಕ್ಸಾಲಿಕ್‌ ಆಮ್ಲದ ಶಿಷ್ಟ ದ್ರಾವಣವಾಗಿರುತ್ತದೆ. ಅದರ ನಾರ್ಮಲತೆಯನ್ನು ಅನಂತರ 
ಲೆಕ್ಕ ಹಾಕಬೇಕು. 


॥. ಶಿಷ್ಟ ಆಕ್ಸಾಲಿಕ್‌ ಆಮ್ಲದ ದ್ರಾವಣವನ್ನು ಉಪಯೋಗಿಸಿಕೊಂಡು ಸೋಡಿಯಮ್‌ 
ಹೈಡ್ರಾಕ್ಸೈಡ್‌ ದ್ರಾವಣದ ಸಾರತೆಯನ್ನು ನಿರ್ಧರಿಸುವುದು. 


ವಿಧಾನ: 25m” ಪಿಪೆಟ್ಟನ್ನು ನೀರಿನಿಂದ ತೊಳೆದು ಕ್ರಮವಾಗಿ ಆಸವಿತ ನೀರು 
ಮತ್ತು ಆಕ್ಸಾಲಿಕ್‌ ಆಮ್ಲಗಳಿಂದ ಕ್ಷಾಳಿಸಬೇಕು. ಈ ಪಿಪೆಟ್ಟನ್ನು ಉಪಯೋಗಿಸಿ 


25 ಊ ಆಕ್ಸಾಲಿಕ್‌ ಆಮ್ಲವನ್ನು ಕಾನಿಕಲ್‌ ಫ್ಲಾಸ್ಕಿಗೆ ವರ್ಗಾಯಿಸಬೇಕು. 2-3 ಹನಿ 
ಪೀನಾಪ್ಪಲೀನ್‌ ಸೂಚಕವನ್ನು ಪ್ಲಾಸ್ಥಿಗೆ ಹಾಕಿದರೆ ದ್ರಾವಣವು ನಿರ್ವರ್ಣವಾಗಿಯೇ 
ಉಳಿಯುವುದು. 


ಬ್ಯೂರೆಟ್ಟನ್ನು ನೀರಿನಿಂದ ತೊಳೆದು ಆಸವಿತ ನೀರು ಮತ್ತು ಸೋಡಿಯಮ್‌ 
ಹೈಡ್ರಾಕ್ಸೈಡ್‌ ದ್ರಾವಣಗಳಿಂದ ಅನುಕ್ರಮವಾಗಿ ಕ್ಷಾಳಿಸಬೇಕು. ಅನಂತರ ಬ್ಯೂರೆಟ್ಟಿನಲ್ಲಿ 
ಸೋಡಿಯಮ್‌ ಹೈಡ್ರಾಕ್ಸೈಡ್‌ ದ್ರಾವಣವನ್ನು ಬ್ಯೂರೆಟ್ಟನ “ಸೊನ್ನೆ' ಅಳತೆಗೆರೆಗೆ 
ದ್ರಾವಣದ ವಕ್ರತಳವು ಸ್ಪರ್ಶಿಸುವವರೆಗೆ ತುಂಬಬೇಕು. 
ಬ್ಯೂರೆಟ್ಟಿನಿಂದ ಸೋಡಿಯಮ್‌ ಹೈಡ್ರಾಕ್ಸೈಡ್‌ ದ್ರಾವಣವನ್ನು ಕಾನಿಕಲ್‌ ಫ್ಲಾಸ್ಕಿಗೆ 
ಸ್ವಲ್ಪ ಸ್ವಲ್ಪ ಹಾಕುತ್ತಾ ದ್ರಾವಣವನ್ನು ಕಲಕುತ್ತಿರಬೇಕು. ಕಾನಿಕಲ್‌ ಫ್ಲಾಸ್ಮಿನಲ್ಲಿರುವ 
ದ್ರಾವಣವು ತಿಳಿ ಗುಲಾಬಿ ಬಣ್ಣಕ್ಕೆ ತಿರುಗುತಿದ್ದಂತೆ ದ್ರಾವಣ ಹಾಕುವುದನ್ನು ನಿಲ್ಲಿಸಬೇಕು. 
ಬ್ಯೂರೆಟ್ಟಿನ ಅಂತಿಮ ಅಳತೆಯ ಸಂಖ್ಯೆಯನ್ನು ಬರೆದುಕೊಳ್ಳಬೇಕು. ಈ 
ರೀತಿ ಅನುಮಾಪನ ಪ್ರಯೋಗಗಳನ್ನು ಅನುಕ್ರಮ ಅನುಮಾಪಿತ ಗಾತ್ರಗಳು ಸಮವಾಗಿ 
ಬರುವವರೆಗೆ ಪುನರಾವರ್ತಿಸಬೇಕು. 


346 ರಸಾಯನ ವಿಜ್ಞಾನ 


25 em” ಆಕ್ಸಾಲಿಕ್‌ ಆಮ್ಲ + 2 ಹನಿ ಫೀನಾಪ್ಪಲೀನ 
ಸೂಚಕ 


18011 ದ್ರಾವಣ 


ಮುಕ್ತಾಯಬಿಂದು ನಿರ್ವರ್ಣದಿಂದ ತಿಳಿಗುಲಾಬಿ ಬಣ್ಣ 


ಬ್ಯೂರೆಟ್ಟಿನ ಅಳತೆ ಸಂಖ್ಯೆಗಳು 


ಬ್ಯೂರೆಟ್ಟಿನ ಅಂತಿಮ 


ಬ್ಯೂರೆಟ್ಟಿನ ಆರಂಭ 


ಬ್ಯೂರೆಟ್ಟಿನಿಂದ ಹಾಕಲಾದ 
೩೦ ದ್ರಾವಣದ ಗಾತ್ರ 


ಪುನರಾವರ್ತಿತ ಗಾತ್ರ = xm 


ಲೆಕ್ಕಾಚಾರ 
| ತೂಕದ ಬಾಟಲಿ + ಆಕ್ಸಾಲಿಕ್‌ ಆಮ್ಲದ ಹರಳುಗಳ ರಾಶಿ- | 8 
ಆಕ್ಸಾಲಿಕ್‌ ಆಮ್ಲದ ಹರಳುಗಳ ರಾಶಿ = (W-W)g 
ಛಲ) _ 
ಆಕ್ಸಾಲಿಕ್‌ ಆಮ್ಲದ ದ್ರಾವಣದ ನಾರ್ಮಲತೆ ಹಗರಿ ಕರತ ಸಗ್ಗ 
il. 25cm” ಆಕ್ಸಾಲಿಕ್‌ ಆಮ್ಲ =x cm’ Nಂ೦ಗದ್ರಾವಣ 


VNaoH x NNaoH = VH,c;0,:NHC0, 
Vuc304 * NH3C204 
ಟಟ ಸಸರ 
_ ೫12೧೦ ಗ 
7 X 
NaoH ದ್ರಾವಣದ ನಾರ್ಮಲತೆ ಇ . 


dm’ ದ್ರಾವಣದಲ್ಲಿ ವಿಲೀನವಾಗಿರುವ ೦ನ ರಾಶಿ 


ಇ?! | * ENaoH 


= [ಸ್ನ] ಗ! 111%3%1 8 


ಪ್ರಾಯೋಗಿಕ ಕೈಪಿಡಿ 347 


ಪ್ರಯೋಗ ಸಂಖ್ಯೆ 9 


ಪ್ರಬಲ ಆಮ್ಲ (೭) ಮತ್ತು ಪ್ರಬಲ ಪ್ರತ್ಯಾಮ್ಲ (ಸೂ೦ಗ) ಗಳ 
ತಟಸ್ಥೀಕರಣ ಎಂಥಾಲ್ಪಿಯನ್ನು ನಿರ್ಧರಿಸುವುದು 


ತತ್ವ: ಆಮ್ಲ ಮತ್ತು ಪ್ರತ್ಯಾಮ್ಹಗಳ ವರ್ತನೆಯನ್ನು ತಟಸ್ಥೀರಣವೆಂದು ಕರೆಯುತ್ತಾರೆ. 
ತಟಸ್ಥೀರಣ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆಯಾಗುವುದರಿಂದ ಅದು ಬಹಿರುಷ್ಣಕ 
ಕ್ರಿಯೆಯಾಗಿರುವುದು. 


ಒ೦ದು ಗ್ರಾಮ್‌ ಸಮಾನ ರಾಶಿಯಷ್ಟು ಆಮ್ಲವು ಒಂದು ಗ್ರಾಮ್‌ ಸಮಾನ 


ರಾಶಿಯಷ್ಟು ಪ್ರತ್ಯಾಮ್ಲದಿಂದ ಸಾರರಿಕ್ತ ದ್ರಾವಣದಲ್ಲಿ ತಟಸ್ಥೀಕರಣಗೊ೦ಂಡಾಗ 
ಬಿಡುಗಡೆಯಾಗುವ ಉಷ್ಣದ ಪ್ರಮಾಣಕ್ಕೆ ತಟಸ್ಥೀಕರಣ ಎಂಥಾಲ್ಲಿ ಎಂದು ಕರೆಯುತ್ತಾರೆ. 


ಮೊದಲು ನಿರ್ದಿಷ್ಟ ರಾಶಿಯ 11೮1 ಅನ್ನು ಅಷ್ಟೇ ರಾಶಿಯ ೫ಜ೦ಗ ನೊಂದಿಗೆ 
ತಟಸ್ಸೀಕರಿಸಿದಾಗ ಬಿಡುಗಡೆಯಾಗುವ ಉಷ್ಣವನ್ನು ಲೆಕ್ಕ ಹಾಕಬೇಕು. ಇದು ತಟಸ್ಥೀಕರಣ 
ಎಂಥಾಲಿಯಾಗಿರುತ್ತದೆ. 


ವಿಧಾನ: 100m’ 1 ಹೈಡ್ರೋಕ್ಲೋರಿಕ್‌ ಆಮ್ಲವನ್ನು ಒಂದು ಅಗಲ ಬಾಯಿಯ 
ಥರ್ಮಾಸ್‌ ಪ್ಲಾಸ್ಕಿನಲ್ಲಿ ತೆಗೆದುಕೊಳ್ಳಬೇಕು. ಇದನ್ನು ಎರಡು ರಂಧ್ರವಿರುವ ರಬ್ಬರ್‌ 
ಬಿರಟೆಯಿಂದ ಮುಚ್ಚಿ ಅದಕ್ಕೆ ಉಷ್ಣತಾ ಮಾಪಕವನ್ನು ಮತ್ತು ಕಲಕುವ ಕಡ್ಡಿಯನ್ನು 
ಜೋಡಿಸಬೇಕು. 100m’ 1೫ ಸೋಡಿಯಮ್‌ ಹೈಡ್ರಾಕ್ಸೈಡ್‌ ದ್ರಾವಣವನ್ನು ಒಂದು 
ಬೀಕರಿನಲ್ಲಿ ತೆಗೆದುಕೊಳ್ಳಬೇಕು. ಎರಡೂ ದ್ರಾವಣಗಳ ಪ್ರಾರಂಭಿಕ ತಾಪಗಳನ್ನು 
ಗುರುತು ಮಾಡಿಕೊಳ್ಳಬೇಕು. 


ಬೀಕರಿನಲ್ಲಿ ತೆಗೆದುಕೊಂಡಿರುವ ಸೋಡಿಯಮ್‌ ಹೈಡ್ರಾಕ್ಸೈಡ್‌ ದ್ರಾವಣವನ್ನು 
ಹೈಡ್ರೋಕ್ಲೋರಿಕ್‌ ಆಮ್ನಕ್ಕೆ ಸೇರಿಸಿ, ತಕ್ಷಣ ಬಿರಟೆಯಿ೦ದ ಮುಚ್ಚಿ ಚೆನ್ನಾಗಿ ಕಲಕಬೇಕು. 
ಆಗ ತಟಸ್ಥೀಕರಣ ಕ್ರಿಯೆ ಜರುಗಿ ಉಷ್ಣ ಬಿಡುಗಡೆಯಾಗುತ್ತದೆ. 


ಉಷ್ಣತಾಮಾಪಿಯಲ್ಲಿ ಪಾದರಸದ ಮಟ್ಟ ಎರುತ್ತಾ ಹೋಗಿ ನಂತರ ಸ್ಥಿರ ತಾಪವನ್ನು 
ತೋರಿಸುತ್ತದೆ. ಹೀಗೆ ತೋರಿಸುವ ಗರಿಷ್ಠ ತಾಪವನ್ನು ಗುರುತುಮಾಡಿಕೊಳ್ಳಬೇಕು. 


ಲೆಕ್ಕಾಚಾರ 
101 ಮತ್ತು ೫೦೫ ದ್ರಾವಣಗಳ ಪ್ರಾರಂಭಿಕ ಉಷ್ಣತೆ (ಲಿ ೯(( +273)K 
ಇತ್ನ K 


11 ಮತ್ತು 7೬೦೫ ದ್ರಾವಣಗಳ ಮಿಶ್ರಣದ ಅಂತಿಮ ಉಷ್ಣತೆ ಓC*(t, +273)K 
=T, K 


348 ರಸಾಯನ ವಿಜ್ಞಾನ 


ತಾಪದಲ್ಲಾದ ಏರಿಕೆ =(T, -T)K 


ದ್ರಾವಣಗಳ ಒಟ್ಟು ಗಾತ್ರ =100cm HCI +100 cm'Na0H _. 
= 200 cm” 

ದ್ರಾವಣದ ದ್ರವ್ಯರಾಶಿ = 0.2 kg 

ನೀರಿನ ವಿಶಿಷ್ಠೋಷ್ಟ =4.2k]/kg/K 

ತಟಸ್ಥೀಕರಣಕ್ರಿಯೆಯಲ್ಲಿ 

ಬಿಡುಗಡೆಯಾದ ಒಟ್ಟು ಶಾಖ ನೀರಿನ ದ್ರವ್ಯರಾಶಿ *ನೀರಿನ 


ವಿಶಿಷ್ಟೋಷ್ನ ತಾಪದ ಏರಿಕೆ 
=0.2X4.2X(T, -T)=q kJ 
INHC1ನ 1000cm’ನಲ್ಲಿ ಒಂದು ಗ್ರಾಮ್‌ ಸಮಾನ ದವ್ಯರಾಶಿ ಇದೆ. 
1000 cm’*ನ IN HCI ತಟಸ್ಥೀಕರಣಗೊ೦ಡಾಗ ಬಿಡುಗಡೆಯಾಗುವ ಶಾಖದ ಪ್ರಮಾಣ 


qd 
=X ಎ kJ 
0.1 ಲ 


ತಟಸ್ಥೀಕರಣ ಎ೦ಥಾಲ್ರಿ AH=-QkJ 


ಪ್ರಯೋಗ ಸಂಖ್ಯೆ 10 


ಪ್ಯೊಟ್ಯಾಸಿಯಮ್‌ ನೈಟ್ರೇಟ್‌ /ಅಮೋನಿಯಮ್‌ ನೈಟ್ರೇಟಿನ 
ವಿಲೀನತಾ ದ್ರಾವಣ ಎಂಥಾಲ್ಲಿಯನ್ನು ನಿರ್ಧರಿಸುವುದು 


ತತ್ವ; ನಿರ್ದಿಷ್ಟ ರಾಶಿಯ ಪೊಟ್ಯಾಸಿಯಮ್‌ ನೈಟ್ರೇಟನ್ನು ಅಧಿಕ ಪ್ರಮಾಣದ ನೀರಿನಲ್ಲಿ 
ವಿಲೀನಗೊಳಿಸಬೇಕು. ಆಗ ಶಾಖ ಹೀರುವಿಕೆಯಿಂದ, ದ್ರಾವಣದ ತಾಪವು 
ಕಡಿಮೆಯಾಗುವುದು. ತಾಪದಲ್ಲಾದ ಇಳಿಕೆಯನ್ನು ಕಂಡುಹಿಡಿದು, ಅನಂತರ 
ದ್ರಾವ್ಯವಸ್ತುವಿನ ದ್ರಾವಣ ಎಂಥಾಲ್ಲಿಯನ್ನು ಲೆಕ್ಕ ಹಾಕಬೇಕು. 


ವಿಧಾನ : ಸುಮಾರು 250m” ಗಾತ್ರದ ಒಂದು ಪಾಲಿಥೀನ್‌ ಬಾಟಲಿಯನ್ನು 


ತೆಗೆದುಕೊಳ್ಳಬೇಕು. ಅದರಲ್ಲಿ 100 0m” ಆಸವಿತ ನೀರನ್ನು ಹಾಕಬೇಕು. ಇದನ್ನು 
ಎರಡು ರಂಧ್ರವಿರುವ ರಬ್ಬರ್‌ ಬಿರಡೆಯಿ೦ದ ಮುಚ್ಚಿ, ಅದಕ್ಕೆ ಉಷ್ಣತಾಮಾಪಕವನ್ನು 
ಹಾಗೂ ಕಲಕುವ ಕಡ್ಡಿಯನ್ನು ಜೋಡಿಸಬೇಕು. ಸುಮಾರು 58 ನಷ್ಟು KNO; 
ಹರಳುಗಳನ್ನು ಪುಡಿ ಮಾಡಿ ಅದರ ತೂಕವನ್ನು ನಿಖರವಾಗಿ ಕಂಡುಹಿಡಿಯಬೇಕು. 
(Wg). ಪಾಲಿಥೀನ್‌ ಬಾಟಲಿಯಲ್ಲಿರುವ ನೀರಿನ ತಾಪವನ್ನು ಗುರುತು 


ಮಾಡಿಕೊಳ್ಳಬೇಕು. ಇದು ನೀರಿನ ಆರಂಭಿಕ ತಾಪವಾಗಿರುತ್ತದೆ. (1€). ಅನಂತರ 


ಪ್ರಾಯೋಗಿಕ ಕೈಪಿಡಿ 349 


ತೂಕ ಮಾಡಿದ ಸಂ; ಪುಡಿಯನ್ನು ಚುರುಕಾಗಿ ನೀರಿಗೆ ಹಾಕಿ, ತಕ್ಷಣವೇ 


ಬಾಟಲಿಯ ಬಿರಡೆಯನ್ನು ಮುಚ್ಚಿ ಚೆನ್ನಾಗಿ ಕಲಕಬೇಕು. ಉಷ್ಣತಾಮಾಪಿಯಲ್ಲಿ 
ಪಾದರಸದ ಮಟ್ಟವು ಇಳಿಯುತ್ತಾ ಹೋಗಿ ಅನಂತರ ಸ್ಥಿರವಾಗುವುದು. ಈ ಅಂತಿಮ 


ತಾಪ (ಟಿ) ವನ್ನು ಗುರುತು ಮಾಡಿಕೊಳ್ಳಬೇಕು. 


ಲೆಕ್ಕಾಚಾರ 
ದ್ರಾವಣವು ಸಾರರಿಕ್ತವಾಗಿರುವುದರಿ೦ದ, ದ್ರಾವಣದ ರಾಶಿ - ನೀರಿನ ರಾಶಿ ಎ 
100ರ = 0.1 kg 


[ನೀರಿನ ಸಾಂದ್ರತೆ 1 £₹/ಂm' ಆಗಿರುವುದು] 

ಆರಂಭಿಕ ತಾಪ .... - ೬c 

ಅಂತಿಮ ತಾಪ ..... ಪ ಇರಿ 

ಉಷ್ಣತೆಯಲ್ಲಾದ ಇಳಿಕೆ - ((-೬)'c 

ದ್ರಾವಣದ ರಾಶಿ ೬ 100 cm” ನೀರಿನ ರಾಶಿ ೬ 0.1 kg 
1010, ಯ ದ್ರವ್ಯರಾಶಿ - ಟರಿ 

KNO, ಯ ಅಣುರಾಶಿ = 101% 

ನೀರಿನಲ್ಲಿ ವಿಲೀನವಾದ ಜKN೦, ನ ಮೋಲ್‌ ಸಂಖ್ಯೆ ಇ ಇ 
ನೀರಿನ ಎಶಿಷ್ಟೋಷ್ಟ = 4200 ಎ/ಇರ 


m 
101.1 ಮೋಲ್‌ 82೦, ಹರಳುಗಳು 0.1 ಇರಿ ನೀರಿನಲ್ಲಿ ವಿಲೀನವಾದಾಗ 
ಹೀರಿಕೆಯಾದ ಶಾಖ 

= 0.1xX4200x(1 -t,)=P 


ಒಂದು ಮೋಲ್‌ ಸಂ, ನೀರಿನಲ್ಲಿ ವಿಲೀನವಾದಾಗ ಹೀರಿಕೆಯಾದ ಶಾಖ 


my LE 

Im 
ದಾವಣದ ಎಂಥಾಲಿ ಜಾ 
ನ್‌ ತ್‌. 1000 


ಸೂಚನೆ : £೫೦, ಬದಲಾಗಿ NH,C1 ಹರಳುಗಳನ್ನು ಉಪಯೋಗಿಸಿ, ೫೮ 
ದ್ರಾವಣದ ಎ೦ಥಾಲ್ಲಿಯನ್ನು ನಿರ್ಧರಿಸಬಹುದು. (೫೫,೮1 ಅಣುವಿನ ರಾಶಿ 
53.5 ಆಗಿರುತ್ತದೆ) 


350 ರಸಾಯನ ವಿಜ್ಞಾನ 


ಪ್ರಯೋಗ ಸಂಖ್ಯೆ 11 
ಸಾವಯವ ಸಂಯುಕ್ತಗಳ ಪ್ರಾಥಮಿಕ ಪರೀಕ್ಷೆಗಳು 


೩. ಆಲಿಫ್ಯಾಟಿಕ್‌ ಮತ್ತು ಆರೋಮ್ಯಾಟಿಕ್‌ ಸಂಯುಕ್ತಗಳಿಗಿರುವ ವೃತ್ಯಾಸಗಳು 


ಅಲಿಫ್ಯಾಟಕ್‌ ಆರೋಮೆಟಿಕ್‌ 
ಹೈಡ್ರೋಕಾರ್ಬನ್‌ ಹೈಡ್ರೋಕಾರ್ಬನ್‌ 


ಸಂಯುಕ್ತವು ಹೊಗೆ | ಆರೋಮೆಟಿಕ್‌ ಹೈಡ್ರೋ 
ರಹಿತ ಜ್ವಾಲೆಯಿಂದ ಕಾರ್ಬನ್‌ ಸಂಯುಕ್ತವು 
ಉರಿಯುವುದು. ಹೊಗೆಯುಕ್ತ ಜ್ವಾಲೆ- 

ಯಿಂದ ಉರಿಯುವುದು. 


ದಹನ ಪರೀಕೆ(1gnition 
106) ಸ೦ಯುಕ್ತವನ್ನು 
ನಿಕ್ಕಲ್‌ ಲೋಹದ 
ಚಮಚದಲ್ಲಿ ತೆಗೆದು- 
ಕೊಂಡು ಜ್ವಾಲೆಯಲ್ಲಿ 
ಹಿಡಿದಾಗ 


b. ಪಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನಿಕ ಸಂಯುಕ್ತಗಳಿಗಿರುವ ವ್ಯತ್ಯಾಸಗಳು 


ಅಪರ್ಯಾಪ್ತ 
ಸಂಯುಕ್ತಗಳು 


ಸಂ೦ತರಿಕ್ತಕ್ಕೆ ಕಾರ್ಬನ್‌ ಹಳದಿ ಮಿಶ್ರಿತ 
ಟೆಟ್ರಾಕ್ಸೋರೈಡಿನಲ್ಲಿ ಕರಗಿದ ಕಂದು ಬಣ್ಣ 
ಬ್ರೋಮಿನ್‌ ದ್ರಾವಣವನ್ನು ನಿರ್ವರ್ಣವಾಗು- 
ಹನಿಹನಿಯಾಗಿ ಹಾಕಬೇಕು. ವುದು. 


. ಬೇಯರ್‌ ಪರೀಕ್ಷೆ: ಸಂಯುಕ್ತ ಪೊಟ್ಯಾಸಿಯಮ್‌ 
ವನ್ನು ಅಸಿಟೋನ್‌ನಲ್ಲಿ ಕರಗಿಸಿ ಪರ್ಮ್ಯಾಂಗನೇಟ್‌ನ 
' ದಕ್ಕೆ ಕ್ಲಾರೀಂಯಿಪೊ ನೇರಳೆ ಬಣ 

್ಯಸಿಯಮ್‌ ಪರ್ಮ್ಯಾಂಗ ನೇಟ್‌ ಕ ನಿರ್ವರ್ಣವಾಗುವ ನು. 


"ತ ಲ್ಯಾಸೈನ್ನೆ ಪರೀಕ್ಷೆ ಮೂಲಕ ಕಾರ್ಬನಿಕ ಸಂಯುಕ್ತಗಳಲ್ಲಿರುವ ಧಾತುಗಳನ್ನು ಪತ್ತೆ 
ಹಚ್ಚುವುದು. 

ಸೋಡಿಯಂ ದ್ರವನ ಸಾರ (Sodium fusion extract) ತಯಾರಿಕೆ : ದ್ರವನ ನಾಳ 
(15100 tulu) ದಲ್ಲಿ ಸೋಡಿಯಮ್‌ ಲೋಹದ ಚೂರನ್ನು ತೆಗೆದುಕೊಂಡು 
ಕಾಯಿಸಿದಾಗ, ಸೋಡಿಯಮ್‌ ಕರಗಿ ಬೆಳ್ಳಿಯಂತೆ ಹೊಳಪಿನ ಗೋಲವುಂಟಾಗುವುದು. 


ಪ್ರಾಯೋಗಿಕ ಕೈಪಿಡಿ 351 


ಈಗ ಸ್ವಲ್ಪ ಕಾರ್ಬನಿಕ ಸಂಯುಕ್ತವನ್ನು ಅದಕ್ಕೆ ಹಾಕಿ, ಮಿಶ್ರಣವನ್ನು ಕೆಂಪಗೆ 
ಕಾಯಿಸಬೇಕು. ಹೀಗೆ ಕೆಂಪಗೆ ಕಾದ “ನಾಳವನ್ನು ಪಿಂಗಾಣಿ ಪಾತ್ರೆಯಲ್ಲಿ ತೆಗೆದುಕೊಂಡ 
ಆಸವಿತ ನೀರಿನಲ್ಲಿ ತಕ್ಷಣ ಮುಳುಗಿಸಬೇಕು. ಮಿಶ್ರಣದಲ್ಲಿರುವ ಘನವಸ್ತುಗಳನ್ನು 
ಗಾಜಿನ ಕಡ್ಡಿಯಿ೦ದ ಪುಡಿ ಮಾಡಿ, ಸುಮಾರು 2 ನಿಮಿಷ ಕಾಯಿಸಿ, ಕರಗಿಸಬೇಕು. 
ಮಿಶ್ರಣವನ್ನು ತಣಿಸಿ ಸೋಸಬೇಕು. ಶೋಧಿತ ದ್ರಾವಣವನ್ನು ಸೋಡಿಯಮ್‌ ದ್ರವನ 
ಸಾರವೆಂದು ಕರೆಯುತ್ತಾರೆ. ಈ ದ್ರಾವಣವನ್ನು ಉಪಯೋಗಿಸಿ ಕಾರ್ಬನಿಕ 
ಸಂಯುಕ್ತದಲ್ಲಿರುವ ನೈಟ್ರೋಜನ್‌, ಸಲ್ಫರ್‌, ಕ್ಲೋರಿನ್‌ ಮತ್ತು ಬ್ರೋಮಿನ್‌ಗಳಿಗೆ 
ಪರೀಕ್ಷೆ ಮಾಡುತ್ತಾರೆ. 

. ನೈಟ್ರೋಜನ್‌ಗೆ "ಪರೀಕ್ಷೆ 


ಸೋಡಿಯಂ ದ್ರವನ ಸಾರ + 
ಒಂದು ಚಮಚದಷ್ಟು ಫೆರಸ್‌ 
ಅಮೋನಿಂಶಯುಂ ಸಲ್ಫೇಟ್‌ 
ಹರಳುಗಳು ಮಿಶ್ರಣವನ್ನು 
ಕಾಯಿಸಿ, 2-3 ಹನಿ ಫೆರಿಕ್‌ 
ಕ್ಲೋರೈಡ್‌ ಮತ್ತು ಸಾರರಿಕ್ತ 
ಹೈಡ್ರೋಕ್ಲೋರಿಕ್‌ ಆಮ್ಲವನ್ನು 
ಸೇರಿಸಬೇಕು. 


ದ್ರಾವಣಮ ನೀಲಿ | ನೈಟ್ರೋಜನ್‌ 
ಅಥವಾ ಹಸಿರು ಬಣ್ಣಕ್ಕೆ ಇರುವಿಕೆ ದೃಢ 


Na+C+ N= NaCN 
FeSO, + 2NaCN Fo CN) s Na50, 


Fe(CN), + 4NaCN —Nay [Fe(CN)] 
ಸೋಡಿಯಂ ಫೆರೂ ರೋಸಯನೈಡ್‌ 
318೩, [Fe(CN)g] + 4591, —— Fe, [Fe (CN)] + 12 NaCl 
ಫೆರಿಕ್‌ ಫೆರೋಸಯನೈಡ್‌ (ನೀಲಿಬಣ್ಣ) 
2. ಸಲರ್‌ಗೆ ಪರೀಕೆ 
ಆ A 
a. ಲೆಡ್‌ ಅಸಿಟೇಟ್‌ ಪರೀಕ್ಷೆ: 


ಸೋಡಿಯಮ್‌ ದ್ರವನ ಸಾರ + 
ಅಸಿಟಿಕ್‌ ಆಮ್ಲ + ಲೆಡ್‌ 


ಅಸಿಟೇಟ್‌ ದ್ರಾವಣವನ್ನು 
ಹಾಕಬೇಕು. 


2Na * 5-೫೩5 


NaS + (೮1,೮೦೦), Pb ---೨ PbS } + 2CH;COONa 
ಕಪ್ಪು ಒತ್ತರ 


352 ರಸಾಯನ ವಿಜ್ಞಾನ 


0. ಸೋಡಿಯಮ್‌ ನೈಟ್ರೋಫುಸೈಡ್‌ 
ಪರೀಕ್ಷೆ: ಸೋಡಿಯಮ್‌ ದ್ರವನ 


3. ಕ್ಲೋರಿನ್‌ಗೆ ಪರೀಕ್ಷೆ 


ಸೋಡಿಂಯುವರ್‌ ದ್ರವನ | ಬಿಳಿಯ ಬಣ್ಣದ ಸಿಲ್ವರ್‌ 
ಸಾರ. ಸಾರರಿಕ್ತ ನೈಟ್ರಿಕ್‌ ಆಮ್ಲ | ಕ್ಲೋರೈಡ್‌ ಒತ್ತರ 
ಹಾಕಿ ಕಾಯಿಸುವುದು. ಈ | ಕಾಣುವುದು 
ಮಿಶ್ರಣಕ್ಕೆ ಸಿಲ್ವರ್‌ ನೈಟ್ರೀಟಿನ 

ದ್ರಾವಣ ಹಾಕುವುದು. 


Na + ೮1 — NaCl 
NaCl + AgNO; — AgCl } + NaNO, 
ಬಿಳಿಯ ಒತ್ತರ 
4. ಬ್ರೋಮಿನ್‌ಗೆ ಪರೀಕ್ಷೆ 
A 


ಸೋಡಿಂಶುವರ್‌ ದ್ರವನ |ತಿಳಿ ಹಳದಿ ಬಣ್ಣದ 


ಸಾರ+ಸಾರರಿಕ್ತ ನೈಟ್ರಿಕ್‌ ಆಮ್ಲ | ಸಿಲ್ವರ್‌ ಬ್ರೋಮೈಡ್‌ 
ಮಿಶ್ರಣವನ್ನು ಕಾಯಿಸಿ ಇದಕ್ಕೆ | ಒತ್ತರ ಉಂಟಾಗುವುದು. 


ಸಿಲ್ವರ್‌ ನೈಟ್ರೇಟ್‌ದ್ರಾವಣ 
ಹಾಕಬೇಕು. 


Na + Br ---೨ NaBr 
(ಬ್ರೋಮಿನ್‌ ಧಾತು ಕಾರ್ಬನಿಕ ಸಂಯುಕ್ತದಿಂದ 
NaBr + AgNO, —AgBr } + NaNO, 


ತಿಳಿಹಳದಿ 
ಬಣ್ಣದ ಒತ್ತರ 


ಪ್ರಾಯೋಗಿಕ ಕೈಪಿಡಿ 353 


ಕ್ಲೋರಿನ್‌ ಇರುವಿಕೆ 


ಬ್ರೋಮಿನ್‌ 
ಇರುವಿಕೆ 
ದೃಢಪಡುತ್ತದೆ. 


ಬಂದಿದೆ.) 


d. ಈಥೈಲ್‌ ಆಲ್ಕೋಹಾಲ್‌ (೧11,011) ರಾಸಾಯನಿಕ ಕ್ರಿಯೆಯ ಅಧ್ಯಯನ 
1. ಸೋಡಿಯಮ್‌ ಲೋಹದೊಡನೆ ವರ್ತನೆ 


2-3 ಹನಿ ಸಂಯುಕ್ತವನ್ನು ಶುಷ್ಕ ತೀವ್ರ ಕ್ರಿಯೆ ಜರುಗಿ 
ಪ್ರನಾಳದಲ್ಲಿ ತೆಗೆದುಕೊಂಡು, ಅದಕ್ಕೆ ಹೈಡ್ರೋಜನ್‌ ಅನಿಲದ 


ಸೋಡಿಯಮ್‌ ಲೋಹದ ಚೂರನ್ನು ಗುಳ್ಳೆಗಳು 
ಹಾಕಬೇಕು. ಬಿಡುಗಡೆಗೊಳ್ಳುವುವು. 


2C,HsOH + 2೫೩ -- 2೮1,೦೫೩ + HT 


ಕ ಎಸ್ಟರೀಕರಣ ಪರೀಕೆ 
೦ 


2-3 ಹನಿ ಸಂಯುಕ್ತಕ್ಕೆ | cm” ಅಸಿಟಿಕ್‌ ಆಮ್ಲ 
ಮತ್ತು 1 ಯ ಸಾರೆಯುಕ್ತ ಸಲ್ಲೂ ರಿಕ್‌ ಆಮ್ಲವನ್ನು 
ಹಾಕಿ ಕಾಯಿಸ ಸಬೇಕು. ಅನ೦ಿತರ ಫದ ಮಿಶ್ರಣವನ್ನು 
10cm” ೫೩೦೦, ದ್ರಾವಣಕ್ಕೆ ಸುರಿಯಬೇಕು. 


ಹಣ್ಣಿನ ವಾಸನೆ 
ಇರುವ ಎಸ್ಟರ್‌ 
ಉಂಟಾಗುತ್ತದೆ. 


C,HsOH + ೮1,೦೦೦೪ -*ಖಿಂ, , ೮1,೦೦೦೧ ಗ, + 1,೦ 
3. ಅಯೋಡೋಫಾರ್ಮ್‌ ಪರೀಕ್ಷೆ 


ಈಥೈಲ್‌ ಆಲ್ಕೋಹಾಲ್‌ + ಅಯೋಡಿನ್‌ 
ದ್ರಾವಣ ಮತ್ತು ಕಾಸ್ಟಿಕ್‌ ಸೋಡಾದೊಂದಿಗೆ 
ಯಿಸಬೇಕು. 


ವಿಶಿಷ್ಟ ವಾಸನೆಯುಳ್ಳ 
ಅಯೋಡೋಪಫಾರ್ಮಿನ 
ಹಳದಿ ಒತ್ತರ 

ಉಂಟಾಗುತ್ತದೆ. 


I> » H,0 — 21 + (೦) 


CH;CH0H + (0) — CH;CHO + H,0 
CH;CHO + 31, —— CL;CHO + 3HI 
CI3CHO + NaOH —CHIl; + HCOONa 


HI + NaOH — Nal + H,0 


೮11,೮11,011 + 41, + 6೫೩೦0 —— ೮,1 ¥ + HCOONa + SNal + 5ಗ,0 


354 ರಸಾಯನ ವಿಜ್ಞಾನ 


ಪ್ರಯೋಗ ಸಂಖ್ಯೆ 12 
ಆಮ್ಲೀಯ ರ್ಯಾಡಿಕಲ್‌ಗಳನ್ನು ಪತೆ ಹಚ್ಚುವುದು 
ದು ಚ 


€೦%-, 501, 5೦1, ೮೯, Br”,T, ೫೦; , 80], PO-,S07 


ಆಮ್ಲೀಯ ರ್ಯಾಡಿಕಲ್‌ಗಳಾದ ೮೦೫,5೦1, 5,03 ಗಳನ್ನು ಸಾರರಿಕ್ತ ೮! 


ವರ್ತನೆಯಿಂದ ಗುರುತಿಸಬಹುದು. ಇವುಗಳನ್ನು ಪರೀಕ್ಷಿಸಲು ಈ ರ್ಯಾಡಿಕಲ್‌ 
ಇರುವ ಸೋಡಿಯಮ್‌ ಲವಣವನ್ನು ತೆಗೆದುಕೊಳ್ಳಬೇಕು. 


1. ಕಾರ್ಬೋನೇಟ್‌, ಸಲ್ಫೈಟ್‌ ಮತ್ತು ಥಯೋಸಲ್ಫೇಟ್‌ಗಳಿಗೆ ಪರೀಕ್ಷೆಗಳು 
ಸಾರರಿಕ್ತ ಹೈಡ್ರೋಕ್ಲೋರಿಕ್‌ ಆಮ್ಲದೊಂದಿಗೆ ವರ್ತನೆ 
ಕಾರ್ಬೋನೇಟ್‌ ರ್ಯಾಡಿಕಲ್‌ (೦3) ಪರೀಕ್ಷೆ 


ತೀವ್ರ ಕ್ರಿಯೆ ನಡೆದು ಬಣ್ಣವಿಲ್ಲದ, ರ್ಯಾಡಿಕಲ್‌ 
ವಾಸನೆ. ಇಲ್ಲದ ಅನಿಲ ಬಿಡುಗಡೆ ಕಾರ್ಬೋನೇಟ್‌ 
ಲವಣ 4+ ಸಾರರಿಕ್ತ ಯಾಗುವುದು. ಅದನ್ನು ಸುಣ್ಣದ ಆಗಿರುತದೆ. 
HCl ತಿಳಿನೀರಿನ ಹಾಯಿಸಿದಾಗ, ಸ 
ಸುಣ್ಣದ ತಿಳಿನೀರು ಹಾಲಿನಂತೆ 
ಬೆಳ್ಳಗಾಗುವುದು. 


೩೮೦, + 211೮1 > 2NaC1 + 1೦ ೮೦, ? 
Ca(OH), + CO, > CaCO) + 1,೧ 
ಬಿಳಿ 


ಸಲ್ಫೈಟ್‌ ರ್ಯಾಡಿಕಲ್‌ ($03) ಪರೀಕ್ಷೆ 


ಲವಣ + ಸಾರರಿಕ್ತ ೮ ಬಣ್ಣವಿಲ್ಲದ, ಘಾಟು 

ಹಾಕಿ ಕಾಯಿಸುವುದು ವಾಸನೆಯುಳ್ಳ ಅನಿಲ 
ಬಿಡುಗಡೆಯಾಗುವುದು. 
ಪ್ರನಾಳದಲ್ಲಿ ತಿಳಿ ದ್ರಾವಣ 
ಉಳಿಯುವುದು. 


ಲವಣ 4 ಸಾರರಿಕ್ತ ೮1 ಕಿತ್ತಳೆ ಕೆಂಪು ಬಣ್ಣ ಹಸಿರು 


ಹಾಕಿ ಕಾಯಿಸುವುದು [ಬಣ್ಣಕ್ಕೆ ತಿರುಗುವುದು. [ದು ದೃಢಪಡುತ್ತದೆ. 


ಪ್ರಾಯೋಗಿಕ ಕೈಪಿಡಿ 388 


11೩250೦, * 2101 > 2NaCI+H;0 * 5೦, 


£ ೮೧೦; + 210134 35೦) = Cr, (S04) + 2KCl + H20 
ಹಸಿರು ಬಣ್ಣ 


ಥಯೋಸಲ್ಫೇಟ್‌ ರ್ಯಾಡಿಕಲ್‌ (5,03) ಪರೀಕ್ಷೆ 


ಲವಣ * ಸಾರರಿಕ್ತ | ಬಣ್ಣವಿಲ್ಲದ, ಘಾಟುವಾಸನೆ| ಅನಿಲ $0, ಹಾಗೂ 

11೮1 ಹಾಕಿ ಯುಳ್ಳ $0, ಅನಿಲ 

ಕಾಯಿಸುವುದು ಬಿಡುಗಡೆಯಾಗುವುದು. 
ಪ್ರನಾಳದಲ್ಲಿ ತಿಳಿ ದ್ರಾವಣ | ಆಗಿರುತ್ತದೆ. 
ಉಳಿಯುವುದು. 


೨... 
ರ್ಯಾಡಿಕಲ್‌ 50] 


ಕಿತ್ತಳೆ ಕೆಂಪು ಬಣ್ಣ ಹಸಿರು [ರ್ಯಾಡಿಕಲ್‌ ಗೆ 


ಬಣ್ಣಕ್ಕೆ ತಿರುಗುತ್ತದೆ. [ಎಂದು ದೃಢಪಡುತ್ತದೆ. 


ಮೂಲಕ ಹಾಯಿಸಬೇಕು. |ಸಲ್ಲರ್‌ನ ಒತ್ತರ ಕಾಣಿಸುವುದು. 


NaS203 +2HCl > H;0 +80, 17-5೬ + 2೫೩೮] 
ಹಳಿದಿ 


K2Cr0 + 2HC1 +350, = Cr (S04), + 2KC1 + H0 
ಟ್‌ ಬ್‌! 2 ನ 413 2 


2. ಕ್ಲೋರೈಡ್‌ (೦17), ಬ್ರೋಮೈಡ್‌ (8:7), ಅಯೋಡೈಡ್‌ (1) ಮತ್ತು 
ನೈಟ್ರೇಟ್‌ (N0೦) ರ್ಯಾಡಿಕಲ್‌ಗಳ ಪರೀಕ್ಷೆ 


ಕ್ಲೋರೈಡ್‌ (೮17) 
11 ಕ್ಲೋರೈಡ್‌ (CI) ರ್ಯಾಡಿಕಲ್‌ ಪರೀಕ್ಷೆ 


ಪ್ರನಾಳದಲ್ಲಿ ಲವಣವನ್ನೇ | ಬಣ್ಣವಿಲ್ಲದ ಅನಿಲ| ೮1” ರ್ಯಾಡಿಕಲ್‌ 
ತೆಗೆದುಕೊಳ್ಳಬೇಕು. ಅದಕ್ಕೆ | ಬಿಡುಗಡೆಂಹಾಗುವುದು.| ಇರಬಹುದು 
115೦, | ಅಮೋನಿಂಯರಾದೂಂದಿಗೆ 


ವರ್ತಿಸಿ ದಟ್ಟ ಬಿಳಿ ಧೂಮ 
ಉಂಟಾಗುವುದು. 


356 ರಸಾಯನ ವಿಜ್ಞಾನ 


NaCl + HS0, ೨» NaHSO, + HCl 


NH + HCl ೨ NH.C1 
ದಟ್ಟ ಬಿಳಿ ಧೂಮ 


b. ಸಿಲ್ವರ್‌ ನೈಟ್ರೇಟ್‌ನೊಡನೆ ವರ್ತನೆ 


ಮೊಸರಿನಂತೆ ಬೆಳ್ಳಗಿನ ಒತ್ತರ | ೮1” ರ್ಯಾಡಿಕಲ್‌ 
+ ಸಿಲ್ವರ್‌ ನೈಟ್ರೇಟ್‌ ಉಂಟಾಗುವುದು. ಈ | ಎಂದು ಧೃಢಪಡುತ್ತದೆ. 
ದ್ರಾವಣ ಒತ್ತರವು 3೫೦ ನಲ್ಲಿ 


ವಿಲೀನವಾಗುವುದು. 


NaCl + AgNO, ಇ AgCIL+ NaNO, 
ಮೊಸರಿನಂತೆ £ 


ಬೆಳ್ಳಗಿನ ಒತ್ತರ 


€. ಕ್ರೋಮೈಲ್‌ ಕ್ಲೋರೈಡ್‌ ಪರೀಕ್ಷೆ 


ಲವಣ 1/2 ಚಮಚ 
೫೧.೦) ಹರಳುಗಳು 
+ಸಾರಯುಕ್ತ 50, 
ದೊಂದಿಗೆ ಕಾಯಿಸುವುದು 


ಬಣ್ಣವಿಲ್ಲದ ಅನಿಲ : 
ಬಿಡುಗಡೆಯಾಗುವುದು. 
ಅಮೋನಿಯಾದೊಂದಿಗೆ 
ವರ್ತಿಸಿ ದಟ್ಟ ಬಿಳಿ 
ಧೂಮ ಉಂಟಾಗುವುದು. 


Ce ರ್ಯಾಡಿಕಲ್‌ 
ಇರಬಹುದು 


ಬಿಡುಗಡೆಯಾದ 
ಅನಿಲವನ್ನು ನೀರಿನಲ್ಲಿ 


ದ್ರಾವಣವು ಹಳದಿ ಬಣ್ಣಕ್ಕೆ] ೮1" ರ್ಯಾಡಿಕಲ್‌ 
ತಿರುಗುವುದು. ಇರಬಹುದು 


ಹಳದಿ ದ್ರಾವಣಕ್ಕೆ 3 
ಹನಿ NHOH +3-5 


ಹಳದಿ ಬಣ್ಣದ ಒತ್ತರ 
ಕಾಣಿಸುವುದು. 


ಆ ರ್ಯಾಡಿಕಲ್‌ 
ಎಂದು 
ಧೃಢಪಡುತ್ತದೆ. 


ಅಸಿಟೇಟ್‌ ದ್ರಾವಣಗಳನ್ನು 
ಹಾಕಬೇಕು. 


ಪ್ರಾಯೋಗಿಕ ಕೈಪಿಡಿ 357 


KCr07 + 41801 + 31125೦, — 2Cr02Cl, + 2೩25೦ + K250,4 + 3H20 
2Cr0Cl + 3H;0 = HCr,0 + 4HCl 

೨೦7೦) ಅಮೋನಿಯಾದೊಂದಿಗೆ ವರ್ತಿಸಿ (Nಟ,),€r೦ಳ೦ಟುಮಾಡುವುದು 
(NH)CrO0, + (CH;CO00),Pb = ೫00/೦, ೬ + 2CH;COONH, 


a. ಬ್ರೋಮೈಡ್‌ (೫: ) ರ್ಯಾಡಿಕಲ್‌ ಪರೀಕ್ಷೆ 


ಲವಣ + ಸಾರಯುಕ್ತ | ತಕ್ಷಣ ಕ್ರಿಯೆ ನಡೆದು ಕಂದು | ಗ್ರ” ಇರಬಹುದು 
ಬಣ್ಣದ ಧೂಮ 
ಬಿಡುಗಡೆಯಾಗುವುದು 


KBr + HS0, ಆಫ KHSO, + HBr 
2HBr + H;S0, > 2೦-5೦, + Bp 7ಕಂದು 


b. ಗೋಲಿಕಾ ಪರೀಕ್ಷೆ 


ಲವಣದ ದ್ರಾವಣ ಪ್ರನಾಳದ ತಳದಲ್ಲಿ Br ರ್ಯಾಡಿಕಲ್‌ 
+2-3 ಹನಿ ೮೮ |ಕಂದುಬಣ್ಣದ ಗೋಲಿಕೆ | ಎಂದು 
ಉಂಟಾಗುವುದು. ದೃಢಪಡುತ್ತದೆ. 


2NaCl + Cl — 2NaCl + Bry 


. ಸಿಲ್ವರ್‌ ನೈಟ್ರೇಟ್‌ನೊಡನೆ ವರ್ತನೆ 


ಉಂಟಾಗುವುದು. 


711,011 ನಲ್ಲಿ ಸ್ವಲ್ಪ ಮಾತ್ರ 
ವಿಲೀನವಾಗುತದೆ. 


358 ರಸಾಯನ ವಿಜ್ಞಾನ 


NaBr + AgNO;.— ಡ್ರೂರ್ಜ | + NaNO; 
ತಿಳಿ ಹಳದಿ ಒತ್ತರ 


ಅಯೋಡೈಡ್‌ (1) 
a. ಅಯೋಡೈಡ್‌ (1) ರ್ಯಾಡಿಕಲ್‌ ಪರೀಕ್ಷೆ 


ಧೂಮ ಶ 
ಬಿಡುಗಡೆಯಾಗುವುದು. 


Nal + H50, ೨ ೫೫೩೭15೦, + HI 
211 + H50, ಧಾ 21.೦ gl 1 4 sk 50, 4 


b. ಗೋಲಿಕಾ ಪರೀಕೆ 


ಲವಣದ ದ್ರಾವಣ + 3 |ತಳದಲ್ಲಿ ನೇರಳೆ ಬಣ್ಣದ |1' ಎಂದು 
ಹನಿ CCL + 203 ಗೋಲಿಕೆ ಉಂಟಾಗುತ್ತದೆ. ದೃಢಪಡುತ್ತದೆ. 


ಕ್ಲೋರಿನ್‌ ನೀರನ್ನು ಬೆರೆಸಿ 
ಚೆನ್ನಾಗಿ ಕಲಕಬೇಕು. 


2Nal + Clb > 2NaCl +l 


€. ಸಿಲ್ವರ್‌ ನೈಟ್ರೇಟ್‌ನೊಡನೆ ವರ್ತನೆ 


ಲವಣ- ಸಾರರಿಕ್ತ ಹಳದಿ ಬಣ್ಣದ ಒತ್ತರ 1 ಎಂದು 
HNO, +ಸಿಲ್ರರ್‌ NH,OH ನಲ್ಲಿ| ದೃಢಪಡುತ್ತದೆ. 


ನೈಟ್ರೇಟ್‌ ದ್ರಾವಣ ವಿಲೀನವಾಗುವುದಿಲ್ಲ 


Nal + AgNO, = Agl} + NaNO, 
ಹಳದಿ ಬಣ್ಣ 


ಪ್ರಾಯೋಗಿಕ ಕೈಪಿಡಿ 359 


ನೈಟ್ರೇಟ್‌ (೫೦) 
೩. ನೈಟ್ರೇಟ್‌ (N೦;) ರ್ಯಾಡಿಕಲ್‌ ಪರೀಕ್ಷೆ 


ಲವಣ4ಸಾರರಿಕ್ತ 
ಮಿಶ್ರಣವನ್ನು 


ಕೆಂಪು ಮಿಶ್ರಿತ ಕಂದು ಬಣ್ಣದ 
ಅನಿಲ ಬಿಡುಗಡೆಯಾಗುವುದು. 
ತಾಮ್ರದ ತುಣುಕುಗಳನ್ನು 
ಹಾಕಿದಾಗ ಇನ್ನಷ್ಟು ಅನಿಲ 
ಬಿಡುಗಡೆಯಾಗಿ ದ್ರಾವಣದ ಬಣ್ಣ 


15೦ 


ಕಾಯಿಸಬೇಕು 


NaNO; + 15೦, > ೫೩5೦ + HNO 
4HNO, ತಿ 4NO) + 0೦ ತ 21,0೦ 
2NO+ 0, = 2೦, 1 ಕಂದು 


b. ಕಂದು ಬಣ್ಣದ ಉಂಗುರ ಪರೀಕ್ಷೆ 


ಲವಣದ ದ್ರಾವಣ *|, ಎರಡು ದ್ರಾವಣಗಳು 
೧06೦, ನ ಸಂತೃಪ ಸೇರುವ ಜಾಗದಲ್ಲಿ ಕಂದು 
 |ಬಣ್ಣದ ಉಂಗುರ ಕಂಡು|ಎಂದು 


ದ್ರಾವಣ * ಸಾರಯುಕ 
ಬರುವುದು. 


15೦, ನ್ನು ಪ್ರನಾಳದ 
ಅಂಚಿನಿಂದ ಜಾಗೃತೆಯಾಗಿ 
ಹಾಕಬೇಕು. 


2NaNO, + 6FeSO, +5H,S0, > 3Fe,(S0,), + 2KHSO, +4H;0 +2NOT 


FeSO, +NO > FeSO, - NO (ನೈಟ್ರೊಸೊ ಫೆರಸ್‌ ಸಲ್ಫೇಟ್‌) 
ಕಂದು ಬಣ್ಣ 


3. ಬೋರೇಟ್‌, ಪೊಸ್ಟೇಟ್‌ ಮತ್ತು ಸಲ್ಫೇಟ್‌ ರ್ಯಾಡಿಕಲ್‌ಗಳ ಪರೀಕ್ಷೆ 
ಬೋರೇಟ್‌ 80; ರ್ಯಾಡಿಕಲ್‌ ಪರೀಕ್ಷೆ 


ಲವಣಕ್ಕೆ 1087 ಸಾರಯುಕ್ತ ೪5೦, ಮತ್ತು ಜ್ವಾಲೆಯ 
101 ಅಲ್ಕೋಹಾಲ್‌ ಅನ್ನು ಸೇರಿಸಿ 
ಪ್ರನಾಳವನ್ನು ಕಾಯಿಸುವುದು. ಬಿಡುಗಡೆ 
ಯಾದ ಅನಿಲವನ್ನು ಉರಿಯುವಂತೆ 
ಮಾಡಲು ಪ್ರನಾಳದ ಬಾಯಿಯನ್ನೆ 
ಜ್ಞಾಲೆಯ ಸಮೀಪ ಹಿಡಿಯಬೇಕು. 


360 ರಸಾಯನ ವಿಜ್ಞಾನ 


2828180, + 31150, ರ್‌ 211,80೦, ನ 3೫೩.5೦ 
11380, 1 3C>H ;OH (C2Hs);BO,; 47 3H 0 


ಹ'ಸಿರು ಬಣ್ಣದಿಂದ 


ಉರಿಂಖಹುವ ಜಾಲೆ 


ಹೊಸ್ಟೇಟ್‌ (?0)ರ್ಯಾಡಿಕಲ್‌ ಪರೀಕ್ಷೆ 


ಅಮೋನಿಯಮ್‌ ಲವಣಕ್ಕೆ | ಹಳದಿ ಬಣ್ಣದ ೦]- ರ್ಯಾಡಿಕ ಲ್‌ 
ಸಾರಯುಕ್ತ 8೫೦, ಹಾಕಿ | ಅಮೋನಿಯಮ್‌ ದೃಢಪಡುತ್ತದೆ. 


ಕಾಯಿಸಬೇಕು. ಸ್ವಚ್ಛ ಪೋಸ್ಟೋ ಮೊಲಿಬ್ಬೇಟ್‌ನ 
ದ್ರಾವಣದ ಉಂಟಾದಾಗ | ಒತ್ತರ ಉಂಟಾಗುವುದು. 
ಅದಕ್ಕೆ ಅಮೋನಿಯಮು್‌ 

ಮೊಲಿಬ್ದೇಟ್‌ 


ದ್ರಾವಣವನ್ನು ಹಾಕಬೇಕು. 


ಸಲ್ಪೇಟ್‌ (50%) ರ್ಯಾಡಿಕಲ್‌ ಪರೀಕ್ಷೆ 


ಹಾಲಿನಂತ ಬೆಳ್ಳಗಿನ 50] ದೃಢಪಡುತ್ತದೆ. 
್ಲೀರೈಡ್‌ ಒತ್ತರ ಉಂಟಾಗುತ್ತದೆ. ಈ 


ಒತರ ಸಾರರಿಕ 
ಕ್ಕೆ * HCl 


ನಲ್ಲಿ ವಿಲೀನವಾಗುವುದಿಲ್ಲ. 


Na,SO, + BaCl, — BaSO, 4 -- 2NaCl 
ಬಿಳಿ 


ಪ್ರಾಯೋಗಿಕ ಕೈಪಿಡಿ 361 


ಪ್ರಯೋಗ ಸಂಖ್ಯೆ 13 


ಅಂತರುಷ್ಠಕ (Endothermic) ಮತ್ತು ಬಹಿರುಷ್ಠಕ (Exothermic) 
ಕ್ರಿಯೆಗಳನ್ನು ನಿರ್ಣಯಿಸುವುದು 
a. ಅಮೋನಿಯಮ್‌ ಕ್ಲೋರೈಡ್‌ ನೀರಿನಲ್ಲಿ ವಿಲೀನವಾಗುವುದು ಒಂದು ಅಂತರುಷ್ಠಕ 
ಕ್ರಿಯೆ ಎಂದು ತೋರಿಸುವ ಪ್ರಯೋಗ. 


ತತ್ವ : ಸ್ವಲ್ಪ ಅಮೋನಿಯಮ್‌ ಕ್ಲೋರೈಡನ್ನು ನೀರಿನಲ್ಲಿ ವಿಲೀನಗೊಳಿಸಬೇಕು. ಆಗ 
ದ್ರಾಣದ ಉಷ್ಣತೆ ಕಡಿಮೆಯಾಗುವುದು. ಆದ್ದರಿಂದ ಇದು ಅ೦ತರುಷ್ಟಕ ಕ್ರಿಯೆಯಾಗಿದೆ. 
ವಿಧಾನ : 100 ೦m” ಆಸವಿತ ನೀರನ್ನು ಒಂದು ಪಾಲಿಥೀನ್‌ ಬಾಟಲಿಯಲ್ಲಿ 
ತೆಗೆದುಕೊಂಡು, ಅದರಲ್ಲಿ ಒಂದು ಉಷ್ಣತಾಮಾಪಿಯನ್ನು ಇಡಬೇಕು. ಪಾಲಿಥೀನ್‌ 
ಬಾಟಲಿಯಲ್ಲಿರುವ ನೀರಿನ ತಾಪವನ್ನು ಗುರುತು ಮಾಡಿಕೊಳ್ಳಬೇಕು. ಸುಮಾರು 
5 8 ಅಮೋನಿಯಮ್‌ ಕ್ಲೋರೈಡ್‌ ಹರಳುಗಳನ್ನು ನೀರಿಗೆ ಹಾಕಿ ಚೆನ್ನಾಗಿ ಕಲಕಬೇಕು. 
ಅನಂತರ ಉಷ್ಣ್ಟತಾಮಾಪಿಯಲ್ಲಿ ಪಾದರಸ ಮಟ್ಟವನ್ನು ಗುರುತು ಮಾಡಿಕೊಳ್ಳಬೇಕು. 
ದ್ರಾವಣದ ತಾಪವು ನೀರಿನ ಪ್ರಾರಂಭಿಕ ತಾಪಕ್ಕಿಂತಲೂ ಕಡಿಮೆಯಾಗುವುದನ್ನು 
ಗಮನಿಸಬಹುದು. 

ತೀರ್ಮಾನ : ಅಮೋನಿಯಮ್‌ ಕ್ಲೋರೈಡ್‌ ನೀರಿನಲ್ಲಿ ವಿಲೀನವಾಗುವಾಗ ಶಾಖ 
ಹೀರಿಕೊಳ್ಳುವುದರಿ೦ದ, ದ್ರಾವಣದ ತಾಪ ಕಡಿಮೆಯಾಗುತ್ತದೆ. ಇದು ಅಂತರುಷ್ಟಕ 
ಕ್ರಿಯೆಯಾಗಿರುತ್ತದೆ. 


b. ಸುಟ್ಟ ಸುಣ್ಣ (೮೩೦)ವು ನೀರಿನಲ್ಲಿ ವಿಲೀನವಾಗುವುದು ಒಂದು ಬಹಿರುಷ್ನಕ ಕ್ರಿಯೆ 
ಎಂದು ತೋರಿಸುವ ಪ್ರಯೋಗ 

ತತ್ವ : ಸ್ವಲ್ಪ ಸುಟ್ಟ ಸುಣ್ಣವನ್ನು ನೀರಿನಲ್ಲಿ ವಿಲೀನಗೊಳಿಸಬೇಕು. ಆಗ ದ್ರಾವಣದ 
ತಾಪ ಹೆಚ್ಚಾಗುವುದು. ಆದ್ದರಿಂದ ಈ ಕ್ರಿಯೆಯು ಒಂದು ಬಹಿರುಷ್ಣಕ ಕ್ರಿಯೆ 
ಎಂದು ಗೊತ್ತಾಗುತ್ತದೆ. 

ವಿಧಾನ : 10008 ಆಸವಿತ ನೀರನ್ನು ಒಂದು ಪಾಲಿಥೀನ್‌ ಬಾಟಲಿಯಲ್ಲಿ 
ತೆಗೆದುಕೊಂಡು ಅದಕ್ಕೆ ಒಂದು ಉಷ್ಣತಾಮಾಪಿಯನ್ನು ಜೋಡಿಸಬೇಕು. 
ಬಾಟಲಿಯಲ್ಲಿರುವ ನೀರಿನ ತಾಪವನ್ನು ಗುರುತುಮಾಡಿಕೊಂಡ ಅನಂತರ ಸುಮಾರು 
58 ಸುಟ್ಟ ಸುಣ್ಣವನ್ನು ಅದಕ್ಕೆ ಹಾಕಿ ತಕ್ಷಣ ಕಲಕಬೇಕು. ಸುಣ್ಣವು ನೀರಿನೊಂದಿಗೆ 
ವರ್ತಿಸಿ ಕ್ಯಾಲ್ಸಿಯಮ್‌ ಹೈಡ್ರಾಕ್ಸೈಡ್‌ ಉಂಟಾಗುವುದು. ದ್ರಾವಣದ ಅಂತಿಮ 
ತಾಪವನ್ನು ಗುರುತು ಮಾಡಿಕೊಳ್ಳಬೇಕು. ದ್ರಾವಣದ ತಾಪವು ನೀರಿನ ಪ್ರಾರಂಭಿಕ 
ತಾಪಕ್ಕಿಂತಲೂ ಹೆಚ್ಚಾಗುವುದು ಕಂಡುಬರುತ್ತದೆ. 

ತೀರ್ಮಾನ : ಸುಣ್ಣವು ನೀರಿನಲ್ಲಿ ವಿಲೀನವಾಗುವಾಗ ಶಾಖವು ಬಿಡುಗಡೆ 


362 ರಸಾಯನ ವಿಜ್ಞಾನ 


ಯಾಗುವುದರಿಂದ ದ್ರಾವಣದ ತಾಪದಲ್ಲಿ ಏರಿಕೆಯಾಗುವುದು. ಆದ್ದರಿಂದ ಇದು 
ಒ೦ದು ಬಹಿರುಷ್ಟಕ ಕ್ರಿಯೆ ಎಂದು ಸಾಬೀತಾಗುತ್ತದೆ. 


c. ನೀರಿನಲ್ಲಿ ಸಕ್ಕರೆಯ ವಿಲೀನತಾ ಕ್ರಿಯೆಯು ಒಂದು ಅಂತರುಷ್ಟಕ ಕ್ರಿಯೆ ಎಂದು 
ನಿರ್ಣಯಿಸುವ ಪ್ರಯೋಗ 

ತತ್ವ : ಸ್ವಲ್ಪ ಸಕ್ಕರೆಯನ್ನು ನೀರಿನಲ್ಲಿ ವಿಲೀನಗೊಳಿಸಿದಾಗ, ದ್ರಾವಣದ ತಾಪವು 
ಕಡಿಮೆಯಾಗುವುದು. ಆದುದರಿಂದ, ಇದು ಒಂದು ಅ೦ತರುಷ್ಟಕ ಕ್ರಿಯೆ ಎಂದು 
ಗೊತ್ತಾಗುವುದು. 

ವಿಧಾನ : 100 ಂm್‌ ಆಸವಿತ ನೀರನ್ನು ಒಂದು ಪಾಲಿಥೀನ್‌ ಬಾಟಲಿಯಲ್ಲಿ 
ತೆಗೆದುಕೊಂಡು, ಅದರಲ್ಲಿ ಉಷ್ಣತಾಮಾಪಿಯನ್ನು ಇಡಬೇಕು. ಪಾಲಿಥೀನ್‌ 
ಬಾಟಲಿಯಲ್ಲಿರುವ ನೀರಿನ ತಾಪವನ್ನು ಗುರುತು ಮಾಡಿಕೊಳ್ಳಬೇಕು. ಸುಮಾರು 
5 8 ಸಕ್ಕರೆಯನ್ನು ನೀರಿಗೆ ಹಾಕಿ, ತಕ್ಷಣ ಕಲಕುತ್ತಾ ಕರಗಿಸಬೇಕು. ದ್ರಾವಣದ 
ತಾಪವನ್ನು ಗುರುತು ಮಾಡಿಕೊಳ್ಳಬೇಕು. ದ್ರಾವಣ ತಾಪವು, ನೀರಿನ ತಾಪಕ್ಕಿಂತಲೂ 
ಕಡಿಮೆಯಾಗಿರುವುದು ಕಂಡುಬರುತ್ತದೆ. ; 
ತೀರ್ಮಾನ : ಸಕ್ಕರೆಯು ನೀರಿನಲ್ಲಿ ಕರಗುವಾಗ, ಶಾಖವನ್ನು ಹೀರಿಕೊಳ್ಳುವುದರಿಂದ, 
ದ್ರಾವಣದ ತಾಪದಲ್ಲಿ ಇಳಿಕೆಯಾಗಿದೆ. ಆದ್ದರಿಂದ ಇದು ಒಂದು ಅಂತರುಷ್ಟಕ 
ವಿಲೀನತಾ ಕ್ರಿಯೆ ಎಂದು ದೃಢವಾಗುತ್ತದೆ. 


6. ಅಸಿಟೋನಿನಲ್ಲಿ ಕ್ಲೋರೋಫಾರ್ಮ್‌ನ ವಿಲೀನತಾ ಕ್ರಿಯೆಯು ಒಂದು ಬಹಿರುಷ್ಣಕ 
ಕ್ರಿಯೆ ಎಂದು ನಿರ್ಣಯಿಸುವ ಪ್ರಯೋಗ 

ತತ್ವ: ಸ್ವಲ್ಪ ಕ್ಲೇರೋಫಾರ್ಮ್‌ಅನ್ನು ಅಸಿಟೋನಿನಲ್ಲಿ ವಿಲೀನಗೊಳಿಸಿದಾಗ ದ್ರಾವಣದ 
ತಾಪದಲ್ಲಾಗುವ ವ್ಯತ್ಯಾಸ ಕಂಡುಹಿಡಿಯುವುದು. ದ್ರಾವಣದ ತಾಪವು 
ಹೆಚ್ಚಾಗುವುದರಿಂದ ಅಸಿಟೋನಿನಲ್ಲಿ ಕ್ಷೋರೋಫಾರ್ಮ್‌ನ ವಿಲೀನತಾ ಕ್ರಿಯೆಯು 
ಒಂದು ಬಹಿರುಷ್ಟಕ ಕ್ರಿಯೆ ಎಂದು ತೋರಿಸುವುದು. 

ವಿಧಾನ : ಸುಮಾರು 10 0೫ ಅಸಿಟೋನ್‌ಅನ್ನು ಒಂದು ಪಾಲಿಥೀನ್‌ ಬೀಕರಿನಲ್ಲಿ 
ತೆಗೆದುಕೊಳ್ಳಬೇಕು. ಉಷ್ಣತಾಮಾಪಿಯಿ೦ದ ಅಸಿಟೋನಿನ ತಾಪವನ್ನು ಗುರುತುಮಾಡಿ 
ಕೊಳ್ಳಬೇಕು. ಸುಮಾರು 10 cm” ಕ್ಲೋರೋಫಾರ್ಮ್‌ ಅನ್ನು ಅಸಿಟೋನಿಗೆ ಹಾಕಿ 
ಕೂಡಲೇ ದ್ರಾವಣವನ್ನು ಕಲಕಬೇಕು. ದ್ರಾವಣದ ತಾಪವು ಅಸಿಟೋನ್‌ ದ್ರವದ 
ತಾಪಕ್ಕಿಂತಲೂ ಹೆಚ್ಚಾಗಿರುವುದು ಕಂಡುಬರುತ್ತದೆ. 

ನಿರ್ಣಯ : ಕ್ಲೋರೋಫಾರ್ಮ್‌ ಅಸಿಟೋನ್‌ನಲ್ಲಿ ವಿಲೀನವಾಗುವಾಗ, ಶಾಖ 
ಬಿಡುಗಡೆಯಾಗುವುದರಿಂದ, ದ್ರಾವಣದ ತಾಪದಲ್ಲಿ ಏರಿಕೆಯಾಗಿಯಾಗಿದೆ. ಆದ್ದರಿಂದ 
ಇದು ಒಂದು ಬಹಿರುಷ್ನಕ ಕ್ರಿಯೆ ಎಂದು ನಿರ್ಧರಿಸುತ್ತದೆ. 


ಪ್ರಾಯೋಗಿಕ ಕೈಪಿಡಿ 363 


ಪ್ರಯೋಗ ಸಂಖ್ಯೆ 14 


ರಾಸಾಯನಿಕ ಸಮಸ್ಥಿತಿಯ ಮೇಲೆ ತಾಪದ ಪ್ರಭಾವ 
ತಿಳಿದುಕೊಳ್ಳುವ ಪ್ರಯೋಗ 


a. ನೈಟ್ರೋಜನ್‌ ಡೈಆಕ್ಸೈಡ್‌ ಮತ್ತು ಡೈನೈಟ್ರೋಜನ್‌ ಟೆಟ್ರಾಕ್ಷೈಡ್‌ಗಳ ರಾಸಾಯನಿಕ 
ಸಮಸ್ಥಿತಿಯ ಮೇಲೆ ತಾಪದ ಪ್ರಭಾವ 
ತತ್ವ : ಸಾಮಾನ್ಯ ತಾಪದಲ್ಲಿ ೫೦, ಮತ್ತು N,0,ಗಳಲ್ಲಿನ ಸಮಸ್ಥಿತಿಯನ್ನು 
ಕೆಳಕಣಿ NO: (2) 357EN0.(ೋರಿಸಬಹುದು. 

ಕೆಂಪು ಮಿಶ್ರಿತ ಬಣ್ಣಬಿಲ್ಲ 


ಕಂದು ಬಣ್ಣ 
ಹೊರಗಿನ ತಾಪವು ಈ ಸಮಸ್ಥಿತಿಯ ಮೇಲೆ ಪರಿಣಾಮ ಬೀಳುತ್ತದೆ. ತಾಪವನ್ನು 


ಏರಿಸಿದರೆ, ಸಮಸ್ಥಿತಿಯು ಎಡದಿಕ್ಕಿಗೆ ಹೊರಳಿ ೫೦, ನ ಸಾರತೆ ಹೆಚ್ಚುವುದು. 
ತಾಪವನ್ನು ಕಡಿಮೆ ಮಾಡಿದಾಗ, ಮುಮ್ಮುಖ ಕ್ರಿಯೆಯ ವೇಗ ಹೆಚ್ಚಿ, N;0, 
ಸಾರತೆ ಹೆಚ್ಚುವುದು. ಸಮಸ್ಥಿತಿ ಮೇಲೆ ತಾಪದ ಪ್ರಭಾವವನ್ನು ಮಿಶ್ರಣದಲ್ಲಿನ 
ಬಣ್ಣದ ಬದಲಾವಣೆಯಿಂದ ಗುರುತಿಸಬಹುದು. 
ವಿಧಾನ : ಒಂದು ಗಟ್ಟಿ ಗಾಜಿನ ಪ್ರನಾಳದಲ್ಲಿ ಸುಮಾರು 5 ಲೆಡ್‌ ನೈಟ್ರೇಟನ್ನು 
ತೆಗೆದುಕೊಂಡು ನಿಧಾನವಾಗಿ ಕಾಯಿಸಬೇಕು. ಕೆ೦ಪುಮಿಶ್ರಿತ ಕಂದು ಬಣ್ಣದ ಅನಿಲ 
ಬಿಡುಗಡೆಯಾಗುವುದು. ಅನಿಲವು ೫೦, ಮತ್ತು ೫೦, ಗಳ ಮಿಶ್ರಣವಾಗಿರುತ್ತದೆ. 
ಈ ಅನಿಲ ಮಿಶ್ರಣವನ್ನು ಮತ್ತೊಂದು ಗಟ್ಟಿ ಗಾಜಿನ ಪ್ರನಾಳಕ್ಕೆ ವರ್ಗಾಯಿಸಿ 
ಅದನ್ನು ಒಂದು ಬಿರಡೆಯಿ೦ದ ಗಟ್ಟಿಯಾಗಿ ಮುಚ್ಚಬೇಕು. ಬಿರಡೆ ಮುಚ್ಚಿದ ಪ್ರನಾಳವನ್ನು, 
ಪುಡಿಮಾಡಿದ ಮಂಜುಗಡ್ಡೆ ಇರುವ ಬೀಕರಿನಲ್ಲಿ ಇಡಬೇಕು. ಅನಿಲ ಮಿಶ್ರಣದ 
ತಾಪ ನಿಧಾನವಾಗಿ ಕಡಿಮೆಯಾಗುವುದು. ಅನಿಲ ಮಿಶ್ರಣದ ಕೆಂಗಂದು ಬಣ್ಣವು 
ನಿಧಾನವಾಗಿ ತಿಳಿ ಹಳದಿ ಬಣ್ಣಕ್ಕೆ ಬದಲಾಗಿ ಕೊನೆಯಲ್ಲಿ ತಿಳಿಹಳದಿ ಬಣ್ಣದ 
ದ್ರವವಾಗಿ ಮಾರ್ಪಡುವುದು. ಈ ಮಾರ್ಪಾಟು ಕಡಿಮೆ ತಾಪದಲ್ಲಿ ಸಮಸ್ಥಿತಿಯು 
ಮುಮ್ಮುಖಕ್ಕೆ ಹೊರಳಿ N,೦ಲ್ಲನ ಸಾರತೆ ಹೆಚ್ಚಾಗುವುದೆಂದು ತೋರಿಸುತ್ತದೆ. 
ಅನಿಲ ಮಿಶ್ರಣವಿರುವ ಪ್ರನಾಳವನ್ನು ಮಂಜುಗಡ್ಡೆಯಿಂದ ತೆಗೆದು, ಕುದಿಯುವ 
ನೀರಿರುವ ಬೀಕರಿನಲ್ಲಿ ಇಡಬೇಕು. ಈಗ ಅನಿಲ ಮಿಶ್ರಣದ ತಿಳಿಹಳದಿ ಬಣ್ಣವು 
ನಿಧಾನವಾಗಿ ಕೆಂಪು ಮಿಶ್ರಿತ ಕಂದು ಬಣ್ಣಕ್ಕೆ ತಿರುಗುವುದು. ಹೆಚ್ಚಿನ ತಾಪದಲ್ಲಿ 
ಸಮಸ್ಥಿತಿಯು ಹಿಮ್ಮುಖಕ್ಕೆ ಹೊರಳಿ ೫೦, ಸಾರತೆ ಹೆಚ್ಚಾಗುತ್ತದೆ ಎಂದು ಇದು 
ತೋರಿಸುತ್ತದೆ. 


364 ರಸಾಯನ ವಿಜ್ಞಾನ 


ತೀರ್ಮಾನ : ೫೦, ನಿಂದ ಜ್ವಲ್ಧಗೆ ಆಗುವ ಬದಲಾವಣೆಯು ಬಹಿರುಷ್ಟಕ ಕ್ರಿಯೆ. 
ಉಷ್ಣತೆಯನ್ನು ಏರಿಸಿದರೆ ಹಿಮ್ಮುಖ ಕ್ರಿಯೆ ಜರುಗುವುದರಿಂದ ೦, 
ವಿಭಜನೆಗೊಂಡು ೫೦, ನ ಸಾರತೆ ಹೆಚ್ಚುವುದು. ಕಡಿಮೆ ಉಷ್ಣತೆಯಲ್ಲಿ ಜಲ, 
ಉತ್ಪತ್ತಿಗೆ ಅನುಕೂಲವಾಗಿ ಅದರ ಸಾರತೆ ಹೆಚ್ಚುವುದರಿ೦ದ ಮಿಶ್ರಣದ ಬಣ್ಣ ಕ್ಷಯಿಸಿ 
ತಿಳಿಹಳದಿ ಬಣ್ಣಕ್ಕೆ ಬದಲಾಗುವುದು. 
b. ಪ್ರಯೋಗ ಶಾಲೆಯಲ್ಲಿ ರಾಸಾಯನಿಕ ಸಮಸ್ಥಿತಿಯ ಮೇಲೆ ಸಾರತೆಯ ಪ್ರಭಾವ 
ತಿಳಿದುಕೊಳ್ಳುವ ಪ್ರಯೋಗ 
ತತ್ವ : ಫೆರ್ರಿಕ್‌ ಲವಣ ಮತ್ತು ಪೊಟ್ಯಾಸಿಯಮ್‌ ಥಯೋಸಯನೇಟ್‌ ದ್ರಾವಣಗಳ 
ರಾಸಾಯನಿಕ ಸಮಸ್ಥಿತಿಯನ್ನು ಈ ಕೆಳಕಂಡ ಸಮೀಕರಣದಿಂದ ತೋರಿಸಬಹುದು. 

Fe*** +3 CNS ಮಾಂ (CNS), 

Fe (CNS), ನೀರಿನಲ್ಲಿ ವಿಲೀನವಾಗಿ ದ್ರಾವಣವು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. 
ಈ ರಾಸಾಯನಿಕ ಕ್ರಿಯೆಯ ಸಮಸ್ಥಿತಿಯನ್ನು ಣ್ಯ" ಸಾರತೆಯನ್ನು ಬದಲಾದಾಗ 
ಸಮಸ್ಥಿತಿಯ ಮೇಲಿನ ಪ್ರಭಾವ ಮಿಶ್ರಣದ ಬಣ್ಣ ಬದಲಾವಣೆಯಿಂದ 
ಕಂಡುಹಿಡಿಯಬಹುದು. 
ವಿಧಾನ : ಪಿಪೆಟ್ಟಿನ ಸಹಾಯದಿಂದ 2, 4, 6, 8 ಮತ್ತು 10 cm’ 0.02M Fe 
ಲವಣದ ದ್ರಾವಣವನ್ನು ಪ್ರತ್ಯೇಕವಾದ 25 ಊ ಗಾತ್ರದ ಅಳತೆಯ ಫ್ಲಾಸ್ಕುಗಳಿಗೆ 
ಹಾಕಬೇಕು. 5 ಊ 2M ಅಮೋನಿಯಮ್‌ ಥಯೋಸಯನೇಟ್‌ ಮತ್ತು 
3 om’ 4N ನೈಟ್ರಿಕ್‌ ಆಮ್ಲವನ್ನು ಪ್ರತಿಯೊಂದು ಅಳತೆಯ ಫ್ಲಾಸ್ಟಿಗೆ ಹಾಕಬೇಕು. 
ಅನಂತರ ಫ್ಲಾಸ್ಕ್‌ನ ಕತ್ತಿನವರೆಗೆ ಆಸವಿತ ನೀರನ್ನು ಹಾಕಿ ಫ್ಲಾಸ್ಕನ್ನು ಬಿರಡೆಯಿಂದ 
ಮುಚ್ಚಿ ಇಡೀ ದ್ರಾವಣದ ಸಾರತೆ ಒಂದೇ ಆಗುವಂತೆ, ದ್ರಾವಣವನ್ನು ಕಲಕಬೇಕು. 
ಅನಂತರ ಪ್ರತಿಯೊಂದು ಫ್ಲಾಸ್ಕಿನಲ್ಲಿರುವ ದ್ರಾವಣದ ಬಣ್ಣವನ್ನು ಪರಿಶೀಲಿಸಬೇಕು. 

ತೀರ್ಮಾನ : ದ್ರಾವಣದಲ್ಲಿ ಣ್ಯ ಸಾರತೆ ಹೆಚ್ಚಿದಂತೆ ಕೆಂಪುಬಣ್ಣದ ತೀವತೆ 
ವೃದ್ಧಿಯಾಗುತ್ತಾ ಹೋಗುವುದು. ಆದ್ದರಿಂದ ೯ ಸಾರತೆ ಹೆಚ್ಚಿದಂತೆ, ಸಮಸ್ಥಿತಿಯು 
ಬಲಕ್ಕೆ ಹೊರಳಿ 85೦೫5), ಸಂಕೀರ್ಣ ಸಂಯುಕ್ತ ಉತ್ಪತ್ತಿಯಾಗುತ್ತದೆ ಮತ್ತು 
ದ್ರಾವಣದ ಕೆಂಪುಬಣ್ಣ ದಟ್ಟವಾಗುತ್ತಾ ಹೋಗುತ್ತದೆ. 


ಪ್ರಾಯೋಗಿಕ ಕೈಪಿಡಿ 365 


ಪ್ರಯೋಗ ಸಂಖ್ಯೆ 15 


ಈ ಕೆಳಗಿನ ಗೃಹಬಳಕೆಯ ರಾಸಾಯನಿಕ ವಸ್ತುಗಳನ್ನು ಗುರುತಿಸುವ ಪರೀಕ್ಷೆಗಳು 


1. ಅಡುಗೆ ಉಪ್ಪು (ಸಾಮಾನ್ಯ ಲವಣ) 
ಅಡುಗೆ ಉಪ್ಪು ಸೋಡಿಯಂ ಕ್ಲೋರೈಡ್‌ ಆಗಿರುತ್ತದೆ. 


|. ಲವಣ * ಸಾರಯುಕ್ತ ಬಿಳಿಯ ಬಣ್ಣದ ದಟ್ಟ | ೧- ದೃಢಪಡುತ್ತದೆ 
5೦[ ಕಾಯಿಸುವುದು. ಧೂಮ ಉಂಟಾಗು 

ಅನಂತರ ಅಮೋನಿಯಾ ವುದು. 

ದ್ರಾವಣದಲ್ಲಿ ಅದ್ದಿದ ಗಾಜಿನ 

ಕಡ್ಡಿಯನ್ನು ಪ್ರನಾಳದಿಂದ 

ಹೊರಸೂಸುವ ಅನಿಲದ 

ಹತ್ತಿರ ಹಿಡಿಯಬೇಕು. 


1” ದೃಢಪಡುತ್ತದೆ. 
| 2. ಲವಣದ ದ್ರಾವಣ + | ಸಿಲ್ವರ್‌ ಕ್ಲೋರೈಡಿನ ೧” ದೃಢಪಡುತ್ತದೆ. 
ಸಿಲ್ವರ್‌ ನೈಟ್ರೇಟ್‌ ದ್ರಾವಣ ಬಿಳಿಯ ಒತ್ತಡ 
ಉಂಟಾಗುತ್ತದೆ. ಇದು 
NH,0Hನಲ್ಲಿ 
ವಿಲೀನವಾಗುತ್ತದೆ. 


3. ಲವಣವನ್ನು ಜ್ವಾಲೆ ಹೊಂಬಣ್ಣದ ಜ್ವಾಲೆ Na* ದೃಢಪಡುತ್ತದೆ. 
ಪರೀಕ್ಷೆಗೆ ಗುರಿಪಡಿಸುವುದು. | ಕಾಣಿಸುವುದು. 

4. ಲವಣದ ದ್ರಾವಣ + ಬಿಳಿಯ ಒತ್ತರ ಹೆಸ 
ಪೊಟ್ಯಾಸಿಯಮ್‌ ಪೈರೊ ಉಂಟಾಗುತ್ತದೆ. ಸಿ ದೃಢಪಡುತ್ತದೆ; 
ಅಂಟಿಮೊನೇಟ್‌ ದ್ರಾವಣ. 


2. ಅಡುಗೆ ಸೋಡಾ ೫೩೬೮೦, 


ಅಡುಗೆ ಸೋಡಾ ಸೋಡಿಯಂ ಬೈ ಕಾರ್ಬೋನೇಟ್‌ ಆಗಿರುತ್ತದೆ. ಇದನ್ನು ಈ 
ಕೆಳಗಿನ ಪರೀಕ್ಷೆಗಳಿಂದ ದೃಢಪಡಿಸಬಹುದು. 


|. ಲವಣ + 4-5 ತೀವ್ರವಾಗಿ ಕ್ರಿಯೆ ನಡೆದು | ಅನಿಲ €೦, 
ಹನಿ SN HCl ವಾಸನೆಯಿಲ್ಲದ ಬಣ್ಣವಿಲ್ಲದ 


ದ್ರಾವಣ ಅನಿಲ ಬಿಡುಗಡೆಯಾಗುವುದು. | ರೌಡಿಕಲ್‌ ೦೦% 


ಅನಿಲವು ಸುಣ್ಣದ ತಿಳಿನೀರನ್ನು | ಅಥವಾ 8೦೦; . 
ಹಾಲಿನಂತೆ ಬೆಳ್ಳಗೆ ಮಾಡುತ್ತದೆ. 


366 ರಸಾಯನ ವಿಜ್ಞಾನ 


2. ಲವಣ + 2m ಸುಣ್ಣದ ತಿಳಿನೀರು 
ನೀರನ್ನು ಹಾಕಿ ಕಾಯಿಸು ಹಾಲಿನಂತೆ 
ವುದು. ಬಿಡುಗಡೆಯಾದ ಬೆಳ್ಳಗಾಗುತ್ತದೆ. 
ಅನಿಲವನ್ನು ಸುಣ್ಣದ 


00೦, ದೃಢಪಡುತ್ತದೆ. 


ತಿಳಿನೀರಿನ ಮೂಲಕ 
ಹಾಯಿಸುವುದು. 


ಸೂಚನೆ : ಅಡುಗೆ ಉಪ್ಪಿನಲ್ಲಿ ಸೋಡಿಯಮ್‌ ದೃಢಪಡಿಸುವ ಪರೀಕ್ಷೆಯನ್ನು 
ಅಡುಗೆ ಸೋಡಾಕ್ಕೂ ಮಾಡಿ ಸಾ" ಇರುವಿಕೆಯನ್ನು ದೃಢಪಡಿಸಬಹುದು. 


3. ವಾಷಿಂಗ್‌ ಸೋಡಾ (ಬಟ್ಟೆ ಸೋಡಾ) %೬,೦೦,.1೦ ೫೦ 
ವಾಷಿಂಗ್‌ ಸೋಡಾ ಎಂದರೆ ಜಲಯುಕ್ತ ಸೋಡಿಯಂ ಕಾಬ್ಬೋನೇಟ್‌ 
( NaC0;.10 1೦) ಆಗಿರುತ್ತದೆ. 


1. ವಾಷಿಂಗ್‌ ಸೋಡಾ | ತೀವವಾಗಿ ಕ್ರಿಯೆ ನಡೆದು 

+ 51101 ದ್ರಾವಣ ವಾಸನೆ ಮತ್ತು ಬಣ್ಣವಿಲ್ಲದ 
ಅನಿಲ ಬಿಡುಗಡೆಯಾಗು | 8೦೦; ರ್ಯಾಡಿಕಲ್‌ 

ಅನಿಲವನ್ನು ಸುಣ್ಣದ ವುಡು. ಅದು ಸುಣ್ಣದ 

ತಿಳಿನೀರಿನ ಮೂಲಕ ತಿಳಿನೀರನ್ನು ಹಾಲಿನಂತೆ 

ಹಾಯಿಸುವುದು. ಬೆಳ್ಳಗೆ ಮಾಡುತ್ತದೆ. 


೭೦3" ಅಥವಾ 


2. ವಾಷಿಂಗ್‌ ಸೋಡಾ | ಸುಣ್ಣದ ತಿಳಿನೀರು 0೦; ದೃಢಪಡುತ್ತದೆ. 
+ 2m’ ನೀರನ್ನು ಹಾಲಿನಂತೆ 

ಹಾಕಿ ಕಾಯಿಸುವುದು. ಬೆಳ್ಳಗಾಗುವುದಿಲ್ಲ. 

ಬಿಡುಗಡೆಯಾದ 

ಅನಿಲವನ್ನು ಸುಣ್ಣದ 

ತಿಳಿನೀರಿನ ಮೂಲಕ 

ಹಾಯಿಸುವುದು. 


ಸೂಚನೆ : ಸಾಮಾನ್ಯ ಲವಣದಲ್ಲಿ ಸೋಡಿಯಮ್‌ ದೃಢಪಡಿಸುವ ಪರೀಕ್ಷೆಯನ್ನು 
ವಾಷಿಂಗ್‌ ಸೋಡಾಕ್ಕೂ ಮಾಡಿ ಸ್ನಿ* ಇರುವಿಕೆಯನ್ನು ದೃಢಪಡಿಸಬಹುದು. 


ಪ್ರಾಯೋಗಿಕ ಕೈಪಿಡಿ 367 


ಕಬ್ಬಿನ ಸಕ್ಕರೆ ಅಂದರೆ ನಾವು ನಿತ್ಯ ಬಳಸುವ ಸಕ್ಕರೆಯಾಗಿದೆ. ಇದು ಸುಕ್ರೋಸ್‌ 
ಆಗಿರುತ್ತದೆ. ಇದರಲ್ಲಿ ಗ್ಲೂಕೋಸ್‌ ಮತ್ತು ಫ್ರಕ್ಟೋಸ್‌ ಎಂಬ ಏಕ ಶರ್ಕರ ಘಟಕಗಳಿವೆ. 


ಇದು ಅಪಕರ್ಷಣಕಾರಿ ಗುಣವನ್ನು ಹೊಂದಿಲ್ಲ. 


1. ಮಾಲಿಷ್‌ ಪರೀಕ್ಷೆ : ಸುಕ್ರೋಸ್‌ 
ದ್ರಾವಣಕ್ಕೆ 1 ಊ' ಆಲ್ಕೋಹಾಲೀಯ 
ನ್ಯಾಪ್ಮಾಲ್‌ ದ್ರಾವಣವನ್ನು ಸೇರಿಸಿ 
ಕಲುಕಬೇಕು. ಇದಕ್ಕೆ ಸಾರಯುಕ್ತ 
125೦, ವನ್ನು ನಿದಾನವಾಗಿ 
ಪ್ರನಾಳದ ಒಳಪಾರ್ಶದ ಮೂಲಕ 
ಹಾಕಬೇಕು. 


ದ್ರವಸಂಧಿಸುವ ಜಾಗ 
ದಲ್ಲಿ ಕಡು ನೇರಳೆಯ 
ಬಣ್ಣದ ಉಂಗುರ 
ಉಂಟಾಗುತ್ತದೆ 


ಸಂಯುಕ್ತವು 
ಕಾರ್ಬೊಹೈಡ್ರೇಟ್‌ 
ಆಗಿರುತ್ತದೆ. 


2. ಟಾಲೀನ್‌ ಪರೀಕ್ಷೆ ಸಕ್ಕರೆ 
ದ್ರಾವಣ + 20m” ಟಾಲೀನ್‌ 
ಪರಿವರ್ತಕ ಹಾಕಿ, ಪ್ರನಾಳವನ್ನು 
ಜಲತಾಪಕದ ಮೇಲೆ 

ಕಾಯಿಸಬೇಕು. 


ಕಪ್ಪು ಅಥವಾ ಬಿಳಿಯ 
ಒತ್ತರ ಉಂಟಾಗು 
ವುದಿಲ್ಲ. 


ಅಪಕರ್ಷಕ ಸಕ್ಕರೆ 
ಆಗಿರುವುದಿಲ್ಲ. 


3; ಸಕ್ಕರೆ ದ್ರಾವಣ + 0.1 8 
ರಿಸಾರಿನಾಲ್‌ + ಸಾರಯುಕ್ತ HCl 
ಮಿಶ್ರಣವನ್ನು ಕುದಿಸುವುದು. 


ದ್ರಾವಣವು ಕಡುಕೆಂಪು 
ಬಣ್ಣಕ್ಕೆ ತಿರುಗುವುದು. 


ಸುಕೋಸ್‌ ಅಥವಾ 
ನಿತ್ಯ ಬಳಸುವ 
ಸಕ್ಕರೆಯಾಗಿರುತ್ತದೆ. 


5. ಪಿಷ್ಠ (Starch) 
ಪಿಷ್ಠವು ಒಂದು ಬಹುಶರ್ಕರವಾಗಿರುತ್ತದೆ. ಪಿಷ್ಠ ದ್ರಾವಣವನ್ನು ಮಾಲಿಷ್‌ ಪರೀಕ್ಷೆ 
ಮಾಡಿ, ಇದು ಒಂದು ವಿಧದ ಶರ್ಕರವೆಂದು ದೃಢಪಡಿಸಬಹುದು. 


1. ಅಯೋಡಿನ್‌ ಪರೀಕ್ಷೆ : ಈ 
ಪರೀಕ್ಷೆ ಬಹು ಶರ್ಕರವಾದ 
ಪಿಷ್ಠವು ಕೊಡುವ ಪರೀಕ್ಷೆ. 


1077 ಪಿಷ್ಠ ದ್ರಾವಣ + ಎರಡು ಹನಿ 
ಅಯೋಡಿನ್‌ ದ್ರಾವಣ 


368 ರಸಾಯನ ವಿಜ್ಞಾನ 


6. ಚಲುವೆ ಪುಡಿ (Bleaching Powder) 
ಚಲುವೆ ಪುಡಿಯು ಕ್ಯಾಲ್ಸಿಯಮ್‌ ಹೈಪೋಕ್ಲೋರೈಡ್‌ (೧೩೮1೦೮1) ಆಗಿರುತ್ತದೆ. 
ಚಲುವೆ ಪುಡಿಗೆ ನೀರನ್ನು ಹಾಕಿದಾಗ ಕ್ಲೋರಿನ್‌ ಅನಿಲ ಬಿಡುಗಡೆಯಾಗುತ್ತದೆ. 


೧೩೦೮, + H0 > Ca (OH), + ಲ? 


]. ಸಂಯುಕಕ್ಕೆ ಅಸಿಟಿಕ್‌ ಆಮ್ಲ 
ಮತ್ತು ಪೊಟ್ಯಾಸಿಯಮ್‌ 
ಅಯೋಡೈಡ್‌ ದ್ರಾವಣವನ್ನು 
ಸೇರಿಸಬೇಕು. 


ಅಯೋಡಿನ್‌ 
ಬಿಡುಗಡೆಯಿಂದ 
ದ್ರಾವಣವು ಹಳದಿ 
ಬಣ್ಣಕ್ಕೆ ತಿರುಗುವುದು. 


ಚಲುವೆ ಪುಡಿಯಲ್ಲಿ 
ಕ್ಲೋರಿನ್‌ ಇರುವಿಕೆ 
ದೃಢಪಡುತ್ತದೆ. 


ಚಲುವೆ ಪುಡಿಯು 
ಕ್ಯಾಲ್ಸಿಯಮ್‌ 
ಲೋಹದ ಲವಣ 
ವೆಂದು 
ದೃಢಪಡುತ್ತದೆ. 


2. ಚಲುವೆ ಪುಡಿಯನ್ನು ಜ್ವಾಲೆ 


ಇಟ್ಟಿಗೆ ಕೆಂಪು ಬಣ್ಣದ 
ಪರೀಕ್ಷೆಗೆ ಗುರಿಪಡಿಸುವುದು. 


ಜ್ವಾಲೆ ಕಾಣಿಸುವುದು. 


7. ಯೂರಿಯಾ ಬNH;CONH, 


ಬೈಯೂರೆಟ್‌ ಪರೀಕ್ಷೆ 

ಯೂರಿಯಾವನ್ನು ಶುಷ್ಕ ಅಮೋನಿಯಾ ಅನಿಲ 
ಪ್ರನಾಳದಲ್ಲಿ ತೆಗೆದುಕೊಂಡು ಬಿಡುಗಡೆಯಾಗುವುದು. 
ಕಾಯಿಸಿಸುವುದು. ಉಳಿದ ನೇರಳೆ ಬಣ 
ಭಾಗವನ್ನು ನೀರಿನಲ್ಲಿ ಕರಗಿಸಿ ಉಂಟಾಗುವುದು. 
ಒಂದು ಹನಿ ೮೬5೦ ದ್ರಾವಣ 

ಮತ್ತು 20m” ೫೩೦೫ ಹಾಕಬೇಕು. 


ಯೂರಿಯಾ ನೈಟ್ರೇಟ್‌ ಪರೀಕ್ಷೆ 
0.5; ಸಂಯುಕ್ತಕ್ಕೆ 20m” ಸಾರರಿಕ್ತ | ಬೆಳ್ಳಗಿನ ಹರಳಿನ 


HNO, ಹಾಕಿ ಕುದಿಸಿ, ಒತ್ತರ ಉಂಟಾಗು 


ತಣಿಸುವುದು. ವುದು. 


ಪ್ರಾಯೋಗಿಕ ಕೈಪಿಡಿ 369 


8. ಕರ್ಪೂರ 
ಕರ್ಪೂರವು ಕೀಟೋನಿನಿಂದ ಕೂಡಿದ ಟರ್ಪೀನ್‌ ಆಗಿರುತ್ತದೆ. ಇದರ ಅಣು 
ಸೂತ್ರ ಲಗ|(೦ ಆಗಿರುತ್ತದೆ. 


1. ಸಂಯುಕ್ತವನ್ನು ಆಲ್ಕೋಹಾಲಿ | ಕಿತ್ತಳೆ ಬಣ್ಣದ ಸ್ಫಟಿಕ | ಕರ್ಪೂರ ಒಂದು 
ಪ್‌ ಪ್‌ 0 

ನಲ್ಲಿ ಕರಗಿಸಿ ಇದಕ್ಕೆ 2, 4 - 0೫೫ | ಗಳಿ೦ದ ಕೂಡಿದ | ಕೀಟೋನ್‌ ಎಂದು 

ದ್ರಾವಣವನ್ನು ಹಾಕಬೇಕು. ಒತ್ತರ ಉಂಟಾಗುತ್ತದೆ. | ದೃಢಪಡುತ್ತದೆ. 


2. ಸಂಯುಕ್ತವನ್ನು ನಿಕ್ಕಲ್‌ ಸಂಯುಕ್ತವು ಯೂರಿಯಾವೆಂದು 
ಲೋಹದ ಚಮಚದಲ್ಲಿ ದ್ರವವಾಗಿ ಕರಗದೆ, | ದೃಢಪಡುತ್ತದೆ. 
ತೆಗೆದುಕೊಂಡು ಜ್ವಾಲೆಯಲ್ಲಿ ಕಪ್ಪು ಹೊಗೆಯುಕ್ತ 
ಹಿಡಿಯಬೇಕು. ಜ್ವಾಲೆಯಿಂದ 

ಉರಿಯುವುದು. 


9. ಸೀಮೆ ಎಣ್ಣೆ 
ಇದು ಹ ಆಲಿಫ್ಯಾಟಿಕ್‌ ಹೈಡ್ರೋಕಾರ್ಬನ್‌. ಇದು 8೮1, ಗ,5೦,( ಮತ್ತು 
೫೩೦೫ ನಲ್ಲಿ ಗುರು. ಹೇಮವಣ್ಣೆಯ ವಿಶಿಷ್ಟ ವಾಸನೆಯುಳ್ಳ ದ್ರವ. 


ದಹನ ಪರೀಕ್ಷೆ: ದ್ರವವನ್ನು ನಿಕ್ಕಲ್‌ | ಸಂಯುಕವು ಕಪು 
ಲೋಹದ ಚಮಚದಲ್ಲಿ ತೆಗೆದು | ಹೊಗೆಯ ಜ್ವಾಲೆಯಿಂದ 
ಕೊಂಡು ಜ್ವಾಲೆಯಲ್ಲಿ ಹಿಡಿದಾಗ | ಉರಿಯುತ್ತದೆ. 


10. ವಿನೇಗರ್‌ 
10% ಅಸಿಟಿಕ್‌ ಆಮ್ಲ (೮,೮೦೦೫) ವೇ ವಿನೆಗರ್‌ 
1. ಸೋಡಿಯಮ್‌ ಬೈಕಾರ್ಬೊ | ತೀವ್ರ ಕ್ರಿಯೆ ಜರುಗಿ | ವಿನೆಗರ್‌ ಒಂದು 


ನೇಟ್‌ ಪರೀಕ್ಷೆ: ಸಂಯುಕ್ತಕ್ಕೆ ಸ್ವಲ್ಪ C೦, ಅನಿಲದ ಆಮ್ಲವೆಂದು 
ಸೋಡಿಯಮ್‌ ಬೈ ಕಾರ್ಬೊನೇಟ್‌ ಗುಳೆಗಳು ಬಿಡುಗಡೆ ದೃಢಪ ಡುತ್ತದೆ. 
ಲ 


ಪುಡಿ ಹಾಕಿದಾಗ. ಹೊಂದುತವೆ. 
2. ಎಸ್ನರೀಕರಣ ಪರೀಕ್ಷೆ: 5 ಹನಿ ಹಣ್ಣಿನ ವಿನೆಗರ್‌ ಒಂದು 


ಸಂಯುಕ್ತ * 1m” ಆಲ್ಕೋಹಾಲ್‌ | ವಾಸನೆಯಿಂದ ಆಮ್ಲವೆಂದು 
+ ಸಾರರಿಕ್ತ 15೦, ಮಿಶ್ರಣವನ್ನು | ಕೂಡಿದ ಎಸ್ಟರ್‌ ದೃಢಪಡುತ್ತದೆ. 
ಕಾಯಿಸಿ, ಅನ೦ತರ 10m’ ಸಾರರಿಕ್ತ ಉಂಟಾಗುತ್ತದೆ. 

Na)C0, ದ್ರಾವಣಕ್ಕೆ ಸುರಿಯ 

ಬೇಕು. 


370 ರಸಾಯನ ವಿಜ್ಞಾನ 


11. ಜೇನು 
ಜೇನುತುಪ್ಪವು ಗ್ಲೂಕೋಸ್‌, ಫ್ರಕ್ಟೋಸ್‌, ಸುಕ್ರೋಸ್‌ ಮುಂತಾದ ಶರ್ಕರಗಳ ಮಿಶ್ರಣ. 


1. ಮೊಲಿಷ್‌ ಪರೀಕ್ಷೆ : ಜೇನುತುಪ್ಪದ 
ದ್ರಾವಣಕ್ಕೆ ಆಲ್ಕೋಹಾಲೀಂಯ 
ನ್ಯಾಪ್ಮಾಲ್‌ ದ್ರಾವಣ ಸೇರಿಸಬೇಕು. 
ಇದಕ್ಕೆ ಸಾರಯುಕ್ತ 15೦, ವನ್ನು 
ನಿಧಾನವಾಗಿ ಪ್ರನಾಳದ ಒಳ 
ಪಾರ್ಶ್ವದ ಮೂಲಕ ಹಾಕಬೇಕು. 


ದ್ರವ ಸಂಧಿಸುವ ಜಾಗ 
ದಲ್ಲಿ ಕಡುನೇರಳೆಯ 
ಬಣ್ಣ ದ ಉಂಗುರ 
ಉಂಟಾಗುತ್ತದೆ. 


ಜೇನುತುಪ್ಪವು 
ಒಂದು ಕಾರ್ಬೋ 
ಹೈಡ್ರೇಟ್‌ ಎಂದು 
ದೃಢಪಡುತ್ತದೆ. 


3 


2. ಸೆಲಿವನಾಫ್‌ ಪರೀಕ್ಷೆ : 2cm 
ಸೆಲಿವನಾಫ್‌ ಪರಿವರ್ತಕಕ್ಕೆ 2 ಹನಿ 
ಜೇನುತುಪ್ಪವನ್ನು ಹಾಕಿ ಕುದಿಸಬೇಕು. 


ಜೇನುತುಪ್ಪವು 
ಕೀಟೋನ್‌ಗಳಿಂದ 
ಕೂಡಿದ ಶರ್ಕರ 
ವೆಂದು 
ದೃಢಪಡುತ್ತದೆ. 


ಪ್ರಾಯೋಗಿಕ ಕೈಪಿಡಿ 371 


ಅನುಬಂಧಗಳು 


ಭೌತ-ರಸಾಯನ ವಿಜ್ಞಾನಿಗಳ ಸ ಸ್ಥೂಲ ಪರಿಚಯ 


ರಾಬರ್ಟ್‌ ಬಾಯ್ಲ್‌ (1627-1699) 

ಶ್ರೀಮಂತ ಐರಿಶ್‌ ಕುಟುಂಬದಲ್ಲಿ ಜನಿಸಿದನು. 17ನೇ ಶತಮಾನದ ಅಗ್ರಮಾನ್ಯ 
ವಿಜ್ಞಾನಿಗಳಲ್ಲಿ ಒಬ್ಬನೀತ. ಪ್ರಾಯೋಗಿಕ ತತ್ವಜ್ಞಾನಿಯಾದ ಇವನನ್ನು ಆಧುನಿಕ ರಸಾಯನ 
ಶಾಸ್ತ್ರದ ಸ ಸ್ಥಾಪಕನೆಂದರೂ ತಪ್ಪಾಗಲಾರದು. ಸ್ಪಿಡ್ಜರ್ಲ್ಯಾಂಡ್‌, ಫಾನ್‌, ಇಟಲಿಗಳ ವಿವಿಧ 
ವಿಶ್ವ" ವಿದ್ಯಾ ಲಯಗಳಲ್ಲಿ ವ್ಯಾಸಂಗ ಮಾಡಿದ ಅನಂತರ ಆಕ್ಸ್‌ಫರ್ಡ್‌ ವಿಶ್ವವಿದ್ಯಾಲಯದ 
Invisible College ಎಂಬ Mens groupಗೆ ಸೇರಿದನು. ಮುಂದೆ ಇದೇ ರಾಯನ್‌ 
ಸೊಸೈಟಿಯ ರೂಪ ತಾಳಿತು. 1680 ರಿಂದ 1691ರವರೆಗೆ ಅದರ ಅಧ್ಯಕ್ಷನಾದನು. 

ಇವನು ಮೀಥೈಲ್‌ ಆಲ್ಕೋಹಾಲ್‌ ಮತ್ತು ಅಸಿಟೋನ್‌ಗಳನ್ನು ಪತ್ತೆ ಹಚ್ಚಿದನು. 
ಸಂಯುಕ್ತಗಳು ಮತ್ತು ಮಿಶ್ರಣಗಳ ವ್ಯತ್ಯಾಸ ಸಗಳನ್ನು ಪ್ರಪ್ರಥಮವಾಗಿ ಪ್ರತಿಪಾದಿಸಿದನು. 
ರಸವಾದಿಗಳ ವಿರುದ್ಧ ಹೋರಾಟ ನಡೆಸಿದನು. ಅನಿಲಗಳ ಒತ್ತಡ ಮತ್ತು ಗಾತ್ರಗಳ 
ಸಂಬಂಧದ ಬಗ್ಗೆ ಈತನ ಸಂಶೋಧನೆ ಉಲ್ಲೇಖನೀಯ. 


ಡೇನಿಯಲ್‌ ಬರ್ನೂಲಿ (1700-1782) 
ಸ್ವಿಜರ್ಲ್ಯಾಂಡಿನ ವಿಜ್ಞಾನಿ. 1738ರಲ್ಲಿ ಅಣುಗಳ ಚಲನೆಯ ಬಹುಮುಖ್ಯ ವಾದವನ್ನು 
ಮಾಡಿಸಿದುದರಿಂದ ಈತನನ್ನು “"ಅಣುಚಲನ ವಾದ'ದ ಜನಕನೆಂದು ಕರೆಯುವರು. 


ಥಾಮಸ್‌ ಗ್ರಹಾಮ್‌ (1705-1869) 

ಬ್ರಿಟಿಷ್‌ ರಸಾಯನ ಶಾಸ್ತ್ರಜ್ಞ ಲಂಡನ್ನಿನ ಕೆಮಿಕಲ್‌ ಸೊಸೈ ಟಿಯ ಪ್ರಥಮ ಅಧ್ಯಕ್ಷ. 
ಅನಿಲಗಳ ವಿಸರಣಕ್ಕೆ ಸಂಬಲೆದಿಸಿದ ಅಧ್ಯಯನ ಮಾಡಿ ನಿಯಮವನ್ನು ನಿರೂಪಿಸಿದನು. 
ಇದ್ದಿಲಿನಲ್ಲಿ ಅನಿಲಗಳ ಅವಶೋಷಣ, ರಂಜಕ (ಫಾಸ್ಟರಸ್‌) ಮತ್ತು ಆದರ ಸಂಯುಕ್ತಗಳ 
ಬಗ್ಗೆ ಪ್ರಯೋಗಗಳನ್ನು ಮಾಡಿದನು. ಪೆಲೇಡಿಯಮ್‌ ಲೋಹವು ಅಧಿಕ ಗಾತ್ರದ 
ಹೈಡ್ರೋಜನ್‌ ಅನಿಲವನ್ನು ಅವಶೋಷಿಸುತ್ತದೆ ಎಂಬುದನ್ನು ನಿಧನಕ್ಕೆ ತುಸುಮುನ್ನ 
ಸಂಶೋಧಿಸಿದನು. 


ಜೇಕಸ್‌ ಚಾರ್ಲ್‌ MS 1823) 
ಫ್ರೆಂಚ್‌ ಭೌತ” ಶಾಸ್ತ ಜ್ವ. ಪ್ರತಿಭಾನ್ವಿತ ಸಾರ್ವಜನಿಕ ಉಪನ್ಯಾ ಸಕ. ಅನಿಲಗಳ ವರ್ತನೆಗಳ 
ಬಗ್ಗೆ ವ್ಯಾಪಕವಾದ ಸಿಕ್ಸೆಯನ ನಡೆಸಿದನು. ಬಲೂನುಗಳಲ್ಲಿ ಹೈಡ್ರೋಜನ್‌ ಅನಿಲ 


372 ರಸಾಯನ ವಿಜ್ಞಾನ 


ಟ್‌ ಟ್‌ 


ತುಂಬಿ ಉಬ್ಬುವಂತೆ ಮಾಡಿದ ಮೊದಲಿಗನಿವನು. ಹೈಡ್ರೋಜನ್‌ ತುಂಬಿದ ಬಲೂನಿನಲ್ಲಿ 
3000 ಮೀಟರ್‌ ಎತ್ತರಕ್ಕೆ ಹಾರಿದ ಪ್ರಥಮನೀತ. ವೈಜ್ಞಾನಿಕ ಉಪಕರಣಗಳ ಬಗ್ಗೆ 
ಆವಿಷ್ಕಾರ ನಡೆಸಿದನು. - 


ಜಾನ್‌ ಡಾಲ್ಲನ್‌ (1766-1844) 

ಬ್ರಿಟಿಷ್‌ ಕಾಯ ಶಾಸ್ತ್ರಜ್ಞ ಗಣಿತಜ್ಞ ಎ ತ್ವಶಾಸ್ತ್ರಜ್ಮನೆನ್ನುವ ಜತೆಗೆ ಅಧ್ಯಾಪಕ 
ನಾಗಿದ್ದನೆಂದರೆ ಸೂಕ್ತವಾದಿತು. ಮ್ಯಾಂಚೆಸ್ಟರ್‌ ಈ “ನಸ್ಬಿಕಾ ಕಾಲೇಜಿ'ನಲ್ಲಿ  ಭೌತಶಾಸ್ಥ 
ಗಣಿತಶಾಸ್ತ್ರಗಳನ್ನು ಕಲಿಸಿದನು. ಕ್ಕ 

ಹವಾಮಾನ "ಅಧ್ಯಯನದಲ್ಲಿ ಈತನಿಗೆ ವಿಶೇಷ ಆಸಕ್ತಿ. ತಾನೇ ಸ್ವತಃ ನಿರ್ಮಿಸಿದ 
ಉಪಕರಣಗಳನ್ನು ಉಪ ಬಿಸಿ ಹವಾಮಾನ ವೀಕ್ಷಣೆ ಮಾಡುತ್ತಿದ್ದನು. 41 ವರ್ಷಗಳ 
ಕಾಲ ಒಂದು ದಿನವೂ ಬಿಡದೆ ಹವಾಮಾನ ವೀಕ್ಷಣೆ ಮಾಡಿದ ಧೀಮಂತನಿವನು. 

1808ರಲ್ಲಿ “ಪರಮಾಣುಗಳು ಕ್ರ ದ್ರವ್ಯಗಳ ಮೂಲ ಘಟಕ'ಗಳೆಂಬ ತನ್ನ 
“ಪರಮಾಣುವಾದ' ವನ್ನು ಪ್ರಕಟಿಸಿ ಪ್ರಸಿದ್ದಿಗೆ ಬಂದನು. ಪರಮಾಣುವಾದವು ರಸಾಯನ 
ವಿಜ್ಞಾನದ ತಳಹದಿಯಾಗಿದೆ. ವಿಜ್ಞಾನದ ಮುನ್ನಡೆಯ ಮೈಲಿಗಲ್ಲುಗಳಲ್ಲೊಂದಾಗಿದೆ. 
ರಸವಾದಿಗಳ (Alchemists) ಬರವಣಿಗೆಗಳಲ್ಲಿ "ಪಾದರಸವೊಂದಕ್ಕೆ 200ಕ್ಕೂ ಮಿಕ್ಕಿ 
ಪೆಸರುಗಳು ಮತ್ತು ಸಂಕೇತಗಳಿದ್ದವು. ಡಾಲ್ಬನ್ನನು ಧಾತುಗಳಿಗೆ ಮತ್ತು ಸಂಯುಕ್ತಗಳಿಗೆ 
ನೂತನ ಸಂಕೇತಗಳನ್ನು ನೀಡಿದನು. ಹೈಡೋಜನ್‌ಗೆ “ಏಕಮಾನ' ರಾಶಿಯೆಂದು. ತಿಳಿಸಿ 
14 ಧಾತುಗಳಿಗೆ gai ರಾಶಿಗಳನ್ನು ಲೆಕ್ಕ ಹಾಕಿದನು. 


ಅಮಿಡಿಯೋ ಅವೊಗೆಡ್ರೋ (1776-1856) 

ಇಟಲಿ ದೇಶದ ಗಣಿತ- ಭೌತಶಾಸ್ತ್ರಜ್ಞ, ಈತನು ವಿಜ್ಞಾನದಲ್ಲಿ ಆಸಕ್ತಿ ತಳೆಯುವ 
ಮುನ್ನ ಅನೇಕ ವರ್ಷಗಳ ಕಾಲ ವಕೀಲಿವ ೈತ್ತಿಯನ್ನು ಮಾಡಿದ್ದನು. | 

ಕಾಕನ ಅನಿಲಗಳ ಗಾತ್ರ ಸಕಯೋಜನೆಯ ಪರಿವೀಕ್ಷಣೆಗಳನ್ನು ಆಧರಿಸಿ, 
1811ರಲ್ಲಿ ತನ್ನ ಸ್ವಂತವಾದವನ್ನು ಹೀಗೆ ಮಂಡಿಸಿದನು: “ಸಮಾನತಾಪ ಮತ್ತು ಒತ್ತಡಗಳಲ್ಲಿ 
ಸಮಾನಗಾತ್ರದ. ಅನಿಲಗಳು "ಸಮಾನ ಸಂಖ್ಯೆಯ ಅಣುಗಳನ್ನು ಹೊಂದಿರುತ್ತವೆ.” 
19ನೇ ಶತಮಾನದ ಕೊನೆಯ ಭಾಗದಲ್ಲಿ ಆತನ ಪ್ರಕಲನೆಯನ್ನು ಪರಮಾಣು ರಾಶಿಗಳನ್ನು 
ನಿರ್ಧರಿಸಲು ಉಪಯೋಗಿಸಿದ್ದರೂ, ಮೊದಮೊದಲು ಆತನ ವಾದವು ಅಲಕ್ಷ ನ 
ಒಳಗಾಗಿತ್ತು. ಆತನು 1856ರಲ್ಲಿ ನಿಧನನಾದ ನಾಲ್ಕು ವರ್ಷಗಳ ಅನಂತರ ಅದು 
"ಅವೊಗೆಡೋ ನಿಯಮ' ವೆಂದು ಪ ಪ್ರಸಿದ್ಧಿಗೆ ಬಂತು. ಈತನ ಹೆಸರಿನ ಸಂಖ್ಯೆ (ಅವೊಗೆಡ್ರೋ 
ಸಂಖ್ಯೆ) ಯು ರಾಸಾಯನಿಕ ವಸ್ತುಗಳ ಪರಿಮಾಣಗಳನ್ನು ಸೂಚಿಸುವ. ಮೂಲಮಾನ 
“ಮೋಲ್‌' ಆಗಿದೆ ಎಂಬುದು ಗಮನಾರ್ಹ. 


ಜೋಸೆಫ್‌ ಲೂಯೀ ಗೇಲುಸಾಕ್‌ (1778-1850) 
ಸುಪ್ರಸಿದ್ದ ಫ್ರೆಂಚ್‌ ರಸಾಯನ ಶಾಸ್ತ್ರಜ್ಞ ಮತ್ತು ಭೌತಶಾ ಸ್ವಜ್ಞ ಉತ್ಕೃಷ್ಟ ಉಪನ್ಯಾಸ 
ನೀಡುವ ಪೊಫೆಸರ್‌ ಎಂಬ ಹಿರಿಮೆ ಈತನದ್ದು. `ಕಾಸಾಯನೆಕ ಕ್ರಿಯೆಗಳಲ್ಲಿ ಅನಿಲಗಳ 
ಗಾತ್ರ ಸಂಯೋಜನೆಯ ಕುರಿತಾಗಿ ಅಧ್ಯಯನಗೈದು, ನಿಯಮವೊಂದನ್ನು ನಿರೂಪಿಸಿದನು. 
' ಚಾರ್ಲ್ಸ್‌ನಂತೆ, ಈತನೂ ಬಲೂನುಗಳಲ್ಲಿ ಹೈಡ್ರೋಜನ್‌ ಅನಿಲವನ್ನು ತುಂಬಿಸಿ, 
ಉಬ್ಬುವಂತೆ ಮಾಡುವಲ್ಲಿ ಅತ್ಯಾಸಕ್ತನಾಗಿದ್ದನು. ಹೈಡ್ರೋಜನ್‌ ಬಲೂನಿನಲ್ಲಿ 7000 


ಅನುಬಂಧಗಳು 373 


ಮೀಟರ್‌ ಎತ್ತರಕ್ಕೆ ಹಾರಿ ವಾತಾವರಣದ ವಾಯುಮಾದರಿಗಳನ್ನು ಸಂಗ್ರಹಿಸಿ 
ವಿಶ್ಲೇಷಿಸಿದನು. ಅನಿಲ ಸಾಂದ್ರತೆ, ವಾಯುಭಾರ ಮಾಪಕ, ಲವಣಗಳ ವಿಲೀನತೆ, 
ಅಯೋಡಿನ್‌ ಮತ್ತು ಸಯನೋಜಿನ್‌ (€\),ಗಳ ಲಕ್ಷಣಗಳು - ಇತ್ಯಾದಿ ಹಲವು 
ವಿಷಯಗಳ ಬಗ್ಗೆ ಆಳವಾದ ಅಧ್ಯಯನ ಮಾಡಿದನು. 


ಚಾರ್ಲ್ಸ್‌ ಗುಡ್‌ಯಿಯರ್‌ (1800-1860) 

ಅಮೆರಿಕಾದ ರಸಾಯನ ಶಾಸ್ತ್ರಜ್ಞ ನೈಸರ್ಗಿಕ ರಬ್ಬರಿನ ಮಹತ್ವವನ್ನು ಬಲ್ಲವನಾಗಿದ್ದನು. 
1838ರಲ್ಲಿ ಆಕಸ್ಮಿಕವಾಗಿ ರಬ್ಬರಿನ “ವಲ್ಕನೀಕರಣ' ಕ್ರಿಯೆಯನ್ನು ಸ೦ಶೋಧಿಸಿದನು. ಈ 
ಸಂಶೋಧನೆಯು ರಬ್ಬರನ್ನು ಅಸಂಖ್ಯಾತ ನಮೂನೆಗಳಲ್ಲಿ ಉಪಯೋಗಿಸಬಹುದೆಂದು 
ತೋರಿಸಿತಲ್ಲದೆ, ವಾಹನೋದ್ಯಮ ಅಭಿವೃದ್ಧಿಯ ಹೆಬ್ಬಾಗಿಲು ತೆರೆಯಿತು. ಆದರೆ ಅದು 
ಆತನ ಭಾಗ್ಯದ ಬಾಗಿಲನ್ನು ತೆರೆಯಲಿಲ್ಲ. ತನ್ನ ಸಂಶೋಧನೆಯಿಂದ ಆದಾಯ ಗಳಿಸಲು 
ವಿಫಲನಾಗಿ, ಸಾಲದಲ್ಲಿ ಮುಳುಗಿ ಸಾಯುವಂತಾಯಿತು. 


ಫ್ರೆಡೆರಿಕ್‌ ವೋಲ್ಡರ್‌ (1800-1883) 

ಜರ್ಮನ್‌ ರಸಾಯನ ವಿಜ್ಞಾಧಿ. ಸಾವಯವ ವಸ್ತುವಾದ ಯೂರಿಯಾವನ್ನು 
ನಿರವಯವ ವಸ್ತುವಿನಿಂದ ಮೊತ್ತಮೊದಲಿಗೆ ಸಂಶ್ಲೇಷಣೆಗೈದು ಜಗದ್ವಿಖ್ಯಾತನಾದನು. 
ಇದರಿಂದ ಸಾವಯವ ವಸ್ತುಗಳ ಜೀವಶಕ್ತಿ ಸಿದ್ಧಾಂತ (vital force theory) ಮುಕ್ತಿ 
ದೊರೆತಂತಾಯಿತು. ಗ್ಯಾಟಿಂಗೆನ್‌ ವಿಶ್ವ ವಿದ್ಯಾನಿಲಯದಲ್ಲಿ ರಸಾಯನ ವಿಜ್ಞಾನದ 
ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುವಾಗ ಅವನ ಪ್ರಯೋಗಾಲಯದಲ್ಲಿ ಬಿಡುವಿಲ್ಲದೆ 
ಸಂಶೋಧನೆಗಳು ನಡೆದವು. ಖನಿಜ ಸಂಗಹವು ಈತನ ಹವ್ಯಾಸವಾಗಿತ್ತು. 


ಜಮೈ ೯ನ್‌ ಹೆನ್ರಿ ಹೆಸ್‌ (1802-1850) 

ಎಡೆ Ss ಶಾಸ್ತ್ರಜ್ಞ ಸ್ವಿಜರ್ಲ್ಯಾಂಡಿನಲ್ಲಿ ಜನಿಸಿದರೂ, ಜೀವಿತಾವಧಿಯ 
ಬಹುಭಾಗವನ್ನು ರಷ್ಯಾದಲ್ಲಿಯೇ ಕಳೆದನು. ಹೆಸ್‌ ನಿಯಮವನ್ನು ನಿರೂಪಿಸಿದುದಕ್ಕಾಗಿ 
ಈತನನ್ನು "ಉಷ್ಣರಸಾಯನ ಶಾಸ್ತ್ರದ ಪಿತಾಮಹ'ನೆಂದು ಕರೆಯುವರು. 


ರಾಬರ್ಟ್‌ ಎಲ್‌ಹೆಲ್ಮ್‌ ಬುನ್‌ಸೆನ್‌ (1811-1899) 

ರಸಾಯನ ಶಾಸ್ತ್ರದ ಮಹಾನ್‌ ಅಧ್ಯಾಪಕನಿವನು. ಬುನ್‌ಸೆನ್‌ ಜ್ವಾಲಕವನ್ನು 1885ರಲ್ಲಿ 
ಮೊದಲಬಾರಿಗೆ ಉಪಯೋಗಿಸ ಹಟ ಬುನ್‌ಸೆನ್‌ ಜ್ವಾಲಕದ ಬಡ” ಪ್ರಯೋಗ 
ಶಾಲೆಯಲ್ಲಿ ಕ್ರಾಂತಿಯನ್ನುಂಟುಮಾಡಿತು. 

ಕಿರ್ಚಾಫನೊಂದಿಗೆ ರೋಹಿತ (spectroscope)ವನ್ನು ಸ೦ಶೋಧಿಸಿದನು. ಆರ್ಸೆನಿಕ್‌ 
ಯುಕ್ತ ಕಾರ್ಬನಿಕ ಸಂಯುಕ್ತಗಳ ಅಧ್ಯಯನವನ್ನು ಮಾಡುವ ವೇಳೆ ಆರ್ಸೆನಿಕ್‌ಯುಕ್ತ 
ವಿಷಗಾಳಿ ಸೇವಿಸಿ ಎರಡು ಬಾರಿ ಪ್ರಯೋಗಾಲಯದಲ್ಲಿ ಬಳಲಿ ಕುಸಿದಿದ್ದನು. 


ಜೇಮ್ಸ್‌ ಪ್ರೆಸ್ಕಾಟ್‌ ಜೂಲ್‌ (1818-1889) 
ಬ್ರಿಟಿಷ್‌ ಭೌತ ವಿಜ್ಞಾನಿ. ಜಾನ್‌ ಡಾಲ್ಬನ್ನನು ಯುವಕ ಜೂಲನಿಗೆ ಟ್ಯೂಟರ್‌ 
ಮಾಡಿದ್ದನು. ಯಾಂತ್ರಿಕ ಶಕ್ತಿಯನ್ನು ಉಷ್ಣಶಕ್ತಿಯನ್ನಾಗಿ ಪರಿವರ್ತಿಸುವ ಪ್ರಯೋಗಗಳಿಂದ 


374 ರಸಾಯನ ವಿಜ್ಞಾನ 


ಹಾಗೂ ಉಷ್ಣದ ಯಾಂತ್ರಿಕ ಸಮಾನ (mechanical equivalent of 108)ವನ್ನು 
ನಿರ್ಧರಿಸಿದುದಕ್ಕಾಗಿ ಈತನು ಪ ಪ್ರಸಿದ್ಧಿಗೆ ಬಂದನು. 


ರುಡೋಲ್ಸ್‌ ಕ್ಲಾಸಿಯಸ್‌ (1822-1878) 

ಜರ್ಮನಿಯ. ಸೈದ್ಧಾಂತಿಕ ಭೌತವಿಜ್ಞಾನಿ. ಉಷ್ಣಶಕ್ತಿ ವಿಜ್ಞಾನಕ್ಕೆ ಸಂಬಂಧಿಸಿದ 
ಸಂಶೋಧನೆಗಳಿಂದ ಪ ಪ್ರಸಿದ್ಧಿ ಪಡೆದನು. "ಎಂಟೊಪಿ' ಎಂಬ ಪದವನ್ನು ಪ್ರಪ್ರಥಮವಾಗಿ 
ಟಂಕಿಸಿ ಬಳಕೆಗೆ ತಂದನು. ಅನಿಲಗಳ ಚಾರ್ಲ್ಸ್‌ ಮತ್ತು ಬಾಯ್ಸ್‌ ನಿಯಮಗಳನ್ನು 
ಗಣಿತದ ಸಂಭವನೀಯತೆಯ ಆಧಾರದ ಮೇಲೆ ಸಾಧಿಸಿದನು. ಅನಿಲಗಳ ಚಲನ 
ಸಿದ್ಧಾಂತ, ಉಷ್ಣಬಲ ಶಾಸ್ತ್ರ ಮತ್ತು ವಿದ್ಭುದ್ದಿಶ್ಲೇಷಣೆಗಳಲ್ಲಿ ಅಧ್ಯಯನ - ಸಂಶೋಧನೆಗಳನ್ನು 
ನಡೆಸಿದನು. ಈತನು ಜೂರಿಕ್‌, ವೂರರ್ಭ್‌ಬರ್ಗ್‌ ಮತ್ತು ಬಾನ್‌ ವಿಶ್ವವಿದ್ಯಾಲಯಗಳಲ್ಲಿ 
ಪ್ರಾಧ್ಯಾಪಕನಾಗಿ ಕೆಲಸ ಮಾಡಿದನು. 


ಲಾರ್ಡ್‌ ಕೆಲ್ಪನ್‌ (1824-1907) 

ಐರಿಶ್‌ ಚೌ ಗಣಿತಜ್ಞ ಮತ್ತು ಭೌತಶಾಸ್ತ್ರಜ್ಞ ಭೌತಶಾಸ್ತ್ರದ ಅನೇಕ ಶಾಖೆಗಳಲ್ಲಿ 
ಅಧ್ಯಯನ ನಡೆಸಿದನು. ಉಷ್ಣ ಚಲನಶಾಸ್ತ್ರ ಟೆರಿಗ್ರಫಿ, ನೌಕಾಗತಿ ಶಾಸ್ತ್ರ ಕಾಂತತೆ - 
ಮುಂತಾದ ಕ್ಷೇತ್ರಗಳಲ್ಲಿ ಸಂಶೋಧನೆ ಮಾಡಿದನು. ನಿರಪೇಕ್ಷ ತಾಪ ಪಮಾನವನ್ನು 
(absolute temperature) ಈತನ ಹೆಸರಿನಲ್ಲಿ ಕರೆದು (Kelvin scale) ಗೌರವ 
ಸೂಚಿಸಲಾಗಿದೆ. 


ಜೇಮ್ಸ್‌ ಕರ್ಕ್‌ ಮ್ಯಾಕ್‌ವೆಲ್‌ (1831-1879) 

ಸ್ಕಾಟ್ಲೆಂಡಿನ ಭೌತವಿಜ್ಞಾನಿ. ಅಣುವಿನ ವೇಗವು ಅಣುಗಳ ಸರಾಸರಿ ವೇಗಕ್ಕೆ ಹೇಗೆ 
ಸಂಬಂಧಿಸಿದೆ ಎಂದು “ಅಣುಗಳ ವೇಗಗಳ ವಿತರಣ ನಿಯಮ” (distribution law of 
molecular velocities)ವೆಂಬ ವ್ಯಾಖ್ಯಾನದ ಮೂಲಕ ವಿವರಿಸಿದನು. ಈತನನ್ನು 19ನೇ 
ಶತಮಾನದ ಶ್ರೇಷ್ಠ ತಾತ್ವಿಕ ಭೌತವಿಜ್ಞಾನಿಗಳಲ್ಲೊಬ್ಬನೆಂದು ಪರಿಗಣಿಸಲಾಗಿದೆ. ಅಣುಚಲನ 
ಸಿದ್ಧಾ ೦ತ, ಉಷ್ಣಬಲ ಶಾಸ್ತ್ರ ವಿದ್ಯುಚ್ಛಕ್ತಿ, ಅಯಸ್ಕಾಂತತೆ - ಮುಂತಾದ ಭೌತವಿಜ್ಞಾನದ 
ಶಾಖೆಗಳಲ್ಲಿ ಈತನ ಕೊಡುಗೆ ಅಪಾರ. 


ಪೀಟರ್‌ ವಾಗೆ (1833-1900) 
ನಾರ್ವೆ ದೇಶದ ರಸಾಯನ ಶಾಸ್ತ್ರಜ್ಞ ಸಹಸಂಶೋಧಕ ಗುಲ್ಡ್‌ಬರ್ಗ್‌ನೊಂದಿಗೆ 
ಉಷ್ಣ ಚಲನ ಶಾಸ್ತ್ರದಲ್ಲಿ ಸಂಶೋಧನೆ. 


ಡ್ಮಿಟ್ರಿ ಐವಾನೋವಿಚ್‌ ಮೆಂಡೆಲೀಫ್‌ (1834-1907) 

*,ಬೇರಿಯನ್‌ ಸಂಜಾತ ರಷ್ಯನ್‌ ರಸಾಯನ ಶಾಸ್ತ್ರಜ್ಞ 17 ಮಕ್ಕಳ ತಂದೆಯ 
ಮೊದಲನೇ ಮಗನಾಗಿ ಜನನ. ಫ್ರಾನ್ಸ್‌ ಮತ್ತು ಜರ್ಮನಿಯಿಲ್ಲಿ ಕಾಲೇಜು ವಿದ್ಯಾಭ್ಯಾಸ 
ಮುಗಿಸಿ, ರಷ್ಯಾ ದೇಶಕ್ಕೆ ಮರಳಿದನು. 1867ರಲ್ಲಿ ತನ್ನ 32ನೇ ವಯಸ್ಸಿನಲ್ಲ ಸೈಂಟ್‌ 
ಪೀಟರ್ಸ್‌ಬರ್ಗ್‌ನಲಿ ರಸಾಯನ ಶಾಸ್ತ್ರ ಪ್ರಾಧ್ಯಾಪ ಪಕನಾದನು. ಈತನು ಶಸಾಯನ 


ಅನುಬಂಧಗಳು 375 


ಶಾಸ್ತ್ರದ ಜತೆಗೆ ತನ್ನ ಇಡೀ ಜೀವಿತಾವಧಿಯಲ್ಲಿ ಕಲೆ, ಶಿಕ್ಷಣ, ಆರ್ಥಿಕ ಪರಿಸ್ಥಿತಿಗಳ 
ಬಗ್ಗೆ” ಅತೀವ ಆಸಕ್ತಿ ತೋರಿಸಿದನು. 

"ಜರ್ಮನಿಯ "ಲಾದರ್‌ ಮೇಯರ್‌ನೊಂದಿಗೆ ಧಾತುಗಳ ಆವರ್ತನೀಯ 
ನಿಯಮವನ್ನು ನಿರೂಪಿಸಿದನು. ಆ ನಿಯಮಾನುಸಾರ ಆತನು ಮಾಡಿದ ಧಾತುಗಳ 
ಆವರ್ತನ ವರ್ಗೀಕರಣವು 19ನೇ ಶತಮಾನದ ರಸಾಯನ ಶಾಸ್ತ್ರದ ಅದ್ಭುತ 
ಸಾಧನೆಯೆಂದು ಪರಿಗಣಿತವಾಗಿದೆ. ಐರ್‌ಲ್ಯಾಂಡಿನ ಟಿ. ಆಂಡೂ ದ್ಯಸ್‌ನೊಂದಿಗೆ ಅನಿಲಗಳ 
ಸಂಧಿಸ್ಥ ತಾಪ (critical temperature) ಗಳ ಬಗ್ಗೆ ಸ ಸಂಶೋಧನೆ ನಡೆಸಿದನು. 

101ನೇ ಪರಮಾಣು ಸಂಖ್ಯೆಯ ಧಾತುವನ್ನು “ಮೆಂಡೆಲೀವಿಯಮ್‌' ಎಂದು 
ನಾಮಕರಣ ಮಾಡಿ ಈತನಿಗೆ ಗೌರವ ಸೂಚಿಸಲಾಗಿದೆ. 


ಕೇಟೊ ಮ್ಯಾಕ್‌ವಿಲಿಯನ್‌ ಗುಲ್ಡ್‌ಬರ್ಗ್‌ (1836-1902) 

ನಾರ್ವೆ ದೇಶದ ರಸಾಯನ ಶಾಸ್ತ್ರಜ್ಞ ಮತ್ತು ಗಣಿತಜ್ಞ ನಾರ್ವೆಯ ಕ್ರಿಶ್ಚಿಯಾನಾ 
ವಿಶ್ವವಿದ್ಯಾಲಯ (ಈಗ ಓಸ್ಲೋ ವಿ.ವಿ. ದೆಲ್ಲಿ ಅನ್ವಯಿಕ ಭೌತಶಾಸ್ತ ದ ಪ್ರಾಧ್ಯಾಪಕನಾಗಿ 
ಕಾರ್ಯ ನಿರ್ವಹಿಸಿದನು. ಉಷ್ಣ ಚಲನಶಾಸ್ತದಲ್ಲಿ ಮುಖ್ಯ ವಾಗಿ ಸಂಶೋಧನೆ ಮಾಡಿದನು. 
ದ್ರಾವಣಗಳ ಘನೀಕರಿಸುವ ಬಿಂದು ಮತ್ತು ಆವಿ ಒತ್ತಡಗಳ ಇಳಿಕೆಯ ಸಂಬಂಧಗಳನ್ನು 
ಅಧ್ಯಯನ ಮಾಡಿದನು. ಪ್ಯಾರಿಸ್‌ನಲ್ಲಿ ಬರ್ತೆಲೋ' (Berthelot) ನಡೆಸಿದ ಎಸ್ಟರುಗಳ 
ವಿಭಜನಾ ಕ್ರಿಯೆಗಳ ಅಧ್ಯಯನವನ್ನು ಮುಂದುವರೆಸಿದನು. ತನ್ನ ಬಾವ ಮೈದ 
ಪೀಟರ್‌ವಾಗೆ ಜತೆಗೆ ರಾಸಾಯನಿಕ ಕ್ರಿಯೆಗಳ ವೇಗಗಳ ಬಗ್ಗೆ ಸ೦ಶೋಧನೆ ನಡೆಸಿ 
“ರಾಶಿ ಕ್ರಿಯಾ ನಿಯಮ?” (1೩ ೦8 Mass ೩tಃಂn)ವನ್ನು ನಿರೂಪಿಸಿದನು. ಇವರೀರ್ವರ 
ಹೆಸರಿನಲ್ಲಿರುವ ರಾಶಿಕ್ರಿಯಾ ನಿಯಮ ಇರು ಚಲನ ಶಾಸ ಸ್ವಕ್ಕೆ ಮಹತ್ವದ 
ಕೊಡುಗೆಯಾಗಿದೆ. 


ಜೊಹಾನ್‌ ಡಿ ವಾನ್‌ ಡರ್‌ ವಾಲ್ಸ್‌ (1837-1923) 

1910ರ ಭೌತಶಾಸ್ತ್ರದ ನೋಬೆಲ್‌ ಪ್ರಶಸ್ತಿ ವಿಜೇತ ಡಚ್‌ ದೇಶದ ವಿಜ್ಞಾನಿ. 
ಬಡಕುಟುಂಬದಲ್ಲಿ ನೆದರ್ಲ್ಯಾಂಡಿನಲ್ಲಿ ಜನಿಸಿದ ಈತನು ಓದಿಗಾಗಿ ಸ್ವತಃ ದುಡಿದ. 
ಸ್ವಂತ ಪರಿಶ್ರಮದಿಂದ ಭೌತ, ರಸಾಯನ, ಗಣಿತಶಾಸ್ತ್ರಗಳನ್ನು ಅರ್ಥೈಸಿಕೊಂಡು ಲೇಡನ್‌ 
ವಿಶ್ವವಿದ್ಯಾಲಯದಲ್ಲಿ ಪ್ರವೇಶಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾದ. ಅಧಿಕ ಒತ್ತಡದಲ್ಲಿ 
ಅನಿಲಗಳು ಬಾಯ್ಡ್‌ನ ನಿಯಮದಿಂದ ವಿಚಲಿತವಾಗುವುದಕ್ಕೆ ಕಾರಣಗಳನ್ನು ಹುಡುಕುವ 
ಅಧ್ಯಯನ ನಡೆಸಿದನು. ಈತನ ಸಂಶೋಧನೆಗಳು (ವೈಜ್ಞಾನಿಕ ತರ್ಕಗಳು ಮತ್ತು 
ಭವಿಷ್ಯಗಳು) ಇಂಗ್ಲೆಂಡಿನ ದೇವಾರ್‌ ಮತ್ತಿತರರಿಗೆ "ಖಾಯಂ ಅನಿಲ'ಗಳೆಂದು 
ಕರೆಸಿಕೊಳ್ಳುತ್ತಿದ್ದ ೦), ೫), ೫೦ - ಮುಂತಾದ ಅನಿಲಗಳನ್ನು ದ್ರವೀಕರಿಸುವಲ್ಲಿ 
ಸಹಕಾರಿಯಾದವು. ದ್ರವ್ಯ ಮತ್ತು ಅನಿಲಗಳ ಲಕ್ಷಣಗಳ ಸ೦ಶೋಧನೆ ಮತ್ತು ವಸ್ತುವಿನ 
ಅವಸ್ಥೆಗಳ ನಡುವಣ ಸಂಬಂಧಗಳ ಸಂಶೋಧನೆಗೆ ಸಂದ ಪುರಸ್ಕಾರ - 1910ರ 
ನೋಬೆಲ್‌. ಈತನ ಗೌರವಾರ್ಥ ಅಂತರಾಣು ದುರ್ಬಲ ಆಕರ್ಷಣ ಬಲಗಳನ್ನು 
"ವಾನ್‌ಡರ್‌ ವಾಲ್ಫ್‌ ಆಕರ್ಷಣ ಬಲ'ಗಳೆಂದು ನಾಮಕರಣ ಮಾಡಲಾಗಿದೆ. 


376 ರಸಾಯನ ವಿಜ್ಞಾನ 


ವ್ಲಾಡಿಮಿರ್‌ ವಸಿಲೆವಿಚ್‌ ಮಾರ್ಕೊನಿಕಾಫ್‌ (1838-1904) 


"'ರಷ್ಯಾದೇಶದ ವಿಜ್ಞಾನಿ. ಆಲ್ಮೀನುಗಳ ಸಂಕಲನ ಕ್ರಿಯೆಗಳ ಕುರಿತಾದ ಆತನ ವೀಕ್ಷಣೆಗಳು 
ಆತನು ಗತಿಸಿದ ಮರುವರ್ಷ" ಪ್ರಕಟವಾದವು. 


ಲುಡ್ರಿಗ್‌ ಎಡ್ವರ್ಡ್‌ ಬೋಲ್ಡ್‌ ಮನ್‌ (1844-1906) 

ಆಸ್ಟ್ರಿಯಾದ. ಭೌತವಿಜ್ಞಾನಿ. ರ್ವಕಾಲಿಕ ಶ್ರೇಷ್ಠ ಸೈದ್ಧಾಂತಿಕ ಭೌತಶಾಸ ಸಜ್ಞರಲ್ಲಿ 
ಒಬ್ಬನೆಕಿಓ ಖ್ಯಾತಿ. ಮ್ಯಾಕ್ಸ್‌ವೆಲ್‌ನ ಅಣುವೇಗಗಳ ವಿತರಣೆ ನಿಯಮವನ್ನು ಏಸ್ತರಿಸಿ, 
ಶ್ರುತಪಡಿಸಿದನು. ಆದರೆ, “ಈತನ ಸಂಶೋಧನೆಗಳನ್ನು ಅವನು ಜೀವಿಸಿರುವದರೆಗೆ 
ವೈಜ್ಞಾನಿಕ ಜಗತ್ತು ಅಷ್ಟಾಗಿ ಗುರುತಿಸಿ ಮನ್ನಿಸಿರಲಿಲ್ಲ. ಅನಾರೋಗ್ಯ ಮತ್ತು ಮಾನಸಿಕ 
ಖಿನ್ನತೆಯಿಂದ ಈತನು 1906ರಲ್ಲಿ ಆತ್ಮಹತ್ಯೆ ಮಾಡಿಕೊಂಡನು. 


ಹೆನ್ರಿ ಲೂಯಿ ಲಿಷಟಲಿಯೆ (1850-1936) 

ಫ್ರೆಂಚ್‌ ರಸಾಯನ ಶಾಸ್ತ್ರಜ್ವ ಮೂಲಭೂತವಾಗಿ ಈತನು ಗಣಿತಂತ್ರ ಇಂಜಿನೀಯರ್‌. 
ಇವನೊಬ್ಬ ಅತ್ಯುತ್ಕಷ್ಟ ಉಪನ್ಯಾ ಸಕ ಮತ್ತು ಪ್ರಯೋಗ ಪ್ರಿಯ. ಫ್ಲೂರೀನ್‌ ಸಂಶೋಧಕ 
ಹೆನಿ ಮ್ಯೊಸನ್‌ನ ಅನಂತರ ಪ ಪ್ಯಾರಿಸ್‌ ವಿಶ್ವ ವಿದ್ಯಾನಿಲಯದಲ್ಲಿ ರಸಾಯನ ಶಾಸ್ತ್ರದ 

ಪಾಧ್ಯಾಪಕನಾದ. ಪ್ರಯೋಗಗಳಲ್ಲಿ ವೈಜ್ಞಾನಿಕ ಸತ್ಯಾನ್ಷೇಷಣೆ ಮತ್ತು ನಿಖರತೆಗಳೆಗೆ 
ಮಹತ್ತ ನೀಡಿದನು. ಲೋಹೋದ್ಧರಣ, "ಮಿಶಲೋಹಗಳ ರಚನೆ, ಕ್ಯಾಲ್ಸಿನೀಕರಣ, 
ಸಿಮೆ೦ಟ್‌ ಸೆಟ್ಟಿಂಗ್‌, ಸಿರಾಮಿಕ್ಸ್‌ ಮತ್ತು ಗಾಜಿನ ಅನೀಲನ (omitted) ದ 
ಮುಂತಾದವುಗಳ ಬಗ್ಗೆ ಸಂಶೋಧನೆ ಮಾಡಿದನು. ಇಂಧನ, ಗಾಜು, ಘರ್ಷಕ 
(abrasive) ಹಾಗೂ ಸ್ಫೋಟಕಗಳ ಅಭಿವೃದ್ಧಿಯತ್ತ ವಿಶೇಷ ಗಮನ ಹರಿಸಿದನು. 
ಈತನು ತನ್ನ ಹೆಸರಲ್ಲಿರುವ ಲಿಷಟಲಿಯೆ ತತ್ವವನ್ನು ಪ್ರಚುರಪಡಿಸಿದ ಅನಂತರ ಅನೇಕ 
ರಾಸಾಯನಿಕ ಉದ್ಯಮಗಳ ಪ್ರಕ್ರಿಯೆಗಳ ದಕ್ಷತೆ ಹೆಚ್ಚಾಯಿತು. ಔದ್ಯಮಿಕ ಕೌಶಲದಲ್ಲಿ 
ಈತ ಹೆಸರುವಾಸಿ. ತನ್ನ ಜೀವನದ ಕೊನೆಯ ವರ್ಷಗಳಲ್ಲಿ ಕೂಲಿ ಕಾರ್ಮಿಕರ ಸಂಬಂಧ 
ಮತ್ತು ಔದ್ಯಮಿಕ ದಕ್ಷತೆಗಳ ಬಗ್ಗೆ ಸಮೃ ದೃವಾಗಿ ಬರೆದನು. 


ಜೊಹಾನ್ಸ್‌ ರಾಬರ್ಟ್‌ ರೈಡ್‌ಬರ್ಗ್‌ (1854-1919) 
ಸ್ವೀಡಿಷ್‌ ಭೌತಶಾಸ್ತ್ರಜ್ಞ ಕಾ ಧಾತುಗಳ ರೇಖಾರೋಹಿತಗಳ ಅಧ್ಯಯನವು 
ಈತನು ಭೌತಶಾಸ್ತ್ರ ಸಕ್ಕ ನೀಡಿದ ಮಹಾನ್‌ ಕೊಡುಗೆಯಾಗಿದೆ. 


ಸರ್‌ ಜೆ.ಜೆ. ಥಾಮ್‌ಸನ್‌ (1856-1940) 

1906 ರ ನೋಬೆಲ್‌ ಪ್ರಶಸ್ತಿ ವಿಜೇತ ಬ್ರಿಟಿಷ್‌ ಭೌತಶಾಸ್ತ್ರಜ್ಞ, ಅತ್ಯಂತ ಪ್ರತಿಭಾನ್ವಿತ 
ಶಿಕ್ಷಕ. ಟ್ರನಿಟಿ ಕಾಲೇಜಿನಲ್ಲಿ ಶಿಕ್ಷಕನಾಗಿ ಪ್ರವೇಶಿಸಿದ ದಿನದಿಂದಲೇ 2 ಪೂರ್ವಾಹ್ನ ಪ್ರಾಥಮಿಕ 
ತರಗತಿಗಳಿಗೆ. ಅಪರಾಹ್ನ ಸ್ನಾತಕೋತ್ತರ ತರಗತಿಗಳಿಗೆ ಪಾಠ ಮಾಡುತ್ತಿದ್ದನು. ಆ 
ಕಾಲದ ಅತಿ ನಿಪುಣ ಸೆ ಪ್ರತಿಭೆಗಳು ಆತನ ಶಿಷ್ಯವೃತ್ತಿ ಸ್ವೀಕರಿಸಿದರು. ಆತನ 
7 ಮಂದಿ ಶಿಷ್ಯೋತ್ತಮರಿಗೆ ಮುಂದೆ ನೋಬೆಲ್‌ ಪಾರಿತೋಷಕ ದೊರೆತಿರುವುದು 
ಗುರುವಿಗೆ ಸಂದ ಗೌರವ. 

ಥಾಮ್‌ಸನ್‌ನು ತನ್ನ 27ನೇ ವಯಸ್ಸಿನಲ್ಲೇ ಕ್ಯಾಂಬ್ರಿಜ್‌ ಎಶ್ವವಿದ್ಯಾಲಯದ ಕ್ಯಾವೆಂಡಿಶ್‌ 
ಪ್ರಯೋಗಾಲಯದ ನಿರ್ದೇಶಕನಾದನು. ತನ್ನ ಕಾರ್ಯಕ್ಷೇತ್ರದ ಒತ್ತಡದ ಮಧ್ಯದಲ್ಲೂ 


ಅನುಬಂಧಗಳು 377 


ರಾಜಕೀಯ, ಕ್ರೀಡೆ ಮತ್ತು ಓದುವ ಹವ್ಯಾಸಕ್ಕೆ ಬಿಡುವು ಮಾಡಿಕೊಳ್ಳುತ್ತಿದ್ದ. ಪರಮಾಣುವಿನ 
ಮೂಲಭೂತಕಣವಾದ “ಲೆಕ್ಟಾನ್‌' ನ ಶೋಧನೆಗೆ ತಕ್ಕ ಪುರಸ್ಕಾರವೇ “ನೋಬೆಲ್‌' 
ಪಾರಿತೋಷಕ. 

ಈತನ ಮಗ ಜೆ.ಪಿ. ಥಾಮ್‌ಸನ್‌ (1892-1975)ನೂ ಕೂಡ ನೋಬೆಲ್‌ 
ಪಾರಿತೋಷಕ ವಿಜೇತನೇ ಆಗಿದ್ದಾನೆ. ಇಲೆಕ್ಟ್ರಾನುಗಳ ತರ೦ಗ ಪ್ರವೃತ್ತಿಯನ್ನು ಸಾಧಿಸಿ 
ತೋರಿಸಿದುದಕ್ಕಾಗಿ ಡೇವಿಸನ್‌ ಜತೆ 1937ರ “ನೋಬೆಲ್‌ ಹಂಚಿಕೊಂಡನು. 


ಮ್ಯಾಕ್ಸ್‌ ಪ್ಲಾಂಕ್‌ (1858-1947) 

ಸ್‌ ಭೌತಶಾಸ್ತ್ರಜ್ಞ ಕ್ವಾ ಕಾಂಟಮ್‌ ಸಿದ್ಧಾಂತದ ಪ್ರತಿಪಾದನೆಗೆ 1918ರ ನೋಬೆಲ್‌ 
ಪುರಸ್ಕಾರ. ಕ್ವಾಂಟಮ್‌ "ದ್ಧಾಂತದ ಜನಕನೆರದೇ ಪ ಪ್ರಸಿದ್ಧಿ. ಉಷ್ಣ ಚಲನಶಾಸ್ತ್ರ ಮತ್ತು 
ಭೌತಶಾಸ್ತ್ರದ ಇತರ ವಿಭಾಗಗಳಲ್ಲಿ ಮಹತ್ವಪೂರ್ಣ ಕೊಡುಗೆ ನೀಡಿದ್ದಾನೆ. 00ರ 
ಸುಮಾರಿಗೆ ಪರಿಚಯಿಸಲಾದ ಸಾರ್ವತ್ರಿಕ ಸ್ಲಿರಾಂಕ "h' ಅನ್ನು ಈತನ “ಗೌರವಾರ್ಥ 
"ಪ್ಲಾಂಕನ ಸ್ಥಿರಾಂಕ'ವೆಂದು ಕರೆಯಲಾಗುತ್ತದೆ. ಈತನ ವಿಕಿರಣಗಳ ಕ್ವಾಂಟಮ್‌ 
ಸಿದ್ಧಾಂತವನ್ನು ಐನ್‌ಸ್ಟೈನ್‌ನು ತನ್ನ ದ್ಯುತಿವಿದ್ಯುತ್‌ ಪರಿಣಾಮ (photo electric "(1೨೦0ದ 
ವಿವರಣೆಗೆ ಉಪಯೋಗಿಸಿಕೊಂಡರೆ, ನೀಲ್ಸ್‌ ಬೋರನು ಕ್ವಾಂಟಮೀಕರಿಸಿದ 
ಚೈತನ್ಯಮಟ್ಟಗಳನ್ನು ಏವರಿಸಲು ಉಪಯೋಗಿಸಿದನು. 

ಹಿಟ್ಲರನನ್ನು ಕೊಲೆಗೈಯಲು ಸಂಚು ಹೂಡಿದ ಆರೋಪದ ಮೇಲೆ ಈತನ 
ಮಗನೊಬ್ಬನನ್ನು ನಾರೀಗಳು ಹತ್ಯೆಗೈದರು. 

ವಿದಾ ರ್ಥಿಯಾಗಿ ಮ್ಯೂನಿಕ್‌ ವಿಶ್ವವಿದ್ಯಾನಿಲಯವನ್ನು ಪ್ರವೇಶಿಸುವಾಗ ಭೌತಶಾಸ್ತ್ರದ 
ಬದಲಿಗೆ ಸಂಗೀತವನ್ನು 'ಆಯ್ದುಕೊಳ್ಳಬೇಕೆಂದು ಬಗೆದಿದ್ದನು. ಮುಂದೆ, ಬೌದ್ಧಿಕ 
ಚಟುವಟಿಕೆಗಳ ಜತೆಜತೆಗೆ ಸಂಗೀತ ಮತ್ತು ಪರ್ವತಾರೋಹಣಗಳಂತಹ ಹವ್ಯಾ ಸಗಳನ್ನು 
ಸಂತುಲಿತವಾಗಿ ನಡೆಸಿದನು. 


ಫ್ರಿಟ್ಜ್‌ ಹೇಬರ್‌ (1868-1934) 

ಜರ್ಮನ್‌ ರಸಾಯನ ವಿಜ್ಞಾನಿ. 1918ರ ನೋಬೆಲ್‌ ಪ್ರಶಸ್ತಿ ಪುರಸ್ಕೃತ. ಹೇಬರನ 
ಅಮೋನಿಯಾ ಸಂಶ್ಲೇಷಣೆ ಜಗನ್ಮಾನ್ಯವಾದುದು. ವಾತಾವರಣದ ಗಾಳಿಯಿಂದ 
ನೈಟ್ರೋಜನ್‌ ಅನ್ನು ಉಪಯೋಗಿಸಿಕೊಂಡು ಅಮೋನಿಯಾ ಪಡೆಯುವ ವಿಧಾನವು 
ಮೊದಲನೇ ಮಹಾಯುದ್ಧದ 'ಸಮಯದಲ್ಲಿ ಸ್ಫೋಟಕಗಳ ತಯಾರಿಕೆಗೆ ಬೇಕಾದ 
ನೈಟ್ರೇಟುಗಳ ಸರಬರಾಜಿಗೆ ಸಹಕಾರಿಯಾಯಿತು. ಅನಿಲ ಯುದ್ಧವಿದ್ಯೆ (gas warfare) 
ಯಲ್ಲಿ ಸಂಶೋಧನೆಗಳನ್ನು ಮಾಡಿದನು. 


ಅರ್ನೆಸ್ಟ್‌ ರುದರ್‌ ಫರ್ಡ್‌ (1871-1937) 

ನ್ಯೂಜೀಲ್ಯಾಂಡ್‌ ಸಂಜಾತ ಭೌತಶಾಸ್ತ್ರಜ್ಞ 1908ರಲ್ಲಿ ನೋಬೆಲ್‌ ಪುರಸ್ಕಾರ. ಕ್ಯಾಂಬ್ರಿಜ್‌ 
ವಿಶ್ವವಿದ್ಯಾನಿಲಯದ ಭೌತಶಾಸ್ತ್ರ ವಿಭಾಗದಲ್ಲಿ ಬಹುಕಾಲ ಪ್ರಾಧ್ಯಾಪಕನಾದ ಗೌರವ. 
ಈತನ ಸಂಶೋಧನೆಗಳೆಲ್ಲ ಇಂಗ್ಲೆಂಡಿನ ಮ್ಯಾನ್‌ಚೆಸ್ಟರ್‌ ಮತ್ತು ಕ್ಯಾಂಬ್ರಿಜ್‌ 
ವಿಶ್ವವಿದ್ಯಾನಿಲಯಗಳಲ್ಲಿ ನಡೆದವು. ಆಲ್ಪ ಕಿರಣಗಳ ಚದುರುವಿಕೆಯ ಪ್ರಯೋಗದಿಂದ 
"ನ್ಯೂಕ್ಲಿಯರ್‌ ಪರಮಾಣು ಮಾದರಿ'ಯನ್ನು ವೈಜ್ಞಾನಿಕ ಜಗತ್ತಿಗೆ ನೀಡಿದನು. ಈ 


378 ರಸಾಯನ ವಿಜ್ಞಾನ 


ಮಹಾನ್‌ ಕೊಡುಗೆಗಾಗಿಯೇ ನೋಬೆಲ್‌ ಪ್ರಶಸ್ತಿ. ಒಂದು ಧಾತುವನ್ನು ಮತ್ತೊಂದು 
ಧಾತುವನ್ನಾಗಿ ಪರಿವರ್ತಿಸಬಹುದೆಂದು ಪ್ರಪ್ರಥಮವಾಗಿ ತೋರಿಸಿದನು. 1925ರಿಂದ 
1935ರ ವರಗೆ ರಾಯಲ್‌ ಸೊಸೈಟಿಯ ಅಧ್ಯಕ್ಷನಾಗಿದ್ದನು. ಅತ್ಯುತ್ತಮ ನಾಯಕತ್ವ 
ಲಕ್ಷಣಗಳಿದ್ದುದರಿಂದ ತನ್ನ ಸಮಕಾಲೀನ ಸಂಶೋಧಕ ವಿಜ್ಞಾನಿಗಳ ಮೇಲೆ ಗಾಢ 
ಪ್ರಭಾವ ಬೀರುತ್ತಿದ್ದನು. 


ಜಿ.ಎನ್‌. ಲೆವಿಸ್‌ (1875-1946) 

ಅಮೆರಿಕಾದ ಭೌತ ರಸಾಯನ ಶಾಸ್ತ್ರಜ್ಞ ಈತನ 'ಪ್ರಾಧ್ಯಾಪಕತನದ ಉದ್ಯೋಗ 
ವೃತ್ತಿಯೆಲ್ಲವೂ ಬರ್ತೀಯ ಕ್ಯಾಲಿಫೋನಿನಯಾ ವಿಶ್ವವಿದ್ಯಾನಿಲಯದಲ್ಲಿ ನಡೆಯಿತು. 
30 "ವರ್ಷಗಳ ಕಾಲದಲ್ಲಿ ತಿಘಯತ ಶಾಸ್ತ್ರ ವಿಭಾಗವನ್ನು ಆತ್ರ [೦ತ ಶ್ರೇಷ್ಠ ವಿಭಾಗವನ್ನಾಗಿ 
ರೂಪಿಸಿದ ಕೀರ್ತಿ ಈತನದು. ಈತನಿಗೆ ನೋಜೆಲ್‌ ಪಾರಿತೋಷಕ ದಕ್ಕದಿದ್ದರೂ, ತನ್ನ 
ಅನೇಕ ಶಿಷ್ಯರನ್ನು ತರಬೇತಿ ನೀಡಿ ಈ ವಿಶೇಷ ಗೌರವಕ್ಕೆ ಪಾತ್ರರಾಗುವಂತೆ ಮಾಡಿದ 
ಶ್ರೇಷ್ಠನೀತ. ಇದು ಆತನ ಪ್ರೇರಣಾತ್ಮಕ ಬೋಧನೆ ಮತ್ತು ನಾಯಕತ್ವ ಕೌಶಲಗಳನ್ನು 
ಸೂಚಿಸುತ್ತದೆ. ವೇಲೆನ್ಸಿಯ ಇಲೆಕ್ಟ್ರಾನ್‌ ಸಿದ್ಧಾಂತ, ಆಮ್ಲ-ಪ್ರತ್ಯಾಮ್ಲಗಳ ಸಾಮಾನ್ಯ ಪ್ರಕಲ್ಪನೆ, 
ಅಷ್ಟಕ ನಿಯಮ - ಇತ್ಯಾದಿಗಳು ಈತನ ಸಂಶೋಧನಾ ಕೊಡುಗೆಗಳು. ಹಾರ್ವರ್ಡ್‌ 
ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್‌ ಪದವಿ ಪಡೆದನು. 


ಆಲ್ಬರ್ಟ್‌ ಐನ್‌ಸ್ಟೈನ್‌ (1879-1955) 
ಜರ್ಮನ್‌ ಸಂಜಾತ ಅಮೆರಿಕದ ಭೌತವಿಜ್ಞಾನಿ. ಜಗತ್ತಿನ ಸರ್ವಕಾಲಿಕ ಅತಿ ಶ್ರೇಷ್ಠ 

ಇಬ್ಬರು ಭೌತವಿಜ್ಞಾನಿಗಳಲ್ಲಿ ಈತನು ಒಬ್ಬನೆಂದು ಪರಿಗಣಿಸಲಾಗಿದೆ. (ಇನ್ನೋರ್ವನು 

ಐಸಾಕ್‌ ನ್ಯೂಟನ್‌). ಈತನನ್ನು ಪ್ರಾಯೋಗಿಕ ವಿಜ್ಞಾನಿಯೆನ್ನು ವುದಕ್ಕಿಂತಲೂ ಸೈದ್ಧಾಂತಿಕ 
ವಿಜ್ಞಾನಿಯಾಗಿ ಗುರುತಿಸಲಾಗುತ್ತದೆ. ಈತನು ತನ್ನ ಅಗಾಧ "ಬುದ್ಧಿಮತ್ತೆಯಿಂದ ಲಿನೇಕ 

ವೈಜ್ಞಾನಿಕ ಸಿದ್ಧಾಂತಗಳನ್ನು ಪ್ರತಿಪಾದಿಸಿದನು. ಅವುಗಳನ್ನು ಪರೀಕ್ಷಿಸುವ ವಿಧಾನಗಳನ್ನು 
ಸೂಚಿಸಿದನು. ೨ದರೆ ಹು ಸ್ವತಃ ಪ್ರಯೋಗಗಳನ್ನು ಮಾಡದೆ. ಇತರರಿಗೆ ಅವುಗಳನ್ನು 
ನಡೆಸಲು ಅನುವು ಮಾಡಿಕೊಟ್ಟನು. 

1905ರಲ್ಲಿ ಸ್ವಿಡ್ಜರ್ಲ್ಯಾ೦ಡಿನ ಬರ್ನ್‌ನಲ್ಲಿ ಪೇಟೆಂಟ್‌ ಕಚೇರಿಯಲ್ಲಿ ತಾಂತ್ರಿಕ 
ಸಹಾಯಕನಾಗಿ ಕಾರ್ಯ ನಿರ್ವಹಿಸುತ್ತಿರುವಾಗ ಈತನು ಮೂರು ಪ್ರಮುಖ ವೈಜ್ಞಾನಿಕ 
ಪ್ರಬಂಧಗಳನ್ನು ಮಂಡಿಸಿದನು. 

1. ವಿಶೇಷ ಸಾಪೇಕ್ಷವಾದ ಸಿದಾಂತ (special theory of relativity). ಇದು ಕಾಲ 
(time), ಅವಕಾಶ (5pace), ದ್ರವ್ಯ (18101) ಮತ್ತು ಚಲನೆ (110000)ಗಳ ಅತ್ಯಂತ 
ಅಮೂರ್ತವಾದ ಸಂಬಂಧವನ್ನು ಸಜಾ ಸಿದ್ಧಾಂತ. ಈತನು ನೀಡಿದ 8 =m 
ಸಮೀಕರಣವು ವಿಶೇಷ ಸಾಪೇಕ್ಷವಾದದ ಭಾಗವಾಗಿದೆ. ಈ ಸಿದ್ಧಾಂತವು 20ನೇ 
ಶತಮಾನದ ಭೌತಶಾಸ್ತದಲ್ಲಿ ಕ್ರಾಂತಿಯೆಬ್ಬಿಸಿತು. 

2. ಬೌನಿಯನ್‌ ಚಲನೆ Pe motion) ಕಲಿಲಗಳ ಚಲನೆಗೆ ಸಂಬಂಧಿಸಿದ 
ತತ್ವ 

3: ದುತಿ ವಿದ್ಯುತ್‌ ಪರಿಣಾಮ (Photoelectric effect). ಈ ಸಂಶೋಧನೆಗಾಗಿ ಈತನಿಗೆ 
1921ರ ಭೌತಶಾಸ್ತ್ರದ ನೋಬೆಲ್‌ ಪುರಸ್ಕಾರ ದೊರೆಯಿತು. 


ಅನುಬಂಧಗಳು 379 


ಈತನ ಕೊನೆಯ ವೈಜ್ಞಾನಿಕ ಸಂಶೋಧನೆಯು ಗುರುತ್ವ ಮತ್ತು ಕಾಂತತೆಯನ್ನು 
ಸಂಬಂಧಿಸುವ "ಏಕೀಕೃತ ಕ್ಷೇತ್ರ ಸಿದ್ದಾಂತ'( Unified Field Theory)ವಾಗಿದೆ. 20ನೇ 
ಶತಮಾನದ ಮಹಾಮೇಧಾವಿಯಾದ ಈತನಿಗೆ ವಯಲಿನ್‌ ವಾದನದಲ್ಲಿ ಆಸ 


ಇರ್‌ ವಿನ್‌ ಲ್ಯಾಂಗ್‌ ಮ್ಯೂರ್‌ (1881-1957) 

ಸ, ಘೌತರನು 20 ವಿಜ್ಞಾನಿ. 1934 ರಸಾಯನ ಶಾಸ್ತ ಸ್ತದ ನೋಬೆಲ್‌ 
ಪ್ರಶಸ್ತಿ ವಿಜೇತ. ಅದ್ಭುತ ಬಾಲಪ್ರತಿಭೆ ಈತನದ್ದು. 6ನೇ ವಯಸ್ಸಿನಲ್ಲೇ ತನ್ನ್‌ ಅಣ್ಣನೊಂದಿಗೆ 
ರಾಸಾಯನಿಕ ವಸ್ತುಗಳೊಂದಿಗೆ ಪ್ರಯೋಗ ಮಾಡಿದನು. ಮೇಲ್ವೈ ರಾಕ್‌ ಶಾಸ್ತ್ರ 
ಕೃತಕ ಮಳೆ ಬರಿಸುವ ಸಂಶೋಧನೆ -ಇತ್ಯಾದಿಗಳಲ್ಲಿ ಮಹತ್ತರ ಸ್‌ ಮಾಡಿದನು. 
41 ವರ್ಷಗಳ ಕಾಲ ಜನರಲ್‌ ಇಲೆಕ್ಟ್ರಿಕಲ್‌ ಕಂಪೆನಿಯ. ಪ್ರಯೋಗಾಲಯದಲ್ಲಿ 
ಸಂಶೋಧನೆಗಳನ್ನು ನಡೆಸಿ, ತನ್ನ ಆವಿಷ್ಠಾರಗಳಿಗಾಗಿ 63 ಸ್ವಾಮ್ಯ (೧೫೧೪ಗಳನ್ನು 
ಪಡೆದಿದ್ದನು. ಔದ್ಯ ಮಿಕ ವಿಜ್ಞಾನಿಯಾಗಿದ್ದುಕೊಂಡು ನೋಬೆಲ್‌ "ಪಾರಿತೋಷಕ ಪಡೆದ 
ಮೊದಲಿಗನೆಂಬ ಸೀರ್ತಿಗೆ ಭಾಜನನಾದನು. 


ಮ್ಯಾಕ್ಸ್‌ ಬಾರ್ನ್‌ (1882-1970) 

ತ ಭೌತಶಾಸ್ತ್ರಜ್ಞ ಆಧುನಿಕ ಭೌತಶಾಸ್ತ್ರದ ಸ್ಥಾಪಕರಲ್ಲೊಬ್ಬ. ಸ್ಫಟಿಕಗಳು 
ಮತ್ತು ದ್ರವಗಳ ಬಗ್ಗೆ ತತ್ಪಾಧಾರಿತ ಸಂಶೋಧನೆ ಹಾಗೂ ಕ್ವಾಂಟಮ್‌ ಮೆಕಾನಿಕ್ಸ್‌ನ 
ರೂಪಣೆಯಿಂದ ಸುಪ ಪ್ರಸಿದ್ಧನಾದನು. ಅಯಾನಿಕ ಸ೦ಯುಕ್ತಗಳ ಸ್ಫಟಿಕ ಜಾಲಕ ಶಕ್ತಿ 
(lattice energy)ಗೆ ಸಂಬಂಧಿಸಿದ ಬಾನ್‌-ಹೇಬರ್‌ ಚಕವು ಬಹುಮುಖ್ಯವಾದುದು. 
ಕಣಗಳ ತರಂಗ ಫಲನ (೪೩೪೮೦ function)ಕ್ಕ ವಿವರಣೆ ನೀಡಿದುದಕ್ಕಾಗಿ 1954ರ 


ಭೌತಶಾಸ್ತ್ರದ ನೋಬೆಲ್‌ ಪಾರಿತೋಷಕಕ್ಕೆ ಪಾತ್ರನಾದನು. 


ನೀಲ್ಸ್‌ ಡೇವಿಡ್‌ ಬೋರ್‌ (1885-1962) 

ಡೆನ್ಮಾರ್ಕ್‌ ದೇಶದ ವಿಜ್ಞಾನಿ. 20ನೇ ಶತಮಾನದ ' ಅತಿಶ್ರೇಷ್ಠ ಮತ್ತು ಪ್ರಖ್ಯಾತನಾದ 
ಪರಮಾಣು ಭೌತಶಾಸ್ತ್ರಜ್ಞರಲ್ಲಿ ಒಬ್ಬ. ಆಧುನಿಕ ಭೌತಶಾಸ್ತ್ರದ ಜನಕನೆಂದೂ, ಆಧುನಿಕ 
ಪರಮಾಣು ರಚನಾ ತತ್ವದ ಪಿತಾಮಹರಲ್ಲೊಬ್ಬನೆಂದೂ್‌ ಕರೆಸಿಕೊಂಡವನು. ಯುವ 
ಸಂಶೋಧಕನಾಗಿ ಕ್ಯಾವೆಂಡಿಶ್‌ ಪ್ರಯೋಗಶಾಲೆಯಲ್ಲಿ ಜೆ.ಜೆ. ಥಾಮ್‌ಸನ್‌ನೊಡನೆ 
ಹಾಗೂ ಮ್ಯಾಂಚೆಸ್ಟರ್‌ 'ವಿಶ್ವವಿದ್ಯಾನಿಲಯದಲ್ಲಿ ರುದರ್‌ಫರ್ಡ್‌ನೊಡನೆ ಸಂಶೋಧನೆಗೈ ದ 
ಗೌರವಕ್ಕೆ ಪಾತ್ರನಾದನು. ತ್‌ ಹೇಗನ್‌ನಲ್ಲಿ ಸೈದ್ಧಾಂತಿಕ ಭೌತಶಾಸ್ತ್ರ ಸಂಸ್ಥೆಯಲ್ಲಿ 
ಪ್ರಾಧ್ಯಾಪಕನಾದ ಹಿರಿಮೆ. 

1913ರಲ್ಲಿ ರುದರ್‌ಫರ್ಡನ ನ್ಯೂಕ್ಷೀಯ ಪರಮಾಣು ಮಾದರಿ ಮತ್ತು ಪ್ಲಾಂಕನ 
ಕ್ವಾಂಟಮ್‌ "ಸಿದ್ಧಾಂತವನ್ನು ಉಪ ಪಯೋಗಿಸಿಕೊಂಡು “ಸೌರ- ವ್ಯೂಹ' ಮಾದರಿಯ 
ಪರಮಾಣು ರಚನೆಯನ್ನು ಯಶಸ್ವಿಯಾಗಿ ನೀಡಿ ಪ್ರಖ್ಯಾತನಾದನು. ಈತನ ಪರಮಾಣು 
ಮಾದರಿಯು, ಬಾಮರ್‌ ಎಂಬಾತನು ದೃಗ್ಗೋಚರ : ವಲಯದಲ್ಲಿ ವೀಕ್ಷಿಸಿದ ಹೈಡ್ರೋಜನ್‌ 
ರೇಖಾರೋಹಿತವನ್ನು ವಿವರಿಸಲು ಶಕ್ತವಾಯಿತು. ಇದಕ್ಕಾಗಿಯೇ ಈತನಿಗೆ 1922ರ 
ನೋಬೆಲ್‌ ಪ್ರಶಸ್ತಿ ದಕ್ಕಿತು. ಎರಡನೇ ಮಹಾಯುದ್ದದ ಸಮಯದಲ್ಲಿ ಅಮೆರಿಕಾದಲ್ಲಿ 
ಪರಮಾಣುಬಾಂಬ್‌ ಯೋಜನೆಯಲ್ಲಿ ಕೆಲಸ ಮಾಡಿದನು. ಈತನು ಕ್ರೀಡಾಸಕ್ತನಾಗಿದ್ದು 
ರಾಷ್ಟ್ರಮಟ್ಟದ ಉತ್ಕೃಷ್ಟ ಫುಟ್‌ಬಾಲ್‌ ಆಟಗಾರನಾಗಿದ್ದನು. 


380 ರಸಾಯನ ವಿಜ್ಞಾನ 


ಹೆನ್ರಿ ಜೆ.ಜೆ. ಮೋಸ್ತೆ (1887-1915) 

ಬ್ರಿಟಿಷ್‌ ಭೌತ ವಿಜ್ಞಾನಿ. ಅಗಾಧ ಹಾನಿ ಇರು ಮೋಸ್ಲೆಯು ತನ್ನ ಎ೦ಟನೇ 
ವಯಸಿನಲ್ಲಿ "Kng’ ವಿದ್ಯಾರ್ಥಿವೇತನ ಪಡೆದು ಸುಪ ಪ್ರಸಿದ್ಧ ಈಟನ್‌ ಕಾಲೇಜು ಪ್ರವೇಶಿಸಿದ. 
ಆಕ್‌ಫರ್ಡ್‌ನ ಟ್ರಿನಿಟಿ ಕಾಲೇಜಿನಿಂದ ಪದವೀಧರನಾದ. ಅನಂತರ ಮಾಂಚೆಸ ಸ್ಪರ್‌ನಲ್ಲಿ 
ಮಹಾನ್‌ ವಿಜ್ಞಾನಿಯಾದ ರುದರ್‌ ಫರ್ಡ್‌ನಲ್ಲಿ ಶಿಷ್ಠವೇತನದೊಂದಿಗೆ ಸಂಶೋಧನಾ 
ವಿದ್ಯಾರ್ಥಿಯಾದ. 

ಪರಮಾಣು ರಾಶಿಗಿ೦ತಲೂ ಪರಮಾಣು ಸಂಖ್ಯೆಯೇ ಧಾತುವಿನ ಮೂಲಭೂತ 
ಪರಿಮಾಣವೆಂದು ತರ್ಕಿಸಿ ಸಾಬೀತುಪಡಿಸಿದ. 1912ರಲ್ಲಿ ತನ್ನ 26ನೇ ವಯಸ್ಸಿನಲ್ಲಿ 
ಪರಮಾಣು ಸಂಖ್ಯೆಯ ನಿಯಮ ರೂಪಿಸಿದ. ಈತನು. ಕಷ್ಟ ಪೃಸಹಿಷ್ಣುವೂ, ನಿರರಿತರ 
ಕೆಲಸ ಮಾಡುವ ಸಾಮರ್ಥ್ಯವುಳ್ಳವನೂ ಆಗಿದ್ದನು. ರುದರ್‌ಫರ್ಡನ ಪ್ರಯೋಗಶಾಲೆಯಲ್ಲಿ 
ರೇಡಿಯೋ ಆಕ್ಟಿವಿಟಿ ಕ್ಷೇತದಲ್ಲಿ ಸಂಶೋಧನೆಗೈದನು. ಧಾತುವಿನ ಪರಮಾಣು ಸಂಖ್ಯೆಗಳು 
ಮತ್ತು ಎಕ್ಸ್‌-ರೇ ಕಿರಣ ರೋಹಿತ (೫-7೩೫ 50೦೦೫೪)ಗಳಿಗಿರುವ ಸಂಬಂಧವನ್ನು ಮೋಸ್ತೆ 
ಸಂಶೋಧಿಸಿದನು. ಪ್ರಥಮ ಜಾಗತಿಕ ಯುದ್ಧದ ಸಮಯದಲ್ಲಿ ಸೇನಾಸೇವೆಯನ್ನು ಸ್ವ 
ಇಚ್ಛೆಯಿಂದ ಆಯ್ದುಕೊ೦ಡನು. ಬ್ರಿಟಿಷ್‌ ಸೇನೆಯ “ರೋಯಲ್‌ ಇಂಜಿನೀಯರ್‌' 
ನಲ್ಲಿ ಲೆಪ್ಟಿನೆಂಟ್‌ ಹುದ್ದೆಯಲ್ಲಿದ್ದನು. ಸೇನಾ ಕಾರ್ಯಾಚರಣೆಯೊಂದರಲ್ಲಿ, ಸಿಗ್ನಲ್‌ 
ಆಫೀಸರನಾಗಿ ಕಾರ್ಯ ನಿರ್ವಹಿಸುತ್ತಿದ್ದ ವೇಳೆ ಗ್ಯಾಲಿಪೊಲಿ ಎಂಬಲ್ಲಿ ಕ್ಷೇತ್ರ 
ಟೆಲಿಘೋನನ್ನು ಉಪಯೋಗಿಸುತ್ತಿದ್ದಾಗ. ವೈರಿಗಳ ಗುಂಡೇಟಿಗೆ ಬಲಿಯಾಗಿ, 'ತನ್ನ 
28ನೇ ವಯಸ್ಸಿನಲ್ಲಿ ಅಸುನೀಗಿದನು. 


ಇರ್ವಿನ್‌ ಶ್ರೋಡಿಂಗರ್‌ (1887-1961) 

ಆಸ್ಟ್ರಿಯಾದ. ಭೌತವಿಜ್ಞಾನಿ. ಪರಮಾಣುವಿನ ತರಂಗ ಯಾಂತ್ರಿಕೀ ಚಲನ (೪೩೪ 
EY 0 ಸಿದ್ದಾಂತದ ಸಂಶೋಧನೆಗಾಗಿ 1933ರ ಭೌತಶಾಸ್ತ್ರದ ನೋಬೆಲ್‌ ಪ್ರಶಸ್ತಿ 
ದೊರಕಿತು. ವಿಯೆನ್ನಾ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಪಡೆದನು. ಸ್ಪಟ್‌ಗರ್ಟ್‌, ಬೆಸಾಲು, 
ಜ್ಯೂರಿಚ್‌ ಮತ್ತು ಜರಿ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕನಾಗಿದ್ದನು. 926ರಲ್ಲಿ 
ಈತನು ತರಂಗ. ಯಾಂತ್ರಿಕೀ ಚಲನ ಸಿದ್ಧಾಂತವನ್ನು ರೂಪಿಸಿದನು. "ಇದೇ ಮುಂದೆ 
ಆಧುನಿಕ ಕ್ವಾಂಟಮ್‌ ಸಿದ್ಧಾಂತಕ್ಕೆ ಅನುವು” ಮಾಡಿಕೊಟ್ಟಿತು. ಈತನ ಹೆಸರಿನಲ್ಲಿರುವ 
ಶ್ರೋಡಿಂಗರ್‌. ತರಂಗ ಸಮೀಕರಣ. (Schrodinger Wave Equation) ಜಗನ್ಮಾನ್ಯವಾಯಿತು. 

ಡಿರಾಕ್‌ನೊಂದಿಗೆ 19334 ನೋಬೆಲ್‌ ಪ್ರಶಸ್ತಿ ಹಂಚಿಕೊಂಡನು. 


ಜೇಮ್ಸ್‌ ಚಾಡ್ವಿಕ್‌ (1891-1972) 

ಬ್ರಿಟಿಷ್‌ ಭೌತಶಾಸ್ತ್ರಜ್ಞ ಕ್ಯಾವೆ೦ಡಿಶ್‌ ಪ್ರಯೋಗಶಾಲೆಯಲ್ಲಿ ರುದರ್‌ಫರ್ಡನ ಸಹ- 
ಸಂಶೋಧಕನಾಗಿದ್ದನು. “ಪರಮಾಣುವಿನಲ್ಲಿ “ನ್ಯೂಟ್ರಾನು”'ಗಳೆಂಬ ತಟಸ್ಥ ಕಣಗಳ 
ಇರುವಿಕೆಯನ್ನು ಸಂಶೋಧನೆಯಿಂದ ದೃಢಪಡಿಸಿದನು. ಈ ಮಹತ್ವದ ಸಂಶೋಧನೆಗೆ 
1935ರ ನೋಬೆಲ್‌ ಪಾರಿತೋಷಕ ದೊರೆಯಿತು. 


ಲೂಯಿ ಡಿ ಬ್ರಾಗ್ಗೀ (1892-1987) 
ಫ್ರೆಂಚ್‌ ಸೈದ್ಧಾಂತಿಕ ಭೌತಶಾಸ್ತ್ರಜ್ಞ ರಾಯಲ್‌ ಫ್ರೆಂಚ್‌ ಕುಟು೦ಬದಲ್ಲಿ ಜನಿಸಿದನು. 


ಅನುಬಂಧಗಳು 381 


ಈತನು ತನ್ನ ಡಾಕ್ಟರೇಟ್‌ ಮಹಾ ಪ್ರಬಂಧದಲ್ಲಿ ದ್ರವ್ಯ ಮತ್ತು ವಿಕಿರಣಗಳ ಬಗ್ಗೆ ಬೆಳಕು 
ಚೆಲ್ಲಿದನು. “ಅದರಲ್ಲಿ ಇಲೆಕ್ಟ್ರಾನುಗಳು ತರಂಗಗಳಾಗಿಯೂ ಕಣಗಳಾಗಿಯೂ 
ವರ್ತಿಸಬಲ್ಲವೆಂಬ ದ್ದ 3೦ಕ್ಷಣ (dual character) ಸಿದ್ಧಾಂತವನ್ನು ಮಂಡಿಸಿದನು. ಈತನ 

ಹೆಸರನ್ನೇ ಹ. “ಈ ವಿಶೇಷ ಸಿದ್ಧಾಂತಕ್ಕಾಗಿ ಈತನಿಗೆ 1929ರ ನೋಬೆಲ್‌ 
ತರಾ ದೊರೆಯಿತು. 


ಫ್ರೆಡೆರಿಕ್‌ ಹಂಡ್‌ (1896-1997) 

ಜರ್ಮನ್‌ ಭೌತಶಾಸ್ತ್ರಜ್ಞ ರಾಸಾಯನಿಕ ಬಂಧಕ್ಕೆ ಸಂಬಂಧಿಸಿದಂತೆ ಅಣುಕಕ್ಷಕ 
ಸಿದ್ಧಾಂತ RE theory) ದ ರೂಪ ಣೆಯಲ್ಲಿ ಮಹತ್ವದ ಪಾತ್ರವಹಿಸಿದನು. 
ಕ್ವಾಂಟಮ್‌ ಸಿದ್ಧಾಂತ ಕ್ಷೇತ್ರದಲ್ಲಿ ಸಂಶೋಧನೆ ಮಾಡಿದನು. 


ಕಾರ್ಲ್‌ ಮೀಗ್ದರ್‌ (1898-1976) 

ಜರ್ಮನ್‌ ರಸಾಯನ ವಿಜ್ಞಾನಿ. 1963ರ ನೋಬೆಲ್‌ ಪಾರಿತೋಷಕವನ್ನು 
ನಟ್ಟಾನೊಂದಿಗೆ ಹಂಚಿಕೊಂಡನು. ಪ್ರಖ್ಯಾತ ಪ್ರಯೋಗಶೀಲ ರಸಾಯನ ವಿಜ್ಞಾನಿ ಹಾಗೂ 
ಅಧ್ಯಾಪಕ. 1943ರಲ್ಲಿ ಕೈಸರ್‌ ವಿಲ್‌ಹೆಲ್ಮ್‌ ಸಂಸ್ಥೆಯ (ಈಗ "ಮ್ಯಾಕ್ಸ್‌ ಪ್ಲಾಂಕ್‌' ಎಂದು 
ಕರೆಯಲಾಗುವ ಸಂಸ್ಥೆಯ) ನಿರ್ದೇಶಕನಾದನು. ಕೃತಕ ಪ ಪ್ಲಾಸ್ಟಿಕ್‌, ನೂಲು, ರಬ್ಬರ್‌, 
ತೆಳ್ಳೊರೆಗಳು ಮುಂತಾದ ಪಾಲಿಮರ್‌ ಸಂಶ್ಲೇಷಣೆಗಳಲ್ಲಿ ನನರ ಸಂಶೋಧನೆ ಮಾಡಿದನು. 


ವೂಲ್ಫ್‌ಗ್ಯಾಂಗ್‌ ಪಾಲಿ (1900-1958) 

ಆಸ್ಟೆಯಾದ ಸೈದ್ಧಾಂತಿಕ ಭೌತವಿಜ್ಞಾನಿ. ಬಹಿಷ್ಕರಣ ತತ್ವ (Exclusion Principle) 
ದ ಕೊಡುಗೆಗಾಗಿ 1945ರ ನೋಬೆಲ್‌ ಪುರಸ್ಕಾರ. ಕ್ವಾಂಟಮ್‌ ಯಾಂತ್ರಿಕೀ ಚಲನ 
ಸಿದ್ಧಾಂತದ ಸ್ಥಾಪಕ - ಪ್ರವರ್ತಕರಲ್ಹೊಬ್ಬ. 20ನೇ ವಯಸ್ಸಿನಲ್ಲಿ ಈತ ಸಾಪೇಕ್ಷ ಸಿದ್ಧಾಂತದ 
ಬಗ್ಗೆ” ವಿಶ್ವಕೋಶ ಮಾದರಿಯಲ್ಲಿ 200 ಪುಟಗಳ ಬೃಹತ್‌ ಲೇಖನವನ್ನು ಬಿರೆದು 
ಪ್ರಸುತಪಡಿಸಿದನು. ಪಾಲಿಯು ಲೋಹಗಳ ಇಲೆಕ್ಟ್ರಾನ್‌' ಸಿದ್ಧಾಂತವನ್ನು ಪ್ರತಿಪಾದಿಸಿದನು. 
ಉಪಪರಮಾಣ್ವಕ ಕಣವಾದ “ನ್ಯೂಟ್ರಿನೋ”ದ ಬಿಗೆ ಭವಿಷ್ಯ ನುಡಿದಿದ್ದನು. ಬಹಿಷ್ಕರಣ 
ತತ್ವವನ್ನು ರೂಪಿಸಿ, ಪ್ರಸಿದ್ಧಿಗೆ ಬಂದನು; 


ಲೈನಸ್‌ ಪಾಲಿಂಗ್‌ (1901-2004) 

ಅಮೆರಿಕದ ರಸಾಯನ ವಿಜ್ಞಾನಿ. ಶಾಂತಿ ಪ್ರವರ್ತಕ 20ನೇ ಶತಮಾನದ ಅತಿ 
ಪ್ರಭಾವಶಾಲಿ ರಸಾಯನ ಶಾಸ್ತ್ರಜ್ಜನೆಂದು ಪ್ರತೀತಿ. ವಿಶ್ವದಲ್ಲಿ ಎರಡು ನೋಬೆಲ್‌ 
ಬಹುಮಾನಗಳನ್ನು ಇತರರೊಡನೆ : ಹಂಚಿಕೊಳ್ಳದೆ ಏಕಾಂಗಿಯಾಗಿ ಪಡೆದ ಏಕಮೇವ 
ವಿಜ್ಞಾನಿಯೆಂಬ ಕೀರ್ತಿ ಇವನಿಗೆ. ಪ್ರೋಟೀನ್‌" ರಚನೆಯ ಸಂಶೋಧನೆಗಾಗಿ 1954ರ 
ರಸಾಯನ ಶಾಸ ಸ್ತದ ನೋಬೆಲ್‌ ಪ್ರಶಸ್ತಿ. ಪುನಃ 1962ರಲ್ಲಿ ಶಾಂತಿಯ ಹರಿಕಾರನಾಗಿ 
ಶಾಂತಿಗಾಗಿ ನೋಜೆಲ್‌ ಪುರಸ್ಕಾರ ಗಳಿಕೆ. ಈತನು ಮ್ಯೂನಿಕ್‌ನಲ್ಲಿ ಸೊಮ್ಮರ್‌ಫೆಲ್ಡ್‌ 
ಜೊತೆ, ಕಾಪನ್‌ ಹೇಗನ್‌ನಲ್ಲಿ ನೀಲ್ಸ್‌ ಬೋರ್‌ ಜೊತೆ ಮತ್ತು ಶ್ರೋಡಿಂಗರ್‌ ಜೊತೆ 
ಕೆಲಸ ಮಾಡಿದನು. 

ರಾಸಾಯನಿಕ ಬಂಧಗಳ ಸ್ವರೂಪವನ್ನು ಅರ್ಥೈಸುವಲ್ಲಿ ಈತನ ಕೊಡುಗೆ ಅಪಾರ. 
ರಾಸಾಯನಿಕ ಬಂಧಗಳಲ್ಲಿ ಪಾರ್ಶ್ವ ಅಯಾನಿಕ, ಪಾರ್ಶ್ವ ಸಹವೇಲೆನ್ಲೀಯ ಮಿಶ್ರಲಕ್ಷಣ 


382 ರಸಾಯನ ವಿಜ್ಞಾನ 


ವಿರಬಹುದೆಂದು ತೋರಿಸಿದ. ಈತನು ಸ ಸಮೃದ್ಧ ಲೇಖಕನೂ ಕೂಡ. ಈತನು 1938ರಲ್ಲಿ 
ಬರೆದ ರಾಸಾಯನಿಕ ಬಂಧಗಳ ಎವರಣೆಯನ್ನು ನೀಡುವ “The Nature of 
Chemical Bond” ಎಂಬ ಶಾಸ್ತ್ರೀಯ ಪುಸ್ತಕವು ಲೋಕೋತ್ತರವಾದುದು. ರಾಸಾಯನಿಕ 
ಬಂಧಗಳಲ್ಲಿ “ಅನುರಣನ' [I ವಿದ್ಯಮಾನದ ಪದವನ್ನು ಮೊತ್ತಮೊದಲಿಗೆ 
ಬಳಸಿದ. ಪ್ರೋಟೀನು ಅಣುಗಳಿಗೆ ಸುರಳಿಯಾಕಾರದ ಸಂರಚನೆ (helical structure) 
ಇದೆ ಎಂದು ಪ್ರಪ್ರಥಮವಾಗಿ ಸೂಚಿಸಿದನು. ಹೈಡ್ರೋಜನ್‌ ಬಂಧವು ಸ್ವಭಾವ, ಸ್ವರೂಪ, 
ಚೈತನ್ಯಗಳಲ್ಲಿ ವಿಶಿಷ್ಟವಾದುದು ಎಂದು ಮೊತ್ತಮೊದಲಿಗೆ ತೋರಿಸಿದನು. ಧಾತುಗಳ 
ವಿದ್ಯುದ್ಯಣೀಯತೆ ಅಳೆಯಲು "ಪಾಲಿಂಗ್‌ ಮಾಪನ' ವನು ವೈಜ್ಞಾನಿಕ ಜಗತ್ತಿಗೆ ನೀಡಿದನು. 
ಜೀವನದ ಬಹುಭಾಗವನ್ನು ಜಗತ್ತಸಿದ್ದ California Institute of TechnologyMಲ್ಲಿ 
ಸಂಶೋಧಕ- ಪ್ರಾಧ್ಯಾಪಕನಾಗಿ ಕಳೆದನು. ಈ ಅವಧಿಯಲ್ಲಿ ಈತನು ರಸಾಯನ 
ಭೌತವಿಜ್ಞಾನ (Chemical Physics)ಿಂದ ಅಣುಜೀವಶಾಸ್ತ್ರ (Molecular Biology) 
ದವರೆಗೆ ಅನೇಕ ವಿಭಾಗಗಳಲ್ಲಿ ಅತ್ಯಮೂಲ್ಯ ಸಂಶೋಧನೆಗಳನ್ನು ನಡೆಸಿ ಜಗದ್ವಿಖ್ಯಾತ 


ನಾದನು. 


ವರ್ನರ್‌ ಹೈಸೆನ್‌ಬರ್ಗ್‌ (1901-1976) 

kd ಸೈದ್ಧಾಂತಿಕ ಭೌತಶಾಸ್ತ್ರಜ್ಞ 1932ರಲ್ಲಿ ನೋಬೆಲ್‌ ಪುರಸ್ಕಾರ. ಆಧುನಿಕ 
ಕ್ವಾಂಟಮ್‌ ಸಿದ್ಧಾಂತದ ಹರಿಕಾರರಸ್ಹೊಬ್ಬ. ಕೋಪನ್‌ ಹೇಗನ್‌, ಲೀಪಿಗ್‌ ಮತ್ತು 
ಬರ್ಲಿನ್‌ ವಿಶ್ವವಿದ್ಯಾಲಯಗಳಲ್ಲಿ ಭೌತಶಾಸ್ತ್ರದ ಪ ಪ್ರಾಧ್ಯಾಪಕನಾಗಿ ಕೆಲಸ ನಿರ್ವಹಿಸಿದ 
ಅನಂತರ, ಬರ್ಲಿನ್‌ನ ಮ್ಯಾಕ್ಸ್‌ಪ್ಲಾಂಕ್‌ ನಂಸೆ ಸ್ಥೆಯ ನಿರ್ದೇಶಕನಾದನು. ಈತನು 
ಸಾದರಪಡಿಸಿದ ಅನಿಶ್ಚಿತತಾ ನಿಯಮ (Uncertainty Principle)ವು ಆತನ ಅಸಾಧಾರಣ 
ಪ್ರತಿಭೆಯ ಕೈಗನ್ನಡಿಯಾಗಿದೆ. 


ಗಿಲಿಯೋ ನಟ್ಟಾ (1903-1979) 

ಇಟಲಿ ದೇಶದ ರಸಾಯನ ವಿಜ್ಞಾನಿ. ಮೀಗ್ನರ್‌ನೊಂದಿಗೆ 1963ರ ನೋಬೆಲ್‌ 
ಪಾರಿತೋಷಕ ಹಂಚಿಕೊಂಡನು. 21ನೇ ವಯಸ್ಸಿನಲ್ಲೆ ಪಿ.ಎಚ್‌.ಡಿ. ಪದವಿ ಪಡೆದನು. 
ಮಿಥೆನೋಲ್‌ ಅನ್ನು ಪ್ರಪ್ರಥಮವಾಗಿ ಸಂಶ್ಲೇಷಿಸಿದನು. ಇಟಲಿಯ ಮಿಲನ್‌ 
ಪಾಲಿಟೆಕ್ನಿಕ್‌ನಲ್ಲಿ ಔದ್ಯಮಿಕ ರಸಾಯನ ಶಾಸ್ತ್ರದ ಪ್ರಾಧ್ಯಾಪಕನಾಗಿ ಕಾರ್ಯ ನಿರ್ವಹಿಸಿದನು. 
ಪಾಲಿಮರ್‌ ಸಂಶ್ಲೇಷಣೆಗೆ ಬೇಕಾಗುವ ವಿನ್ಯಾಸ ವಿಶಿಷ್ಟ ವೇಗವರ್ಧಕ (stereospecific 


catalyst)ಗಳನ್ನು ಸಂಶೋಧಿಸಿದುದಕ್ಕಾಗಿ ನೋಬೆಲ್‌ ಪುರಸ್ಕೃತನಾದನು. 


ಅನುಬಂಧಗಳು 383 


ಸಮಯ: 3 ಗಂಟೆಗಳು ಗರಿಷ್ಠ ಅಂಕಗಳು: 80 


ಸೂಚನೆಗಳು 


]. 


ಗ 


ಪ್ರಶ್ನೆ ಪತ್ರಿಕೆಯಲ್ಲಿ A, 8, ೮ ಮತ್ತು Dಗಳೆಂಬ ನಾಲ್ಕು ಭಾಗಗಳಿವೆ. 
ಭಾಗ &ಗೆ 10 ಅಂಕಗಳು, ಭಾಗ 8೫ಗೆ 20 ಅಂಕಗಳು, ಭಾಗ 0ಗೆ 40 
ಅಂಕಗಳು ಹಾಗೂ ಭಾಗ ರಗೆ 10 ಅಂಕಗಳಿರುತ್ತವೆ. 


ಅಗತ್ಯವಿರುವಲ್ಲಿ ರಾಸಾಯನಿಕ ಸಮೀಕರಣಗಳನ್ನು ಹಾಗೂ ಸುಂದರ ಚಿತ್ರಗಳನ್ನು 
ಬರೆಯಿರಿ. 


ಭಾಗ & 
ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಿ 1 ೬10 ಎ 10 


n=3,1=0ಆಗಿರುವ ಉಪಕಕ್ಷೆಯನ್ನು ಹೆಸರಿಸಿ 

N, +3H, <=: 27811, ಈ ಕ್ರಿಯೆಯ ಸಮಸ್ಥಿತಿ ಸ್ಥಿರಾಂಕ ಜpಯನ್ನು Nm” ನಲ್ಲಿ 
ಬರೆಯಿರಿ. 

2- ಕ್ಲೋರೋಪ್ರೊಪೇನನ್ನು ಅಲ್ಕೋಹಾಲಿಕ್‌ ಪೊಟ್ಯಾಸಿಯಮ್‌ ಹೈಡ್ರಾಕ್ಸೈಡ್‌ 
ನೊಂದಿಗೆ ಕಾಯಿಸಿದಾಗ ಬರುವ ಉತ್ಪನ್ನದ ಅಿಣುಸೂತ್ರವೇನು? 

ಯಾವ ತಾಪ ಮತ್ತು ಒತ್ತಡದ ಸ್ಥಿತಿಗಳಲ್ಲಿ ವಾಸ್ತವ ಅನಿಲವು ಆದರ್ಶ ಅನಿಲ 
ವರ್ತನೆಗೆ ಹತ್ತಿರವಾಗುತ್ತದೆ? 

ನೈಟ್ರೋ ಫಿನಾಲ್‌ಗಳ ಯಾವ ಸಮಾಂಗಿಯು ಕಡಿಮೆ ಕುದಿಬಿಂದು ಹೊಂದಿದೆ? 
$-pಅಧಿವ್ಯಾಪನೆಯಿಂದ ಸಹವೇಲೆನೀಯ ಬಂಧವಾಗಿರುವ ಅಣುವೊಂದರ 
ಉದಾಹರಣೆ ಕೊಡಿ. 

ಬೋರಾನ್‌ ಟೈಫ್ಲೂರೈಡಿನಲ್ಲಿ ಬೋರಾನ್‌ ಪರಮಾಣು ಉಪಯೋಗಿಸುವ ಬಂಧದ 
ನಮೂನೆ ಯಾವುದು? 

"ಈಥೇನಿನ ದಹನ ಎಂಥಾಲಿಯು -1561k mo!" ಎ೦ದರೆ ಏನು ಅರ್ಥ? 
68 ಮ್ಯಾಗ್ನೀಸಿಯಮ್‌ ಲೋಹವು STP ಸ್ಥಿತಿಯಲ್ಲಿ ಪಲ್ಲಟಿಸುವ ಹೈಡ್ರೋಜನ್‌ 
ಅನಿಲದ ಗಾತ್ರವೆಷ್ಟು? (ಮ್ಯಾಗ್ನೀಸಿಯಮ್‌ನ ಸಮಾನರಾಶಿ ಇ 12) 


. ಈ ಕೆಳಗಿನ ಸಂಯುಕ್ತಗಳ ಜೋಡಿಯಲ್ಲಿ ಯಾವ ತರದ ಸಮಾಂಗತೆ 


ಪ್ರದರ್ಶಿತವಾಗಿದೆ? 
CH, -0~- CH, ಮತ್ತು C,H;OH 
384 ರಸಾಯನ ವಿಜ್ಞಾನ 


19. 


20. 


111, 
4 


ಭಾಗ 8 


. ಈ ಕೆಳಗಿನವುಗಳಲ್ಲಿ ಹತ್ತು ಪ್ರಶ್ನೆ [ಗಳನ್ನು ಮಾತ್ರ ಉತ್ತರಿಸಿ 2 810 ಇ 20 


ಹೈಡ್ರೋಜನ್‌ ರೋಹಿತದ ಬಾಮರ್‌ ಶ್ರೇಣಿಯ ಎರಡನೇ ರೇಖೆಯ ತರಂಗ 
ಸಂಖ್ಯೆಯನ್ನು ಲೆಕ್ಕಹಾಕಿ. 


ಕ್ರೋರೋಕಃಥೇನ್‌ನಿಂದ ಮಿಥೋಕ್ಸಿಈಥೇನನ್ನು ಹೇಗೆ ತಯಾರಿಸುವರು? ಕ್ರಿಯೆಯ 


ಹೆಸರನ್ನು ಬರೆಯಿರಿ. 


300K ಯಲ್ಲಿ ಆಕ್ಸಿಜನ್‌ ಅಣುಗಳ ೩1/5 ವೇಗವನ್ನು ತೋರಿಸಲು ಎರಡು 
ಲಕ್ಷಣಗಳನ್ನು ಬರೆಯಿರಿ. 


ಶೆ ಫುಲ್ಲರೀನು 'ಗಾಫ್ಸೆಟಿಗಿಂತ ಭಿನ್ನ ವಾಗಿದೆ ಎಂದು ತೋರಿಸಲು ಎರಡು ರಚನಾ 


ಲಕ್ಷಣಗಳನ್ನು ಬರೆಯಿರಿ. 

ನೀರಿನಲ್ಲಿರುವ | ಗ ಬಂಧಕೋನಕ್ಕಿಂತ ಅಮೋನಿಯಾದಲ್ಲಿರುವ 
H-N-H ಬಂಧಕೋನವು ಅಧಿಕವೇಕೆ? 

ಪ್ರಬಲ ಆಮ್ಲವನ್ನು ಪ್ರಬಲ ಪ್ರತ್ಯಾಮ್ಲದಿಂದ ತಟಸ್ಥೀಕರಿಸಿದಾಗ, ಎ೦ಥಾಲಿಯು 
ಸ್ಥರವಾಗಿರುವುದೇಕೆ? 

ಈ ಕೆಳಗಿನವುಗಳಿಗೆ IUPAC ಹೆಸರುಗಳನ್ನು ಬರೆಯಿರಿ. 


a) CH,-CH=CH-CH-CH, p) CH, -CH-CH, -CO-CH, 
| 


CH, CH, 


ಈ ಕೆಳಗಿನ ಅನುಮಾಪನಗಳಿಗೆ ಸೂಕ್ತ ಸೂಚಕಗಳನ್ನು ಹೆಸರಿಸಿ. 

೩. ಸೋಡಿಯಮ್‌ ಹೈಡ್ರಾಕ್ಸೈಡ್‌ ಮತ್ತು ಆಕ್ಸಾಲಿಕ್‌ ಆಮ್ಲ. 

0. ಸೋಡಿಯಮ್‌ ಕಾರ್ಬನೇಟ್‌ ಮತ್ತು ಹೈಡ್ರೋಕ್ಲೋರಿಕ್‌ ಆಮ್ಲ. 

ನೀವು ಕಾರ್ಬನ್‌ ಪೆನ್ನಿಲಿನಿಂದ ಮಾಡಿದ ಸಹಿಯಲ್ಲಿ 0.12 ಣಾ ಕಾರ್ಬನ್‌ ಇದ್ದರೆ, 
ಅದರಲ್ಲಿರುವ ಕಾರ್ಬನ್‌ ಪರಮಾಣುಗಳ ಸಂಖ್ಯೆಯನ್ನು ಲೆಕ್ಕಹಾಕಿ. 


ಕೋಬೆಯ ಎದ್ಯುದ್ವಿಭಜನಾ ವಿಧಾನದಲ್ಲಿ ಜಲೀಯ ಪೊಟ್ಯಾಸಿಯಮ್‌ 
ಈಥನೊಯೇಟ್‌ನಿಂದ ಈಥೇನ್‌ ತಯಾರಿಸುವ ವಿಧಾನವೇನು? 


. ಪ್ರೊಪೀನ್‌ಗೆ ಹೈಡ್ರೋಜನ್‌ ಬ್ರೊಮೈಡನ್ನು ಸಂಕಲಿಸುವ ಕ್ರಿಯಾತಂತ್ರವನ್ನು ವಿವರಿಸಿ. 
. "ಇಥೆನೋಲನ್ನು ಈಥೊಕ್ಷೀಈಥೇನ್‌ ಆಗಿ ಪರಿವರ್ತಿಸುವುದು ನಿರ್ಜಲೀಕರಣದ 


ಒಂದು ಕ್ರಿಯೆ'. - ರಾಸಾಯನಿಕ ಸಮೀಕರಣಗಳನ್ನು ಉಪಯೋಗಿಸಿ ಸಮರ್ಥಿಸಿ. 


ಭಾಗ C 
ಈ ಕೆಳಗಿನವುಗಳಲ್ಲಿ ಎಂಟು ಪ್ರಶ್ನೆಗಳನ್ನು ಉತ್ತರಿಸಿ 8 «5 ಇ.40 
ಅ. ಜಿಂಕ್‌ ಬ್ಲೆಂಡ್‌ನಿಂದ ಜಿ೦ಕ್‌ಅನ್ನು ಹೇಗೆ ಉದ್ದರಿಸುವಿರಿ? 4 


ಆ. ರಸ ಶೋಷಣವೆಂದರೇನು? | 
ಅನುಬಂಧಗಳು 385 


24. 


ಚಿ 


26. 


21. 


28. 


29. 


30. 


31. 


, ಬೋರನ ಪರಮಾಣುರಚನೆಯ ಆಧಾರದಲ್ಲಿ ಹೈಡ್ರೋಜನ್‌ 


ರೋಹಿತದ ರೇಖೆಗಳ ಮೂಲವೇನು ಎಂದು ವಿವರಿಸಿ. 4 


. ಲೀಥಿಯಮ್‌ ಕ್ಲೋರೈಡ್‌ ಮತ್ತು ಮ್ಯಾಗ್ನೀಸಿಯಮ್‌ ಕ್ಲೋರೈಡುಗಳ 


ಸಾಮ್ಯತೆಗಳೇನು? I 


. ಧಾತುಗಳ 1 ಅಯಾನೀಕರಣ ಶಕ್ತಿ ಮತ್ತು ॥) ವಿದ್ಯುದೃಣೀಯತೆಗಳು 


ಗುಂಪಿನಲ್ಲಿ ಕೆಳಗೆ ಬಂದರೆ, ಹಾಗೂ ಆವರ್ತದಲ್ಲಿ ಅಡ್ಡಕ್ಕೆ ಸಾಗಿದರೆ 
ಹೇಗೆ ಬದಲಾಗುತ್ತದೆಂದು ಚರ್ಚಿಸಿ. ಎ 


i ಎಸ್ಪರೀಕರಣವನ್ನು ತೋರಿಸಲು ಒಂದು ಸಾಮಾನ್ಯ 


ಸಮೀಕರಣವನ್ನು ಬರೆಯಿರಿ. | 
. ಜೆಲ್ಲಾಲ್‌ ವಿಧಾನದಿಂದ ಸಂಯುಕ್ತದಲ್ಲಿರುವ ನೈಟ್ರೋಜನ್‌ ಧಾತುವಿನ 
ಪ್ರತಿಶತಾಂಶವನ್ನು ನಿರ್ಧರಿಸುವ ಪ್ರಯೋಗವನ್ನು ವಿವರಿಸಿ. - 
. 507ನಲ್ಲಿ ಸಲ್ಪರ್‌ ಪರಮಾಣುವಿನ ಉತ್ಕರ್ಷಣ ಸಂಖ್ಯೆಯೆಷ್ಟು? I 


. 0.5mol ನೈಟ್ರೋಜನ್‌ ಮತ್ತು 15 mಂ।ಹೈಡ್ರೋಜನ್‌ ಅನ್ನು ಮುಚ್ಚಿದ 


ಪಾತ್ರೆಯೊಂದರಲ್ಲಿ ಕಾಯಿಸಲಾಯಿತು. ಸಮಸ್ಥಿತಿಗೆ ಬಂದಾಗ ಒತ್ತಡದಲ್ಲಿ 
0.375 ಮೋಲ್‌ ಅಮೋನಿಯಾ ಕಂಡುಬಂತು. ಭಿನ್ನಾಂಶ ಒತ್ತಡ 
ಸಮಸ್ಥಿತಿ ಸ್ಥಿರಾಂಕವನ್ನು ಲೆಕ್ಕಹಾಕಿ. 4 


. ಒತ್ತಡವನ್ನು ಹೆಚ್ಚಿಸಿದಾಗ ಈ ಕೆಳಗಿನ ಸಮಸ್ಥಿತಿಯು ಯಾವ ದಿಕ್ಕಿಗೆ 


ಹೊರಳುತ್ತದೆ? | 
Nl, ಇತ ಸರಿತ ಲ್ಯ 


. ಅಯಾನಿಕ ಬಂಧ ಮತ್ತು ಸಹವೇಲೆನ್ಸೀಯ ಬಂಧವಾಗಲು ಪೂರಕ 


ಅಂಶಗಳಾವುವು? 4 


| ಈಥೈನ್‌ನಲ್ಲಿ ಎಷ್ಟು ಪೈ-ಬಂಧಗಳಿವೆ? | 1 
. ಪರಮಾಣುರಾಶಿಯು ಆವಿಸಾಂದ್ರತೆಯ ದುಪ್ಪಟ್ಟು ಇರುತ್ತದೆಂಬುದನ್ನು 


ಸಾಧಿಸಿ. 3 


. ಪ್ರತಿವರ್ತಕವೊ೦ದು 20ನೇ ನಿಮಿಷದಲ್ಲಿ 0.056 mol dm” 


ಸಾರತೆಯನ್ನು ಮತ್ತು 20ನಿಮಿಷ 20ಸೆಕೆಂಡಿನಲ್ಲಿ 0.036 mol dm™ 


ಸಾರತೆಯನ್ನು ಹೊಂದಿದ್ದರೆ, ಕ್ರಿಯಾವೇಗವನ್ನು ಲೆಕ್ಕಹಾಕಿ. 2 
. ಕಾಕಂಬಿಯಿಂದ ಅತಿಶುದ್ಧ ಅಲ್ಕೋಹಾಲನ್ನು ಔದ್ಯಮಿಕ ಪ್ರಮಾಣದಲ್ಲಿ 

ಹೇಗೆ ಉತ್ಪಾದಿಸಬಹುದು? -- 
. ಬ್ಯೂನಾ-$ನ ಮಾನೋಮರ್‌ಗಳನ್ನು ಹೆಸರಿಸಿ. | 


? ಸ್ಥಿರ ಒತ್ತಡ ಮತ್ತು 27 ೭ನಲ್ಲಿ ಈಥೇನಿನ ದಹನಕ್ರಿಯಾ ಎಂಥಾಲ್ಪಿಯು 


-15611 mol” ಆಗಿದೆ. ಸ್ಥಿರಗಾತ್ರದಲ್ಲಿ ಈ ಕ್ರಿಯೆಯ ಎಂಥಾಲ್ಲಿಯನ್ನು 


386 ರಸಾಯನ ವಿಜ್ಞಾನ 


324 ಅ. 


3೨4 ಆ. 


34(ಈ. 


11. ಈ ಕೆಳಗಿನವುಗಳಲ್ಲಿ ಯಾವುದಾದರೂ ಒಂದನ್ನು ಉತ್ತರಿಸಿ 


351 ಅ. 


ಸ 


ಅದೇ ತಾಪದಲ್ಲಿ ಲೆಕ್ಕಹಾಕಿ. 


. 50087' ಗಾತ್ರದ 0.1 ಸಲ್ಫ್ಯೂರಿಕ್‌ ಆಮ್ಲವನ್ನು 6506 ಗಾತ್ರದ 


0.15% ಪೊಟ್ಯಾಸಿಯಮ್‌ ಹೈಡ್ರಾಕ್ಸೈಡಿನೊಂದಿಗೆ ತಟಸ್ಥೀಕರಿಸಿದಾಗ 
ಎಷ್ಟು ಉಷ್ಣ ಬಿಡುಗಡೆಯಾಗುತ್ತದೆಂದು ಲೆಕ್ಕಹಾಕಿ. (ಸಲ್ಫ್ಯೂರಿಕ್‌ 
ಆಮ್ಲದ ತಟಸ್ವೀಕರಣ ಎ೦ಥಾಲ್ಲಿ ೬-573) 

ವಿಜಾತೀಯ ವೇಗವರ್ಧನೆಯ ಕ್ರಿಯಾತಂತ್ರವನ್ನು ವಿವರಿಸಿ. 


. ಭೌತ ಶೋಷಣಕ್ಕೂ ರಸಶೋಷಣಕ್ಕೂ ಇರುವ ಎರಡು 


ವ್ಯತ್ಯಾಸಗಳನ್ನು ಬರೆಯಿರಿ. 
ಕ್ವಾಂಟಮ್‌ ಸಂಖ್ಯೆಗಳ ಮಹತ್ವವೇನೆಂದು ವಿವರಿಸಿ. 


i ಇಲೆಕ್ಟ್ರಾನ್‌ ಕಾಂಕ್ಷೆಯನ್ನು ವ್ಯಾಖ್ಯಿಸಿ. 


ಫಾಸ್ಟರಸ್‌ ಫೆಂಟಾಕ್ಲೋರೈಡಿನ ವಿಯೋಜನೆಯ ಸಮಸ್ಥಿತಿ 
ಸ್ಥಿರಾಂಕ £೧ಗೆ ಒಂದು ಗಣಿತೋಕ್ತಿಯನ್ನು ನಿಷ್ಠನ್ನಿಸಿ. 


. ಸರಳ ಈಥರ್‌ಗಳ ಸಾಮಾನ್ಯ ಅಣುಸೂತ್ರ ಬರೆಯಿರಿ. 


ಭಾಗ D 
ಉತ್ಕರ್ಷಣ ಸಂಖ್ಯಾವಿಧಾನದಿಂದ ಈ ಕೆಳಗಿನ ಸಮೀಕರಣವನ್ನು 


ಸಂಕುಲಿಸ: 


MnO, +Fe* => Mn" +Fe™ 


C೦, ಅನಿಲದ ಗಾತ್ರವನ್ನು $TP ಯಲ್ಲಿ ಲೆಕ್ಕಹಾಕಿ. 


, ಕ್ಷಾರ ಲೋಹಗಳಲ್ಲಿ ಯಾವುದು 


i. ಅತ್ಯಂತ ಪ್ರಬಲ ಅಪಕರ್ಷಣಕಾರಿ? 

ii. ಪ್ರಯೋಗಶಾಲೆಯ ತಾಪಮಾನದಲ್ಲಿ ದ್ರವವಾಗಿರುತ್ತದೆ? 
iii. ಸಹವೇಲೆನೀಯ ಹ್ಯಾಲೈಡ್‌ ಕೊಡುತ್ತದೆ? 

iv. ಅತ್ಯಂತ ಪ್ರಬಲ ಪ್ರತ್ಯಾಮ ನೀಡುತ್ತದೆ? 


.14-ನೇ "ಗಂಡಿನ ಧಾತುಗಳ "ಉತ್ಕರ್ಷಣ ಸ್ಥಿತಿಗಳ ಬಗ್ಗೆ 


ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ. 


. ಆದರ್ಶ ಅನಿಲದ ಒತ್ತಡಕ್ಕೆ ಒಂದು ಗಣಿತೋಕ್ತಿಯನ್ನು ನಿಷ್ಠನ್ನಿಸಿ. 


1, 2 ಮತ್ತು 3 ನೇ ಡಿಗೀ ಆಲ್ಕೋಹಾಲ್‌ಗಳ 'ವೃತ್ಯಾಸ ತೋರಿಸುವ 
ಡೈಕ್ರೋಮೇಟ್‌ ಪರೀಕ್ಷೆಯನ್ನು ವಿವರಿಸಿ. 
ದ್‌ ಶುದ್ಧೀಕರಣವನ್ನು 'ಎವರಿಸಿ. 


. ಪಾಲಿಯ ಬಹಿಷ್ಕರಣ ತತ್ವವನ್ನು ವ್ಯಾಖಿಸಿ, ಎವರಿಸಿ. 


ಅನುಬಂಧಗಳು 387 


1x10 ಎ 10 


. 108 ಕ್ಯಾಲ್ಷಿಯ೦ ಕಾರ್ಬನೇಟನ್ನು ಕಾಯಿಸಿದಾಗ ಉತ್ಪತ್ತಿಯಾಗುವ 


2 
ತೆ 


ಆಣ 


ಊಉಟಣಂಟ 
೮೧೧ 


ಇ ಜಿಯ 


ಇಸಾಉ್ಯಂ೦ಜ 
AuBccpoox 203069 


ನಾಜಿ ಇಂದಾ ಐಜಂ 
ನೀಂ 8೮309 


UNO 8೮6೦೫6೧ 
BUCO ,96%- 
(ಟಬ ,980-6 


೯೮೦೦೮ ೨£ಐಎಣ ನಿಲಿ 
ಬಣಂ ಉಂ 
eee 


೧೦೫೬ 


( 
2-4 
(99) 
ಲ ಧಿ 
eo ೨೫೦0 
ped 
ಣ್ಣ 
ಆ 


/ 


388 ರಸಾಯನ ವಿಜ್ಞಾನ 


೫1 9 


WS 
ಜ್‌ 
(ಕ್ತ ತ್ರ 
ಭ್ಯ 
[ಗ 
© pd 


ರಾಯ ಚಂಡಾಲ 
auBcpoox 20302 


389 


ಅನುಬಂಧಗಳು 


ಲೇಖಕರ ವಿವರ 


ಡಾ. ಯು. ಶಾಂತಮೂರ್ತಿ ಐತಾಳ 

ವಿಶ್ರಾಂತ ಪ್ರಾಂಶುಪಾಲರು 

ನಂ. 29, 9ನೇ ಅಡ್ಡರಸ್ತೆ, 6ನೇ ಮುಖ್ಯರಸ್ತೆ 
ನರಸಿಂಹರಾಜ ಕಾಲೋನಿ 

ಬೆಂಗಳೂರು 560 019 

ಮೊಬೈಲ್‌ 98809 31340 


ಪ್ರೊ. ಬಿ.ಎನ್‌. ವಿಶ್ವನಾಥಯ್ಯ 
ನಂ. 32/2, 4ನೇ ಅಡ್ಡರಸ್ತೆ 
ಗಾಂಧಿನಗರ “ಬಿ” ಬ್ಲಾಕ್‌ 
ಶಿವಮೊಗ್ಗ 577 201 


ಡಾ. ಎಸ್‌.ಬಿ. ಬಾಲಾಜಿರಾವ್‌ 
ಆಯ್ಕೆ ಶ್ರೇಣಿ ಉಪನ್ಯಾಸಕರು 
ಬೆ೦ಗಳೂರು ಮಹಾನಗರ ಪಾಲಿಕೆ 
ಪದವಿಪೂರ್ವ ಕಾಲೇಜು 
ಕಸ್ತೂರಬಾ ನಗರ 

ಬೆಂಗಳೂರು 560 026 


ಡಾ. ಜಿ.ಕೆ. ಹೆಬ್ಬಾರ್‌ 

ಪ್ರಾಂಶುಪಾಲರು 

ಆಕ್ಸ್‌ಫರ್ಡ್‌ ಪದವಿಪೂರ್ವ ಕಾಲೇಜು 
ಜೆ.ಪಿ.ನಗರ ಒಂದನೇ ಹಂತ 
ಬೆ೦ಗಳೂರು 560 078 


390 ರಸಾಯನ ವಿಜ್ಞಾನ 


ಕೆ. 


ಕನ್ನಡ ವಿಶ್ವವಿದ್ಯಾಲಯದ ಪಠ್ಯಪುಸ್ತಕ ರಚನಾ ಕೇಂದ್ರವು ಸಿದ್ದಪಡಿ 
ಸಿರುವ ಪದವಿಪೂರ್ವ ಶಿಕ್ಷಣದ ಮೊದಲ ವರ್ಷದ ರಸಾಯನ 
ವಿಜ್ಞಾನ ಪಠ್ಯವನ್ನು ತಮ್ಮ ಮುಂದಿಡಲು ನಮಗೆ ಸಂತೋಷ 
ವೆನಿಸುತ್ತದೆ. ಈಗ ಜಾರಿಗೆ ಬಂದಿರುವ ಹೊಸ ಪಠ್ಯಕ್ರಮಕ್ಕೆ 
ಅನುಗುಣವಾಗಿ ಇದನ್ನು ಸಿದ್ಧಪಡಿಸಲಾಗಿದೆ. ಈ ಪಠ್ಯವನ್ನು 
ಸಿದ್ಧಪಡಿಸುವ ಕಾರ್ಯದಲ್ಲಿ ನಾಡಿನ ಪ್ರಸಿದ್ಧ ವಿದ್ವಾಂಸರು 
 ಹಾಲುದಾರರಾಗಿದ್ದಾರೆ. | 
ಈ ಪಠ್ಯವು ನಾಡಿನ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುತ್ತ 
ದೆಂದು ನಾವು ಭಾವಿಸಿದ್ದೇವೆ. ಈ ಪಠ್ಯವನ್ನು ಉಪಯೋಗಿಸುವ 
ಸಹೃದಯಿಗಳು ಪಠ್ಯದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕೇಂದ್ರಕ್ಕೆ 
ಬರೆದು ತಿಳಿಸಿದರೆ ತುಂಬಾ ಉಪಯೋಗವಾಗುತ್ತದೆ. ಮುಂದಿನ 
ಆವೃತ್ತಿಗಳಲ್ಲಿ ಪಠ್ಯದ ಗುಣಮಟ್ಟವನ್ನು ಇನ್ನೂ ಹೆಚ್ಚು ಉತ್ತಮ 
ಪಡಿಸಬಹುದು. 
ಪಠ್ಯಪುಸ್ತಕಗಳ ಜೊತೆ ನಾವು ಅಧ್ಯಾಪಕರ ಕೈಪಿಡಿಗಳನ್ನು ಸಿದ್ದ 
ಪಡಿಸುತ್ತಿದ್ದೇವೆ. ನಾವು ಪ್ರಕಟಿಸುತ್ತಿರುವ ಪಠ್ಯಗಳಿಗೆ ಪದವಿಪೂರ್ವ 
ಶಿಕ್ಷಣ ಇಲಾಖೆಯು ಅಧಿಕೃತ ಮನ್ನಣೆ ನೀಡಿ ನಮ್ಮ ಪ್ರಯತ್ನದಲ್ಲಿ 
ಕೈ ಜೋಡಿಸಿದೆ. ಕರ್ನಾಟಕದ ವಿದ್ಯಾರ್ಥಿ ಬಳಗಕ್ಕೆ ಕನ್ನಡದಲ್ಲಿ 
ಜ್ಞಾನವು ಉತ್ತಮ ರೀತಿಯಲ್ಲಿ ದೊರೆಯಬೇಕೆಂಬುದು ನಮ್ಮ 
ಮುಖ್ಯ ಗುರಿಯಾಗಿದೆ. ಈ ದಿಶೆಯಲ್ಲಿ ನಮ್ಮ ಪ್ರಯತ್ನ ನಡೆದಿದೆ. 
ಇದಕ್ಕೆ ತಮ್ಮ ಆಶೀರ್ವಾದವಿದೆಯೆಂದು ಭಾವಿಸಿದ್ದೇವೆ. 


ರೂ. ೧೨೦ 


